ಓ .ಎಲ್ . ನಾಗಭೂಷಣ ಸ್ವಾಮಿ 


ಸಡಿಯೊಳಗೆ 


ಓ ಎಲ್ ನಾಗಭೂಷಣ ಸ್ವಾಮಿ 


ಹುಟ್ಟಿದ್ದು ೨೨ ಸೆಪ್ಟೆಂಬರ್, ೧೯೫೩. ಬೆಂಗಳೂರು ಜಿಲ್ಲೆಯ ಹೊಸಕೋಟೆ. 
ಮೈಸೂರು ವಿಶ್ವವಿದ್ಯಾಲಯದಿಂದ ಎಂ .ಎ ಇಂಗ್ಲಿಷ್ ( ೧೯೭೩ ) ಎಂ .ಎ ಕನ್ನಡ ( ೧೯೭೫) 
ಪದವಿ . 
೧೯೭೩ರಿಂದ ೧೯೯೧ರವರೆಗೆ ಇಂಗ್ಲಿಶ್ ಪ್ರಾಧ್ಯಾಪಕ ವೃತ್ತಿ ಎಂಡಿಟಿಡಿಬಿ ಕಾಲೇಜು ಮೈಸೂರು, 
ಸಹ್ಯಾದ್ರಿ ಕಾಲೇಜು, ಶಿವಮೊಗ್ಗ, ಸರ್ಕಾರಿ ಪ್ರಥಮದರ್ಜೆ ಕಾಲೇಜು ಶಿಕಾರಿಪುರ, ಸರ್ಕಾರಿ ಪ್ರಥಮ 
ದರ್ಜೆ ಕಾಲೇಜು ಆನೇಕಲ್ಲು. ೧೯೯೨ - ೧೯೯೮ರವರೆಗೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ 
ಭಾಷಾಂತರ ವಿಭಾಗದ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥ , ಕನ್ನಡ ಭಾಷೆ ಮತ್ತು ಸಾಹಿತ್ಯ ವಿಭಾಗದ 
ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥ . 
೧೯೯೮ರಿಂದ ೨೦೦೫ ಬೆಂಗಳೂರಿನ ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನಲ್ಲಿ ಇಂಗ್ಲಿಷ್ 
ವಿಭಾಗದ ಮುಖ್ಯಸ್ಥ. ಜನವರಿ ೨೦೦೫ರಲ್ಲಿ ಉದ್ಯೋಗದಿಂದ ಸ್ವಯಂ ನಿವೃತ್ತಿ. 
ಕೇಂದ್ರ ಸಾಹಿತ್ಯ ಅಕಾಡೆಮಿ , ಕನ್ನಡ ವಿಶ್ವವಿದ್ಯಾನಿಲಯ , ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ , 
ಕೆ. ಕೆ. ಬಿರ್ಲಾ ಫೌಂಡೇಷನ್, ಜೆ. ಕೃಷ್ಣಮೂರ್ತಿ ಫೌಂಡೇಷನ್ ಮುಂತಾದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ 
ಹಲವು ಮಹತ್ವದ ಗೌರವಯುತ ಹುದ್ದೆಗಳ ನಿರ್ವಹಣೆ. 
ನಕ್ಷತ್ರಗಳು ( ಕವನ ಸಂಕಲನ, ೧೯೭೩ ), ವಿಮರ್ಶೆಯ ಪರಿಭಾಷೆ ( ೧೯೮೩ , ೧೯೯೬ , ೨೦೧೨), 
ಪ್ರಜ್ಞಾಪ್ರವಾಹ ತಂತ್ರ ( ೧೯೮೫), ಹರಿಹರ ( ೧೯೯೨), ಪುರಾಣ ( ೧೯೯೨), ಭಾಷಾಂತರ 
( ೧೯೯೨), ನನ್ನ ಹಿಮಾಲಯ ( ಪ್ರವಾಸ ಕಥನ ೧೯೯೨, ೨೦೧೨), ನಮ್ಮ ಕನ್ನಡ ಕಾವ್ಯ 
( ಸಂಪಾದನೆ ೧೯೯೩), ಕನ್ನಡ ಶೈಲಿ ಕೈಪಿಡಿ , ( ಇತರರೊಡನೆ ೧೯೯೩ ) ಅಲ್ಲಮ ವಚನ ಸಂಗ್ರಹ 
( ೧೯೯೪), ತತ್ವಪದಗಳು ( ಪ್ರಾತಿನಿಧಿಕ ಸಂಕಲನ), ಇಂದಿನ ಹೆಜ್ಜೆ ( ವಚನಗಳನ್ನು ಕುರಿತ ವಿಮರ್ಶಾ 
ಲೇಖನಗಳು), ಏಕಾಂತ ಲೋಕಾಂತ, ನುಡಿಯೊಳಗಾಗಿ ( ಅಂಕಣ ಬರಹಗಳು) ಮುಖ್ಯ ಪುಸ್ತಕಗಳು 
ಚೆಕಾವ್‌ನ ನಾಟಕ ಅಕ್ಕ ತಂಗಿಯರು, ಜಗತ್ತಿನ ಹಲವು ಭಾಷೆಗಳ ಕವಿತೆಗಳ ಅನುವಾದ ಕನ್ನಡಕ್ಕೆ 
ಬಂದ ಕವಿತೆ, ಜಿಡ್ಡು ಕೃಷ್ಣಮೂರ್ತಿಯವರ ಧಾರ್ಮಿಕ ಜೀವನ ಮತ್ತು ಬದುಕಿನ ಕಲೆ, ಹಿಂಸೆಯನ್ನು 
ಮೀರಿ, ಅನುದಿನ ಚಿಂತನ, ಪ್ರೀತಿಯೆಂದರೇನು, ರೇನ‌ ಮಾರಿಯಾ ರಿಲ್ಯನ ಯುವ ಕವಿಗೆ 
ಬರೆದ ಪತ್ರಗಳು, ಟಾಲ್ಸ್ಟಾಯ್‌ನ ಯುದ್ಧ ಮತ್ತು ಶಾಂತಿ ಕನ್ನಡಕ್ಕೆ ಅನುವಾದಿಸಿದ ಕೆಲವು 
ಮುಖ್ಯ ಕೃತಿಗಳು. 
ಚಂದ್ರಶೇಖರ ಕಂಬಾರ ಅವರ ಚಕೋರಿ, ತುಕ್ರನ ಕನಸು, ಮತ್ತು ಆಯ್ದ ಕವಿತೆಗಳು; ಬೆಳಗೆರೆ 
ಕೃಷ್ಣಶಾಸ್ತ್ರಿಯವರ ಯೇಗ್ದಾಗೆಲ್ಲಾ ಐತೆ; ಜಿ. ಎಸ್ . ಶಿವರುದ್ರಪ್ಪ ಅವರ ಅಯ್ದ ಕವಿತೆಗಳು, ಕನ್ನಡ 
ವಿಶ್ವವಿದ್ಯಾಲಯಕ್ಕಾಗಿ ವಚನಗಳ ಇಂಗ್ಲಿಶ್ ಅನುವಾದದ ಸಂಪಾದನೆ ಇವು ಕನ್ನಡದಿಂದ ಅನುವಾದಿಸಿದ 
ಮುಖ್ಯ ಕೃತಿಗಳು. 
ವಿಮರ್ಶೆಯ ಪರಿಭಾಷೆ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ , ಮೈಸೂರು ಮತ್ತು ಕರ್ನಾಟಕ 
ವಿಶ್ವವಿದ್ಯಾಲಗಳ ಬಹುಮಾನ, ಚಕೋರಿ ಅನುವಾದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ. 
ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, ಜಿ .ಎಸ್.ಎಸ್ ಪ್ರಶಸ್ತಿ, 


ಯು . ಆರ್ . ಅನಂತಮೂರ್ತಿ ಗೌರವಮಾಲಿಕೆ - ೮ 


ಪ್ರಧಾನ ಸಂಪಾದಕರು : 

- ಷ. ಶೆಟ್ಟರ್ 


ಸಂಪಾದಕರು: 
ಎನ್ . ಎ . ಎಂ . ಇಸ್ಮಾಯಿಲ್ 

ನ . ರವಿಕುಮಾರ 


ನುಡಿಯೊಳಗಾಗಿ 


ಭಾಷಾ ಚಿಂತನೆ 


ಎಸಿ 
, 


33- Dಿ 


18 ( 213 


- ಓ. ಎಲ್ . ನಾಗಭೂಷಣ ಸ್ವಾಮಿ 


004955 


೧೭ /೧೮- ೨ , ಮೊದಲನೆಯ ಮುಖ್ಯರಸ್ತೆ , ಮಾರೇನಹಳ್ಳಿ 

ವಿಜಯನಗರ, ಬೆಂಗಳೂರು - ೫೬೦ ೦೪೦ 


NUDIYOLAGAGI - By O . L . Nagabhushana Swamy, Published by ABHINAVA , 17 /18 – 2 , 1st 
Main , Marenahalli, Vijayanagara , Bengaluru - 560 040. Ph : 9448804905 , 080 -23505825 . 
email: abhinavaravi @ gmail.com 


Pages : 272 


Price : Rs . 300/ 


First Impression : 2013 
Paper Used : 70 GSM N .S . Maplitho 
Size :Royal crown 1/4 


Copies: 1000 


© ಲೇಖಕರವು 


ಮೊದಲನೆಯ ಮುದ್ರಣ: ೨೦೧೩ 


ಬೆಲೆ: ಮೂರು ನೂರು ರೂಪಾಯಿಗಳು 


ಪ್ರಧಾನ ಸಂಪಾದಕ 
ನ. ರವಿಕುಮಾರ 


ಸಲಹೆ ಸಹಕಾರ 
ಪಿ . ಚಂದ್ರಿಕಾ 
ಸಿರಾಜ್ ಅಹಮದ್ 
ಮಮತಾ ಜಿ . 
ಶ್ರೀಧರ ಹೆಗಡೆ ಭದ್ರನ್ 


ಪ್ರಸಾರಣೆ :ಕೃಷ್ಣಾಚೆಂಗಡಿ 


ಪುಟ ವಿನ್ಯಾಸ: ಶ್ರೀಧರ್ 


ಮುಖಪುಟ ವಿನ್ಯಾಸ : ಅರುಣ್‌ಕುಮಾರ್ 


ಒಳಗಿನ ಚಿತ್ರಗಳು: ರವೀಂದ್ರನಾಥ್ 


ಮುದ್ರಣ: ಲಕ್ಷ್ಮೀ ಮುದ್ರಣಾಲಯ, ಬೆಂಗಳೂರು. 


ನುಡಿಯೊಳಗಾಗಿ 


ಕೊನೆಯಲ್ಲಿ ಬರೆದ ಮೊದಲ ನುಡಿಗಳು 


ಜನವರಿ ೧ , ೨೦೧೨ರಿಂದ ಜನವರಿ ೨೭, ೨೦೧೩ರವರೆಗೆ ಪ್ರತಿ ಭಾನುವಾರವೂ ಪ್ರಜಾವಾಣಿಯ 
ಸಾಪ್ತಾಹಿಕ ಪುರವಣಿಯಲ್ಲಿ ಈ ಅಂಕಣ ಬರಹಗಳು ರೂಪುಗೊಂಡ ಬಗೆಯನ್ನು ಮೊದಲಿಗೆ ವಿವರಿಸಬೇಕು. 
ಪ್ರಜಾವಾಣಿಯ ಚ. ಹ. ರಘುನಾಥ್ ಅವರು ಭಾಷೆಯ ಬಗ್ಗೆ ಅಂಕಣ ಬರೆಯಲು ಸಾಧ್ಯವೇ ಎಂದು 
ಕೇಳಿದರು, ಬರೆಯಬೇಕೆಂದು ಮೃದುವಾದ ಒತ್ತಾಯವನ್ನೂ ಮಾಡಿದರು. ನನಗೂ ಆಸೆ ಹುಟ್ಟಿತು. 
ಬಿ. ಎ. ತರಗತಿಯಲ್ಲಿ ಭಾಷಾಶಾಸ್ತ್ರವನ್ನು ಎರಡು ವರ್ಷ ಓದಿದ್ದು ಬಿಟ್ಟರೆ ನನಗೆ ಭಾಷೆಗಳ ಬಗ್ಗೆ ಇದ್ದದ್ದು 
ವಿದ್ವತ್ತಲ್ಲ, ಬರಿಯ ಕುತೂಹಲ. 
ಈ ಭಾಷೆಯನ್ನು ಕುರಿತು ಚಿಂತಿಸಿದ, ಸಂಶೋಧನೆ ನಡೆಸಿದ ಬಲ್ಲವರು ವಿದ್ವಾಂಸರು ಬರೆದಿರುವುದನ್ನು 
ಓದಿ, ತಿಳಿದು, ನನಗೆ ತಿಳಿದಷ್ಟನ್ನು ಓದುಗರೊಡನೆ ಹಂಚಿಕೊಂಡಿದ್ದೇನೆ. ನಿರೂಪಣೆ ಮಾತ್ರ ನನ್ನದೇ 
ಹೊರತು ಮಾಹಿತಿಯೆಲ್ಲವೂ ಓದಿ ಸಂಗ್ರಹಿಸಿದ್ದು, ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ 
ಮಾಡುವ ವಿದ್ಯಾರ್ಥಿಗಳು ಮಾತ್ರವಲ್ಲ; ಕನ್ನಡವನ್ನು ಮಾತ್ರ ಬಲ್ಲ, ಕನ್ನಡದ ಮೂಲಕ ವಿವಿಧ ವಿಷಯಗಳನ್ನು 
ತಿಳಿಯಲು ಬಯಸುವ ಓದುಗರೊಡನೆಯೂ ನಾನು ಓದಿ ತಿಳಿದದ್ದನ್ನು ಹಂಚಿಕೊಳ್ಳಬೇಕೆಂಬ ಆಸೆ ಈ 
ಬರಹವನ್ನು ನಡೆಸಿದೆ. ವಿವಿಧ ವಿಷಯಗಳ ತಜ್ಞರು ತಮ್ಮ ತಜ್ಞತೆಯನ್ನು , ತಿಳಿವಳಿಕೆಯನ್ನು ಬಹು 
ಸಂಖ್ಯೆಯ ಜನರೊಂದಿಗೆ ಹಂಚಿಕೊಳ್ಳುವುದು ಕನ್ನಡದ ಬೆಳವಣಿಗೆಗೆ ಅಗತ್ಯವೆಂದು ಭಾವಿಸಿದ್ದೇನೆ. 
ಆದರೆ ವ್ಯತ್ಯಾಸವಿಷ್ಟೇ -ಇದು ತಜ್ಞನೊಬ್ಬ ಮಾಡಿದ ಬರವಣಿಗೆಯಲ್ಲ, ಭಾಷೆಯ ಬಗ್ಗೆ ಕುತೂಹಲಿಯೊಬ್ಬ 
ತನ್ನ ಬೆರಗನ್ನು , ತಿಳಿವಳಿಕೆಯನ್ನು , ಪ್ರಶ್ನೆಗಳನ್ನು ಇತರರೊಡನೆ ಹಂಚಿಕೊಂಡಿರುವ ಬರಹ . ಪೂರ್ಣಚಂದ್ರ 
ತೇಜಸ್ವಿಯವರು ಮಾನವಶಾಸ್ತ್ರದ ಬಗ್ಗೆ, ಪರಿಸರದ ಬಗ್ಗೆ, ಮಹಾಯುದ್ಧದ ಬಗ್ಗೆ, ಜಗತ್ತಿನ ವಿಸ್ಮಯಗಳ 
ಬಗ್ಗೆ ಬರೆದ ಬರಹ ನನ್ನ ಮನಸ್ಸಿನಲ್ಲಿತ್ತು. ಹಾಗೆ ಭಾಷೆಯನ್ನು ಕುರಿತ ವಿಚಾರಗಳನ್ನು ಕುತೂಹಲಕರವಾಗಿ 
ನಿರೂಪಿಸುವುದು ನನಗೆ ಸಾಧ್ಯವಾದೀತೆ? ಎಂದು ಪರಿಶೀಲಿಸಿಕೊಳ್ಳುವ ಆಸೆಯೂ ಇತ್ತು. 

ಸ್ಕೂಲವಾಗಿ ಒಂದು ಹಂದರ ನನ್ನ ಮನಸಿನಲ್ಲಿತ್ತು. ಭಾಷೆ ಎಂದರೇನು? ಎನ್ನುವ ಪ್ರಶ್ನೆಯಿಂದ 
ಆರಂಭಿಸಿ, ಭಾಷೆಯ ಉಗಮ , ವಿಕಾಸಗಳ ಚಿತ್ರಣವನ್ನು ನೀಡಬೇಕು ಅನ್ನುವುದು ಆ ಹಂದರ. ಡೇವಿಡ್ 
ಕ್ರಿಸ್ಟಲ್ ಎಂಬ ಪ್ರಖ್ಯಾತ ವಿದ್ವಾಂಸ ಬರೆದಿರುವ ಎ ಲಿಟಲ್ ಬುಕ್ ಆಫ್ ಲಾಂಗ್ವಜ್ ಎಂಬ ಪುಸ್ತಕ 
ನನ್ನನ್ನು ಆಕರ್ಷಿಸಿತು. ಅದರಲ್ಲಿ ಮಗು ತಾಯ ಬಸಿರಿನಲ್ಲಿ ಲಯವನ್ನು ತಿಳಿಯುವುದರಿಂದ ಹಿಡಿದು 
ಅದು ಬೆಳೆದಂತೆ ಭಾಷೆಯ ವಿಕಾಸವನ್ನು , ಭಾಷೆಯ ಪ್ರಶ್ನೆಗಳನ್ನು ತುಂಬ ಆಕರ್ಷಕವಾಗಿ ಆತ 
ಚಿತ್ರಿಸಿದ್ದಾನೆ. ಈ ಬರಹಕ್ಕೆ ತೊಡಗಿದಾಗ ನನ್ನ ಮೊಮ್ಮಗ ಸಮರ್ಥ ಆಗತಾನೇ ಮಾತು ಕಲಿತಿದ್ದ. 
ಸಮರ್ಥನೊಡನೆ ನನಗೆ ಆದ ಅನುಭವಗಳನ್ನೂ , ನೆನಪುಗಳನ್ನೂ ಬಳಸಿಕೊಂಡು ಮೊದಲ ಎರಡು 
ಮೂರು ತಿಂಗಳಲ್ಲಿ ಭಾಷಾಶಾಸ್ತ್ರದ ಪ್ರಾಥಮಿಕ ಸಂಗತಿಗಳನ್ನು ನನ್ನದೇ ಅನುಭವ, ಓದಿನ ತಿಳಿವಳಿಕೆಗಳೊಡನೆ 
ಬೆರೆಸಿ ಪರಿಚಯಿಸಲು ತೊಡಗಿದೆ. ಮಗುವು ವಾಕ್ಯಗಳನ್ನು ಕಲಿಯುವ ಹಂತದವರೆಗೆ ಬಂದಾಗ ದೇವನೂರು 
ಮಹದೇವ 'ಇದು ಯಾಕೋ ಟಿವಿ ಸೀರಿಯಲ್ ಥರ ಆಗುತ್ತಿದೆ' ಅಂದದ್ದು ನನ್ನನ್ನು ಎಚ್ಚರಿಸಿತು. 


ನುಡಿಯೊಳಗಾಗಿ 


ವಾಕ್ಯಗಳ ನಂತರದ ಹಂತವನ್ನು ಕುರಿತು ಬರೆಯುವಾಗ ಸಮಾಜದಲ್ಲಿ ರಾಜಕೀಯ , ಮಾಧ್ಯಮ , 
ಶಿಕ್ಷಣ ಇತ್ಯಾದಿ ವಲಯಗಳಲ್ಲಿ ಭಾಷೆ ಬಳಕೆಯಾಗುವ ರೀತಿಯ ಚರ್ಚೆಗೆ ತೊಡಗಿದೆ. ಅವು ವರ್ತಮಾನದಲ್ಲಿ 
ಭಾಷೆಯ ಬಳಕೆಯನ್ನು ಕುರಿತು ಮಾಡಿರುವ ಬರವಣಿಗೆ, ತಾಯ್ತುಡಿ, ಪರಿಸರ, ಭಾಷಾ ವೈವಿಧ್ಯ, 
ನುಡಿಮರಣ ಇಂಥ ವಿಷಯಗಳ ಪರಿಶೀಲನೆಗೆ ಹೊರಳಿಕೊಂಡೆ. ಇನ್ನೊಂದು ಹೊರಳು ಭಾಷೆಯನ್ನು, 
ಅರ್ಥವನ್ನು ಕುರಿತ ಪ್ರಮುಖ ಚಿಂತನೆಗಳನ್ನು ಪರಿಚಯಮಾಡಿಕೊಡುವ ಅಪೇಕ್ಷೆಯಿಂದ ಹುಟ್ಟಿತು. 
ವಿಷಯ ಸಂಗ್ರಹ ಮಾಡುತ್ತಿರುವಾಗ ಭಾಷೆಯ ಪ್ರಾಚೀನತೆ, ಪ್ರಾಚೀನ ನಾಗರಿಕತೆಗಳನ್ನು ಕುರಿತು 
ಭಾಷೆಗಳು ತಿಳಿಸುವ ಸಂಗತಿ, ಇವು ಭಾಷೆ - ಬದುಕು - ಸಂಸ್ಕೃತಿಗಳ ಸಂಬಂಧದ ಚರ್ಚೆಗೆ ತೊಡಗಿದ್ದು 
ಮತ್ತೊಂದು ಹೊರಳು. ಪ್ರಾಚೀನವು ಕೇವಲ ನೆಪ , ಭಾಷೆ ಬದುಕು ಸಾವುಗಳ ಸಂಬಂಧ ಇವತ್ತಿಗೂ 
ಬದಲಾಗಿಲ್ಲ ಎನ್ನುವುದು ಈ ನಿದರ್ಶನಗಳಿಂದ ಓದುಗರಿಗೆ ಅರಿವಾಗುತ್ತದೆ ಎಂಬ ನಂಬಿಕೆಯಲ್ಲಿ ಈ 
ಲೇಖನಗಳು ಬೇರೆ ರೀತಿಯ ರೂಪ ಪಡೆದವು. ಮತ್ತೂ ಒಂದು ಆಯಾಮವನ್ನು ಅಕ್ಷರಸ್ಥ ಮನಸ್ಸು 
ಮತ್ತು ನುಡಿ ಪ್ರಮುಖವಾದ ಮನಸುಗಳು ಬದುಕನ್ನು ಕಟ್ಟಿಕೊಳ್ಳುವ ಕ್ರಮವನ್ನು ಕುರಿತ ಚರ್ಚೆಯಲ್ಲಿ 
ನಿರೂಪಿಸಲು ಯತ್ನಿಸಿದ್ದೇನೆ. ಭಾಷೆಯ ರಚನೆ, ಸಮಾಜದ ರಚನೆ, ಧರ್ಮ, ಸಂಸ್ಥೆ , ಅನುಭವ ಇವುಗಳ 
ಸಂಬಂಧ ನಿಧಾನವಾಗಿ ಭಾಷೆಯ , ಅರ್ಥಗಳ ತಾತ್ವಿಕ ಚಿಂತನೆಯತ್ತ ಹೊರಳಿತು. 
- ಹೀಗೆ ಭಾಷೆಯ ವಿವಿಧ ಆಯಾಮಗಳನ್ನು ಕುರಿತ ನಿರೂಪಣೆ ಈ ಅಂಕಣದ ಉದ್ದೇಶವಾಗಿ 
ಮೈದಳೆಯಿತು. ಒಂದೊಂದು ಆಯಾಮವನ್ನೂ ಕ್ರಮವಾಗಿ ಹೇಳಲು ಹೊರಟವನು ಕೆಲವು ತಿಂಗಳ 
ನಂತರ ಆ ವಿಧಾನವನ್ನು ಪೂರ್ಣವಾಗಿ ಅಲ್ಲದಿದ್ದರೂ ಬಲುಮಟ್ಟಿಗೆ ಬದಲಿಸಿಕೊಂಡೆ . ಪುಸ್ತಕರೂಪದ 
ಓದಿನಲ್ಲಿ ಇರುವ ಅನುಕ್ರಮವನ್ನು ಓದುಗರು ವಾರಕ್ಕೊಮ್ಮೆ ಓದುವ ಬರಹದಲ್ಲಿಯೂ ನೆನಪಿಟ್ಟುಕೊಂಡು 
ಕಾಪಾಡಿಕೊಳ್ಳುವುದು ಕಷ್ಟವೆಂದು ಅರಿವಾದದ್ದು, ಮತ್ತು ಒಂದೊಂದು ಆಯಾಮದ ಪರಿಶೀಲನೆಯಲ್ಲೂ 
ಬೇರೆ ಬಗೆಯ ನಿರೂಪಣಾ ಶೈಲಿಯ ಬಳಕೆಯಿಂದ ಓದುಗರಿಗೆ ಭಿನ್ನ ಬಗೆಯ ಓದಿನ ಅನುಭವ 
ಪ್ರತಿವಾರವೂ ಆದೀತು ಎನ್ನುವುದು ಈ ಬದಲಾವಣೆಗೆ ಕಾರಣಗಳು. 

ಪ್ರತಿಯೊಂದು ಲೇಖನದಲ್ಲೂ ಸಾಕಷ್ಟು ಮಾಹಿತಿಯನ್ನೂ ನೀಡಬೇಕು, ಮುಖ್ಯ ಸಂಗತಿಗೆ ತಕ್ಕ 
ನಿದರ್ಶನವಿರಬೇಕು, ಒಂದೊಂದು ಲೇಖನವೂ ಪೂರ್ಣವೆನಿಸುವಂತೆ ಇರಬೇಕು, ಓದಿಸಿಕೊಳ್ಳುವಂತೆ 
ಇರಬೇಕು ಹೀಗೆ ಪರಸ್ಪರ ವಿರುದ್ಧವೆನಿಸುವ ಅಪೇಕ್ಷೆಗಳು ಇದ್ದವು. ನಮ್ಮ ಸಮೂಹ ಮಾಧ್ಯಮಗಳು 
ಬಳಸುವ ಭಾಷೆಯ ಸ್ವರೂಪದ ಕಾರಣದಿಂದ ಎಲ್ಲವೂ ಸುಲಭವಾಗಿ ದಕ್ಕುವಂತಿರಬೇಕು ಎನ್ನುವ ಕೆಟ್ಟ 
ಆಸೆ ವ್ಯಾಪಕವಾಗಿ ಕಾಣುತ್ತಿದೆ. ಕನ್ನಡವನ್ನು ದಿನವೂ ಬಳಸುತ್ತಿದ್ದೇವೆ ಎಂಬ ಕಾರಣದಿಂದಲೇ 
ಕನ್ನಡದಲ್ಲಿರುವುದೆಲ್ಲ ಎಲ್ಲರಿಗೂ ಅರ್ಥವಾಗುವಂತಿರಬೇಕು ಎನ್ನುವ ಹಟ ಸರಿಯಾದುದಲ್ಲ. ಪಠ್ಯಪುಸ್ತಕದ 
ನೀರಸ ನಿರೂಪಣೆಯನ್ನು ಬಿಟ್ಟರೆ, ವಿದ್ವಾಂಸರಿಗೆ ಮಾತ್ರ ಉಪಯುಕ್ತವೆನಿಸುವ ಪಾರಿಭಾಷಿಕಗಳಿಂದ 
ಸಾಂದ್ರವಾದ ಪ್ರಬಂಧಗಳನ್ನು ಬಿಟ್ಟರೆ, ತೀರ ಜಾಳಾಗದ ಹಾಗೆ ಆದರೆ ಗಾಂಭೀರ್ಯ ಅತಿಯಾಗದ 
ಹಾಗೆ ಗಮನವಿಟ್ಟು ಓದಿ ಮನನ ಮಾಡಿಕೊಳ್ಳಲು ಬೇಕಾದಂಥ ಭಾಷೆಯನ್ನು ರೂಪಿಸಿಕೊಳ್ಳುವುದು 
ಇವತ್ತಿನ ಅಗತ್ಯ. ಕಲ್ಪಿತ ಸಾಮಾನ್ಯ ಓದುಗರಿಗೆ ಅರ್ಥವಾಗುವುದಿಲ್ಲ ಎನ್ನುವ ತಪ್ಪು ಅಭಿಪ್ರಾಯಕ್ಕೇ 
ಅಂಟಿಕೊಂಡಿದ್ದರೆ ಕೇವಲ ಸಿನಿಮಾ, ಚಿಲ್ಲರೆ ರಾಜಕೀಯ, ಅಪರಾಧ , ಕ್ರೀಡೆ ಇಂಥ ರೋಚಕ ಜಂಕ್ 
ಫುಡ್ ಬರವಣಿಗೆಯನ್ನು ಮಾತ್ರ ಮಾಡಬೇಕಾದೀತು. 

ಪ್ರಜಾವಾಣಿಯ ಅಸಂಖ್ಯ ಓದುಗರಲ್ಲಿ ಕೆಲವರಾದರೂ ಪತ್ರಿಕೆಗೆ ಬರೆದು ಈ ಅಂಕಣ ಉಪಯುಕ್ತವಾಗಿದೆ 
ಎಂದಿದ್ದಾರೆ; ಇನ್ನೂ ಹಲವರು ಪ್ರಶ್ನೆಗಳನ್ನು ಕೇಳಿ, ಭಿನ್ನಾಭಿಪ್ರಾಯ ಸೂಚಿಸಿ, ನನ್ನನ್ನು ಬೆಳೆಸಿದ್ದಾರೆ; 
ಇದನ್ನೆಲ್ಲ ಕಂಡಾಗ ಈ ರೀತಿಯ ಬರವಣಿಗೆ ತೀರ ವ್ಯರ್ಥವಲ್ಲ ಎನ್ನುವ ಧೈರ್ಯ ಮೂಡಿದೆ . ಈ 


ನುಡಿಯೊಳಗಾಗಿ 


ಅಂಕಣದಲ್ಲಿ ಪ್ರಸ್ತಾಪಿಸಿರುವ ಸಂಗತಿಗಳಲ್ಲದೆ ಇನ್ನೂ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಬಹುದಾಗಿತ್ತು , 
ಪ್ರಸ್ತಾಪಿಸಬೇಕಾಗಿತ್ತು, ಆದರೆ ಅವೆಲ್ಲ ಮುಂದೆ ಎಂದಾದರೂ ಇನ್ನೊಂದು ರೂಪದಲ್ಲಿ ಬರಹದ ರೂಪ 
ತಾಳಬಹುದು. ಇಲ್ಲಿನ ಒಂದೊಂದು ಪ್ರಬಂಧದಲ್ಲಿಯೂ ಪ್ರಸ್ತಾಪವಾಗಿರುವ ಸಂಗತಿಗಳನ್ನು ಕುರಿತು 
ಸಮರ್ಪಕವಾಗಿ ಚರ್ಚಿಸಲು ಒಂದೊಂದು ವಿಷಯದ ಬಗ್ಗೆಯೂ ಪ್ರತ್ಯೇಕ ಪುಸ್ತಕಗಳನ್ನೇ ಬರೆಯಬೇಕಾದೀತು. 
ಅದು ಯಾರೇ ಆಸಕ್ತರು ಕೈಗೆತ್ತಿಕೊಳ್ಳಬಹುದಾದ ಸಾಹಸ, ಭಾಷೆಯ ಬಗ್ಗೆ ನಮಗೆಲ್ಲರಿಗೂ ಇರುವ 
ಕುತೂಹಲವನ್ನು ಮತ್ತಷ್ಟು ಉದ್ದೀಪಿಸುವುದಷ್ಟೇ ಈ ಅಂಕಣದ ಸೀಮಿತ ಉದ್ದೇಶ. 

ಅಂಕಣದಲ್ಲಿ ಪ್ರಸ್ತಾಪಿಸಲಾಗಿದ್ದ , ಆದರೆ ಓದುಗರ ಕುತೂಹಲ ತಣಿಸಬಲ್ಲ ಮಾಹಿತಿಯನ್ನು ಅನುಬಂಧದ 
ರೂಪದಲ್ಲಿ ನೀಡಿದ್ದೇನೆ. ಹಾಗೆಯೇ ಪ್ರತಿಯೊಂದು ವಿಷಯವನ್ನೂ ಕುರಿತು ಹೆಚ್ಚಿನ ವಿಷಯಗಳನ್ನು 
ತಿಳಿಯಲು ಬಯಸುವ ಓದುಗರಿಗೆ ಅಗತ್ಯವಾದ ಮಾಹಿತಿಯೂ ಇದೆ. 

ಒಂದು ವಾರದ ಬಿಡುವಿನ ನಂತರ ಓದುವಾಗ ಕಾಣದ ಅರೆಕೊರೆಗಳು ಪುಸ್ತಕದ ಸಾವಧಾನದ 
ಓದಿನಲ್ಲಿ ಕಂಡಾವು. ಅಂಥ ಅರೆಕೊರೆಗಳು ಹೊಸ ಚರ್ಚೆಗೆ, ತಿಳಿವಳಿಕೆಗೆ ದಾರಿಮಾಡಿಕೊಟ್ಟರೆ ಕೊರತೆಗಳೂ 
ಅರ್ಥಪೂರ್ಣವಾಗುತ್ತವೆ ಎಂದು ನಂಬಿದ್ದೇನೆ. 


ಓ . ಎಲ್ . ನಾಗಭೂಷಣ ಸ್ವಾಮಿ 


ನುಡಿಯೊಳಗಾಗಿ 


ನೆನಕೆ ಸಲ್ಲಿಕೆ 


ಪ್ರಜಾವಾಣಿಯ ಸಂಪಾದಕ ವರ್ಗದ ಎಲ್ಲ ಮಿತ್ರರು, 
ತಮ್ಮ ರೇಖಾಚಿತ್ರಗಳಿಂದ ಪ್ರತಿವಾರದ ಅಂಕಣ ಬರಹದ ಶೋಭೆ ಹೆಚ್ಚಿಸಿದ ಡಾ . 
ರವೀಂದ್ರನಾಥ್ , 
ತಮ್ಮ ಪ್ರತಿಕ್ರಿಯೆಗಳ ಮೂಲಕ ಉತ್ತಾಹ ಹುಟ್ಟಿಸಿದ ನೂರಾರು ಅಪರಿಚಿತ ಓದುಗ 
ಗೆಳೆಯರು, 
ನನ್ನ ಎಲ್ಲ ಬರವಣಿಗೆಗಳ ಜೀವಂತಿಕೆಗೆ ಕಾರಣವಾಗಿರುವ ಗೆಳೆಯ ರಾಮು, ಎಚ್. ಎಸ್. 
ರಾಘವೇಂದ್ರರಾವ್, ಒಂದೊಂದೆ ಮಾತಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡುವ 
ದೇವನೂರ ಮಹಾದೇವ, 
ತಮ್ಮ ಓದುಗ ಸ್ಪಂದನವನ್ನು ಪುಸ್ತಕದೊಡನೆ ಸೇರಿಸಿಕೊಳ್ಳಲು ಒಪ್ಪಿರುವ ಪ್ರತಿ ವಾರದ 
ಬರವಣಿಗೆಗೂ ತಪ್ಪದೆ ಪ್ರತಿಕ್ರಿಯೆ ತೋರುತ್ತ ಚರ್ಚಿಸಿದ ಎಸ್. ಆರ್. ವಿಜಯಶಂಕರ , 
ಚಂದ್ರಶೇಖರ ತಾಳ್ಯ ಮತ್ತು ರಘುನಂದನ, 
ಪ್ರೋತ್ಸಾಹದ ಮಾತುಗಳನ್ನಾಡಿ ಬೆನ್ನುತಟ್ಟಿದ ನಾಡಿನ ಹಿರಿಯ ಲೇಖಕರು , ಗೆಳೆಯರು, 
ಹಲವು ಹೊಸ ಹೊಳಹುಗಳನ್ನು ನೀಡಿದ ಮೈಸೂರಿನ ಸೀತಾರಾಂ , 
ಪ್ರಕಟಿಸುತ್ತಿರುವ ಅಭಿನವದ ನ. ರವಿಕುಮಾರ್, ಪಿ . ಚಂದ್ರಿಕಾ, 
ಸಹಧರ್ಮಿಣಿ ಚಂದ್ರಾ, ಶಿವಗಂಗಾ , ಸಮರ್ಥ ಮತ್ತು ಸಮರ್ಥನ ಅಮ್ಮ ಅರ್ಚನಾ, 
ಕರಡನ್ನು ತಿದ್ದಿಕೊಟ್ಟ ಹೇಮಾ ಮತ್ತು ಇನ್ನೂ ಅನೇಕ ಆಪ್ತರು ಈ ಬರವಣಿಗೆಯಲ್ಲಿ 
ಹಾಸು ಹೊಕ್ಕಾಗಿದ್ದಾರೆ. 
ಎಲ್ಲರಿಗೂ ಕೃತಜ್ಞ 

ಓ. ಎಲ್ . ನಾಗಭೂಷಣ ಸ್ವಾಮಿ 


ನುಡಿಯೊಳಗಾಗಿ 


ಅನಂತಮೂರ್ತಿ ಗೌರವ ಮಾಲಿಕೆ - ೮ 


ಕಳೆದ ಆರು ದಶಕಗಳ ಅವಧಿಯಲ್ಲಿ ಕನ್ನಡ ನಾಡಿನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ 
ಸಂದರ್ಭದಲ್ಲಿ ಪ್ರಮುಖ ವಾಗ್ವಾದಗಳ್ಯಾವನ್ನೂ ಅನಂತಮೂರ್ತಿಯವರಿಲ್ಲದೆ ಕಲ್ಪಿಸಿಕೊಳ್ಳಲು 
ಸಾಧ್ಯವಿಲ್ಲ. ಬಹುಮುಖ್ಯವಾದ ಕೆಲವು ವಾಗ್ವಾದಗಳನ್ನು ಅವರೇ ಆರಂಭಿಸಿದ್ದರೆ ಇನ್ನು 
ಕೆಲವು ವಾಗ್ವಾದಗಳಿಗೆ ಹೊಸ ತಿರುವು ನೀಡಿದ್ದಾರೆ . ಅನಂತಮೂರ್ತಿಯವರ 
ಸ್ಪಂದನೆಯೆಂಬುದು ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ರಾಜಕಾರಣವನ್ನು 
ಅವರು ಚಿಕಿತ್ಸಕ ಮನೋಭಾವದೊಂದಿಗೆ ಎದುರಾಗಿದ್ದಾರೆ. ಚಳವಳಿಗಳು ಕನ್ನಡ ಸಂಸ್ಕೃತಿಯ 
ಮೂಲಗುಣವಾದ ಸಹಿಷ್ಣುತೆಯನ್ನು ಮರೆತು ಮುಂದುವರಿದಾಗ ಬಹಳ ಧೈರ್ಯದಿಂದ 
ಪ್ರತಿಭಟಿಸಿ ಹೊಸ ಚಿಂತನೆಯೊಂದರ ಹುಟ್ಟಿಗೆ ಕಾರಣರಾಗಿದ್ದಾರೆ. ಅನಂತಮೂರ್ತಿಯವರಿಗೆ 
ಎಂಬತ್ತು ತುಂಬುತ್ತಿರುವ ಈ ಹೊತ್ತಿನಲ್ಲಿ ಅವರ ಬೌದ್ದಿಕ ಧೀಮಂತಿಕೆಯನ್ನು ಗೌರವಿಸುವ 
ಉದ್ದೇಶ ನಮ್ಮದು. ಇದಕ್ಕಾಗಿ ' ಅಭಿನವ' ಅನಂತಮೂರ್ತಿ ಗೌರವ ಮಾಲಿಕೆಯ 
ಪ್ರಕಟಣೆಗೆ ಮುಂದಾಗಿದೆ. 

ಈ ಪುಸ್ತಕ ಮಾಲಿಕೆಯ ಪ್ರಧಾನ ಸಂಪಾದಕತ್ವದ ಹೊಣೆ ಡಾ . ಷ . ಶೆಟ್ಟರ್ 
ಅವರದ್ದು. ಒಂದು ವರ್ಷದ ಅವಧಿಯಲ್ಲಿ ಕನಿಷ್ಠ ೧೨ ಪುಸ್ತಕಗಳನ್ನು ಈ ಮಾಲೆಯಡಿಯಲ್ಲಿ 
ತರುವ ಉದ್ದೇಶ ನಮ್ಮದು. ತನ್ನ ಕಾಲಕ್ಕೆ ಸ್ಪಂದಿಸುತ್ತಲೇ ಶಾಶ್ವತವಾದ ಆದರ್ಶವೊಂದರತ್ತ 
ತುಡಿಯುವುದು ಅನಂತಮೂರ್ತಿಯವರ ಬರಹ ಮತ್ತು ಮಾತಿನಲ್ಲಿರುವ ಸ್ಥಾಯಿ 
ಗುಣ. ಇದನ್ನು ಗಮನದಲ್ಲಿಟ್ಟುಕೊಂಡು ಶಾಶ್ವತದ ಆದರ್ಶದತ್ತ ತುಡಿಯುತ್ತಲೇ ಭೂತ/ 
ವರ್ತಮಾನವನ್ನು ಅರ್ಥಮಾಡಿಕೊಳ್ಳುವ, ವಿಶ್ಲೇಷಿಸುವ, ವಿಮರ್ಶಿಸುವ ಮತ್ತು ಈ 
ಮೂಲಕ ಹೊಸ ಒಳನೋಟಗಳನ್ನು ನೀಡಬಲ್ಲ ಬರಹಗಳು ಈ ಮಾಲೆಯಲ್ಲಿ 
ಪ್ರಕಟವಾಗಬೇಕೆಂಬ ಆಶಯದೊಂದಿಗೆ ಕಾರ್ಯಾರಂಭ ಮಾಡಿದ್ದೇವೆ. ಈಗಾಗಲೇ 
ಕನ್ನಡದ ಉತ್ಕೃಷ್ಟ ಮನಸ್ಸುಗಳು ನಮ್ಮ ಜೊತೆ ಕೈ ಜೋಡಿಸುವ ಭರವಸೆ ನೀಡಿವೆ. 

ಅನಂತಮೂರ್ತಿಯವರು ಆರು ದಶಕಗಳಿಂದ ನಿರ್ವಹಿಸುತ್ತಿರುವ ಜೀವಂತ 
ಮತ್ತು ಕ್ರಿಯಾಶೀಲ ಬುದ್ದಿಜೀವಿಯ ಪಾತ್ರವನ್ನು ಅರ್ಥಪೂರ್ಣವಾಗಿ ಪ್ರತಿನಿಧಿಸುವ 
ವಿಷಯಗಳೆಲ್ಲವೂ ಈ ಮಾಲೆಯ ಭಾಗವಾಗಿ ಪ್ರಕಟವಾಗುವ ಪುಸ್ತಕಗಳಲ್ಲಿರುತ್ತವೆ. 
ದೇವನೂರ ಮಹಾದೇವರ ಬರಹಗಳ ಸಂಕಲನ 'ಎದೆಗೆ ಬಿದ್ದ ಅಕ್ಷರ ' ಈ ಮಾಲಿಕೆಯ 
ಮೊದಲ ಪುಸ್ತಕವಾದರೆ ಲಕ್ಷ್ಮೀಶ ತೋಳ್ಳಾಡಿಯವರ ' ಬೆಟ್ಟ ಮಹಮದನ ಬಳಿಗೆ 
ಬಾರದಿದ್ದರೆ...” ಕೃತಿ ಎರಡನೆಯದು. ಶ್ರೀಪತಿ ತಂತ್ರಿಯವರು ಅನುವಾದಿಸಿರುವ ' ಯುಗಾಂತ' 
ಮೂರನೆಯದು, ಎಚ್.ಎಸ್. ವಿ. ಅವರ 'ಕುಮಾರವ್ಯಾಸ ಕಥಾಂತರ ' ಈ ಮಾಲಿಕೆಯ 
ನಾಲ್ಕನೆಯದು. ವಿಜಯನಾಥ ಶೆಣೈ ಅವರ ' ಪತ್ರವಾತ್ಸಲ್ಯ ( ಆಯ್ದ ಪತ್ರಗಳು ) ಐದನೆಯದು. 
ಕೆ. ಪಿ . ಭಟ್ ಅವರ ' ಭಾಷೆ ಮತ್ತು ಸಾಮಾಜಿಕ ಸಂದರ್ಭ' ಆರನೆಯದು. ಬಸವರಾಜ 
ಕಲ್ಲುಡಿ ಅವರ 'ಮೈಯೇ ಸೂರು ಮನವೇ ಮಾತು ' ಏಳನೆಯದು. ಈ ಮಾಲಿಕೆಯಲ್ಲಿ 
ಎಂಟನೆಯ ಕೃತಿಯಾಗಿ ಓ . ಎಲ್ . ನಾಗಭೂಷಣಸ್ವಾಮಿ ಅವರ 'ನುಡಿಯೊಳಗಾಗಿ' 
ಪ್ರಕಟವಾಗುತ್ತಿದೆ. 


ನುಡಿಯೊಳಗಾಗಿ 


ನುಡಿವ ಬೆಡಗು 


ಒಂದು ಕಾಲದಲ್ಲಿ ನಮಗೆ ಹಲವು ಭ್ರಮೆಗಳಿದ್ದವು. ಒಂದು ಕಥೆ, ಘಟನೆ, ವ್ಯಕ್ತಿ, ಸಿದ್ದಾಂತದ ಬಗೆಗೆ 
ಸ್ಪಷ್ಟ ಮತ್ತು ನಿಷ್ಟೆ, ನಿಖರ ನಿಲುವು ಪ್ರಕಟಿಸಬೇಕೆಂಬುದು ಒಂದಾಗಿತ್ತು. ಅನೇಕ ವಿದ್ವಾಂಸರು, ವಿಮರ್ಶಕರು 
ಸಂದೇಹ ವ್ಯಕ್ತಪಡಿಸಿದಾಗಲೋ , ಅಂತಿಮ ನಿಲುವು ಪ್ರಕಟಿಸಿಲ್ಲದಿದ್ದರೋ , ತೀರ್ಮಾನ ಕೊಡದಿದ್ದರೂ 
ಅವರನ್ನು ಅಡ್ಡಗೋಡೆಯ ಮೇಲಿಟ್ಟ ದೀಪಕ್ಕೆ ಹೋಲಿಸಲಾಗುತ್ತಿತ್ತು . ಆದರೆ ಕೆಲ ಕಾಲಾನಂತರ ಇದು 
ತಪ್ಪು ಗ್ರಹಿಕೆ ಎಂಬ ವಿಚಾರ ಮನದಟ್ಟಾಯಿತು. ಕಾರ್ಲೋಸ್ 'ತೀರ್ಮಾನದಲ್ಲಿ, ಅಂತಿಮ ಫಲಿತಾಂಶದಲ್ಲಿ 
ನಂಬಿಕೆ, ನಿರೀಕ್ಷೆ ಇಟ್ಟವರು ಬಂಡವಾಳಶಾಹಿಗಳು ; ನಮಗೆ ಅಂತಿಮ ಫಲಿತಾಂಶಕ್ಕಿಂತ ಅದರ ಹಿಂದಿರುವ 
ಪ್ರಕ್ರಿಯೆ ಮಹತ್ವದ್ದು' ಎಂದಾಗಲಂತೂ ನಿಜವೆನಿಸಿತು. ಆಕಾಶದಲ್ಲಿ ಸೂರ್ಯ ಚಂದ್ರ ದಿನಪೂರ 
ದಣಿದು ಏನು ಸಾಧಿಸುತ್ತಾರೆ, ಭೂಮಿ ಸುತ್ತಿ ಸುತ್ತಿ ಏನು ಸಾಧಿಸುತ್ತಾಳೆ? ಗಿಡ ದಿನ ದಿನವೂ ಹೂ ಬಿಟ್ಟು 
ಬಿಟ್ಟು ಏನು ಸಾಧಿಸುತ್ತದೆ? ನಿಮ್ಮ ಊಹೆ ಸರಿ. ಹೀಚು, ಕಾಯಿ , ಹಣ್ಣು ಬೀಜ ಮತ್ತೆ ಗಿಡ ಮರ ಹೂವು 
ಹಣ್ಣು. ಇದು ನಿರಂತರ ಪ್ರಕ್ರಿಯೆ . ಆ ಕಾಲದಲ್ಲಿಯೇ ನಾವು ಓ. ಎಲ್. ನಾಗಭೂಷಣ ಸ್ವಾಮಿಯವರ 
ಮಾತುಗಳಿಗೆ ಬೆರಗಾಗಿದ್ದು... ನಮ್ಮ ಗೊಂದಲಗಳು ಹೆಚ್ಚಾಗುವಂತೆ ಮಾಡಿದರು, ಅನುಮಾನಗಳು 
ಹೆಚ್ಚಿದವು, ಸಮಸ್ಯೆಗಳು ಎದುರಾದವು, ನಿದ್ರೆ ಬಿಟ್ಟು ಎಷ್ಟೋ ಹೊತ್ತು ಯೋಚಿಸುವಂತಾಯಿತು...ಜಗಳ 
ಆಡಿದೆವು. ವಿಷಯದ ವ್ಯಾಪ್ತತೆ ಹೆಚ್ಚಿ ಷ. ಶೆಟ್ಟರ್ ತಮ್ಮ ಶಂಗಂ ತಮಿಳಗಂ ಮತ್ತು ಕನ್ನಡ ನಾಡುನುಡಿ 
ಪುಸ್ತಕದಲ್ಲಿ ಹೇಳುವ - ' ನನಗೆ ತೀರ್ಮಾನಗಳಿಗಿಂತ ಹೆಚ್ಚು ಪ್ರಚೋದನೆಗಳನ್ನು ನೀಡುವುದರಲ್ಲಿ ಆಸಕ್ತ' 
ಎಂಬ ಮಾತಿದೆಯಲ್ಲಾ... ಅದು ಮುಖ್ಯ . 

ಇನ್ನು ಕೆಲವರಲ್ಲಿ ಕಾಂಟ್ರಡಕ್ಷನ್ - ಮೊನ್ನೆ ಮೊನ್ನೆಯವರೆವಿಗೂ – ಹುಡುಕುವುದು ನನ್ನ ಕೆಲಸವಾಗಿತ್ತು. 
ಹಾಗೆ ಹುಡುಕುತ್ತಾ ಕಳೆದುಕೊಂಡಿದ್ದನ್ನು ನೆನೆದರೆ ವಿಷಾದವಾಗುತ್ತದೆ. ಯಾರಾದರೂ ಹಾಗೆ ಕಾಂಟ್ರಡಕ್ಷನ್ 
ಇಲ್ಲದೆ ಬದುಕಲು ಸಾಧ್ಯವೇ ? ಹೋಗಲಿ ಎಲ್ಲಕ್ಕೂ ಗುರುವಾದ ಪ್ರಕೃತಿಯಲ್ಲೇ ಎಷ್ಟೊಂದು ಕಾಂಟ್ರಡಕ್ಷನ್ ! 
ಹೀಗಾಗಿ ಕಾಂಟ್ರಡಕ್ಷನ್ ಕೂಡ ನಮ್ಮ ಬದುಕಿನ, ವ್ಯಕ್ತಿತ್ವದ ಒಂದು ಅಂಶ ಅಷ್ಟೇ . ಇಂಥವು ಸಣ್ಣ ಸಣ್ಣ 
ಸತ್ಯಗಳು. ಅವು ಸಾರ್ವಕಾಲಿಕ, ಸಾರ್ವದೇಶಿಕ ಸತ್ಯಗಳಾಗಿರಬೇಕಿಲ್ಲ. 

ಹಾಗಿದ್ದರೆ ಸತ್ಯಕ್ಕೆ, ಸುಳ್ಳಿಗೆ ಏನು ವ್ಯತ್ಯಾಸ ? ಏನು ಬೆಲೆ ಎಂಬ ಪ್ರಶ್ನೆಗಳು ಕಾಡುವುದು ಸಹಜ. ಕಣ 
ಕಣವೂ ಹೊಸ ಬದುಕಿಗೆ ಎಂದ ಜೆಕೆ , ನಾನು ಕನಸಿನಲ್ಲಿ ಚಿಟ್ಟೆಯಾಗಿದ್ದು ನಿಜವೋ ಚಿಟ್ಟೆಗೂ ಕನಸು 
ಬಿದ್ದು ನಾನು ಕಂಡಿರಬಹುದಾದ ಕನಸು ನಿಜವೋ ಎಂದ ಭೇಕ್, ನೀನು ಮಾಯೆಯೋ ನಿನ್ನೊಳಗು 
ಮಾಯೆಯೋ ಎಂದ ಅಲ್ಲಮ ನೆನಪಾಗುತ್ತಾರೆ, ಬೇಂದ್ರೆ ನೆಪವಾಗುತ್ತಾರೆ. ದೇವನೂರು ಮಹಾದೇವ 
ಕಾಡುತ್ತಾರೆ... 

ದಯವಿಟ್ಟು ಉತ್ತರ ಹುಡುಕಬೇಡಿ, ತೀರ್ಮಾನಗಳಿಗೆ ಕಾಯಬೇಡಿ... ಹೋಗಲಿ ನಿಮಗೆ ಹೀಗೆಂದು 
ಹೇಳುವ ಅಧಿಕಾರವೆಲ್ಲಿಯದು? ವ್ಯಾಸ ಉಳಿದಿಲ್ಲವೆ ? ಸತ್ಯದ ಹೆಸರಲ್ಲಿ ಹರಿಶ್ಚಂದ್ರ ಉಳಿದಿಲ್ಲವೆ ? ಬುದ್ದ, 
ಗಾಂಧಿ ಉಳಿದಿಲ್ಲವೇ ? ಹೌದು ನನಗೆ ಅವರೆಲ್ಲ ಮುಖ್ಯವಾಗಿರುವುದು , ಉಳಿದಿರುವುದು ಕಾಂಟ್ರಡಕ್ಷನ್, 


ನುಡಿಯೊಳಗಾಗಿ 


ಸತ್ಯ ಮತ್ತು ಅದರ ಹುಡುಕಾಟದ ದಾರಿಗಳಿಂದಾಗಿ, ಅದಕ್ಕಾಗಿಯೇ ಗಾಂಧಿ ತಮ್ಮ ಆತ್ಮಕಥೆಯನ್ನು 
'ಸತ್ಯಾನ್ವೇಷಣೆ' ಎಂದು ಕರೆದದ್ದು... 

ಹಾಗೆಯೇ ಭಾಷೆ ಎಂಬುದೂ ಕೂಡ...ನಮ್ಮ ನಂಬಿಕೆ, ಸಂಸ್ಕೃತಿ, ಆಚಾರ - ವಿಚಾರ, ದೇಹ, ದೇಶ, 
ಕಾಲ ಎಲ್ಲದರ ಮೇಲೆ ನಿಂತಿರುವ, ಕೆಲವೊಮ್ಮೆ ಅಡಗಿರುವ , ಇನ್ನೂ ಕೆಲವೊಮ್ಮೆ ತನ್ನ ಪಾಡಿಗೆ 
ತಾನಿರುವ ಭಾಷೆ ಸತ್ಯವೂ ಹೌದು ಸುಳೂ ಹೌದು. ಕ್ಷಣಿಕವೂ ಹೌದು ಅಕ್ಷಣಿಕವೂ ಹೌದು. 

ಅದಕ್ಕಾಗಿಯೇ ನಾನು ಅಲ್ಪತೃಪ್ತ ಮಹತ್ವಾಕಾಂಕ್ಷಿ , ಕ್ಷಣಕ್ಷಣದಲ್ಲಿ ಬದುಕಬೇಕು; ಆ ಕ್ಷಣ ನಮ್ಮ 
ಮನದಾಳದಲ್ಲಿ ಯಾವತ್ತೂ ಉಳಿಯಬೇಕು...ಇದು ಕಾಂಟಡ್ರಕ್ಷನ್ ಎನಿಸಿದರೆ ಕ್ಷಮೆ ಇರಲಿ 


ಅಭಿನವದ ಪರವಾಗಿ 

ನ. ರವಿಕುಮಾರ 


ನುಡಿಯೊಳಗಾಗಿ. 


ಪ್ರಸ್ತಾವನೆ 


ಅರಸುವಿಕೆಯ ಪಯಣ 


- ಎಸ್ . ಆರ್. ವಿಜಯಶಂಕರ 


ಗೆಳೆಯ ಓ .ಎಲ್. ನಾಗಭೂಷಣಸ್ವಾಮಿ ಅವರು ಭಾಷೆಗೆ ಸಂಬಂಧಿಸಿದಂತೆ ಪ್ರಜಾವಾಣಿ ಪತ್ರಿಕೆಯಲ್ಲಿ 
ಒಂದು ವರುಷ ಕಾಲ ಪ್ರತಿವಾರವೂ ಬರೆದ ನುಡಿಯೊಳಗಾಗಿ ಅಂಕಣವನ್ನು ಆಸಕ್ತಿಯಿಂದ ಓದುತ್ತಿದ್ದೆ. 
ಭಾಷೆಯನ್ನು ಕಲಿಯುವಾಗಿನ ಬಾಲ್ಯದ ಬೆರಗಿನಲ್ಲಿ ಅದರ ಸೋಜಿಗವನ್ನು ಸೋಸಿ ಕೊಡುವ ಈ 
ಅಂಕಣ ಬರಹಗಳು ಒಂದಕ್ಕಿಂತ ಹೆಚ್ಚು ಸಲ ಓದಬೇಕಾದವು ಎಂದು ಮೊದಲ ಓದಿಗೇ ಅನ್ನಿಸಿಬಿಟ್ಟಿತ್ತು. 
- ಈ ಅಂಕಣ ಬರಹದೊಳಗೆ ಓದಿನ ಸಹಜ ಸಂತೋಷವನ್ನು ನೀಡುವ ಸೂಕ್ಷ್ಮವಾದ ಕಥನ 
ಗುಣವೊಂದು ಜೀವದ್ರವವಾಗಿ ಹರಿಯುತ್ತಿದೆ. ಅದರೊಳಗಿರುವ ಕಥನದ ಜೀವಂತಿಕೆಯೇ ಇಲ್ಲಿನ 
ಬರಹಗಳ ಆಕರ್ಷಣೆಗೊಂದು ಮುಖ್ಯ ಕಾರಣ. ಬರಹಗಳ ಉದ್ದಕ್ಕೂ ಓಎಲ್‌ಎನ್ ಅವರು ತಾವು 
ಗಮನಿಸಿದ ವೆಬ್‌ಸೈಟುಗಳು, ಗ್ರಂಥಗಳು ಮೊದಲಾದ ಆಕರಗಳ ವಿವರವನ್ನು ನೀಡುತ್ತಾ ಅದೊಂದು 
ಅಗಾಧ ಪಾಂಡಿತ್ಯದ ಅಪರೂಪದ ಬರಹ ಅಲ್ಲ ಎಂಬಂತೆ ನಂಬಿಸಲು ಪ್ರಯತ್ನಿಸುತ್ತಾರೆ. ಆದರೆ ಭಾಷೆ, 
ಸಾಹಿತ್ಯ ಹಾಗೂ ಭಾಷಾಶಾಸ್ತ್ರಕ್ಕೆ ಸಂಬಂಧಿಸಿದ ಅಪಾರ ಆಸಕ್ತಿ , ಆಳವಾದ ಅಧ್ಯಯನ ಇಲ್ಲಿ ಮೇಲು 
ನೋಟಕ್ಕೆ ಕಾಣಿಸುವ ಸರಳತೆಯ ಹಿಂದೆ ಹುದುಗಿರುವುದು ಮೊದಲ ಓದಿಗೆ ಗೋಚರಿಸುತ್ತದೆ. 

ಇಲ್ಲಿ ಭಾಷಾ ಲೋಕದ ವಿಹಂಗಮ ನೋಟವೊಂದಿದೆ - ಭಾಷೆಯ ಸ್ವರೂಪ, ಗ್ರಹಿಕೆ, ಅದರ 
ರಾಜಕೀಯ ನೆಲೆಗಳು, ಅರ್ಥಚಿಂತನೆ, ಭಾಷಾ ಇತಿಹಾಸ, ಜಾಗತಿಕ ನೆಲೆಯ ಗ್ರಹಿಕೆ, ಪ್ರಾಚೀನತೆ, 
ಮೊದಲಾದ ವಿವರಗಳಿಂದ ಒಂದಕ್ಕೊಂದು ಪೂರಕವಾಗುವಂತೆ ಅಂಕಣ ಬರಹಗಳು ಬೆಳೆಯುತ್ತವೆ. ಆ 
ಬಳಿಕ ಭಾಷೆಯ ಮೌಖಿಕ ಹಾಗೂ ಲಿಪಿಯ ನೆಲೆಗಳು, ತಾಂತ್ರಿಕತೆ , ಶಿಕ್ಷಣದ ನೆಲೆಗಳು , ಪ್ರಸಿದ್ದ 
ವಿದ್ವಾಂಸರ ಚಿಂತನೆಗಳು, ಸಾಹಿತ್ಯ ಹಾಗೂ ಭಾಷೆಯ ಸಂಬಂಧ - ಹೀಗೆ ಭಾಷೆಯ ಸುತ್ತ ಬೆಳೆದಿರುವ 
ವಿಚಾರ, ಚಿಂತನೆ ಹಾಗೂ ತಾತ್ವಿಕತೆಗಳ ಒಂದು ಪರಿಪ್ರೇಕ್ಷ್ಯವನ್ನು ಈ ಬರಹಗಳು ಕಟ್ಟಿಕೊಡುತ್ತವೆ. 

ಭಾಷೆಯ ಜಾಗತಿಕ ಮಟ್ಟದ ವಿಶಾಲ ಹರಹನ್ನು ಹಿಡಿಯಲು ಹೊರಡುವ ಬರಹಗಳು ಅನೇಕ 
ಸಲ ಮಾಹಿತಿಯ ಮಂಡನೆಯಾಗುವ ಅಪಾಯಕ್ಕೆ ಒಳಗಾಗುತ್ತವೆ. ಆದರೆ , ಇಲ್ಲಿ ತಾನು ಹೇಳುತ್ತಿರುವುದು 
ಕೇವಲ ಮಾಹಿತಿ ಸಂಗ್ರಹವಲ್ಲ ಎಂಬ ಎಚ್ಚರ ಈ ಅಂಕಣದ ಉದ್ದಕ್ಕೂ ಇದೆ. ಆದುದರಿಂದ ಭಾಷೆಯ 
ಹಿಂದಿನ ಹಾಗೂ ಇಂದಿನ ವಿದ್ಯಮಾನಗಳ ಹಾಗೂ ವಿಚಾರಗಳ ಬಗ್ಗೆ ಹೇಳುವಾಗಲೂ ಓಎಲ್‌ಎನ್‌ 
ಅದನ್ನು ನಮ್ಮ ನೆಲದ ಸಂದರ್ಭದಲ್ಲಿ ಅರ್ಥಪೂರ್ಣವಾಗುವಂತೆ ಮಂಡಿಸುತ್ತಾರೆ . ಇದಕ್ಕೊಂದು 
ಉದಾಹರಣೆಯಾಗಿ 'ರೊಸೆಟ್ಟಾ ಕಲ್ಲಿನ ಕಥೆ' ಯನ್ನು ನೋಡಬಹುದು. ಕನ್ನಡ ಭಾಷಾ ಜಾಯಮಾನದೊಳಗೆ 
ವಿವರಿಸಲ್ಪಟ್ಟ ಈ ಶಾಸನದ ಕಥೆ ಕೇವಲ ಈಜಿಪ್ಟ್ ಹಾಗೂ ನೆಪೋಲಿಯನ್‌ಗೆ ಸೇರಿದ ಕಥೆಯಾಗುವುದಿಲ್ಲ. 
ಬದಲಾಗಿ ಕನ್ನಡದ ಒಳಗೇ ಇರುವ ಆಧುನಿಕ ನಂಬುಗೆಗಳನ್ನು ಪ್ರಶ್ನಿಸುವ ಕಥೆಯಾಗುತ್ತದೆ. ಆಧುನಿಕತೆಯ 
ವಿಕಾಸದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಗಳಷ್ಟೇ ದೊಡ್ಡ ಪ್ರಮಾಣದಲ್ಲಿ ಭಾಷೆ ಹಾಗೂ ಮಾನವಿಕ 


೧೩ 


ನುಡಿಯೊಳಗಾಗಿ 


ಅಧ್ಯಯನಗಳ ಕೊಡುಗೆಯೂ ಇದೆ ಎಂಬುದನ್ನು ತಿಳಿಸಲೂ ಅದರ ಕಥನ ಬಳಕೆಯಾಗುತ್ತದೆ. ಅದೇ 
ರೀತಿ 'ಸತ್ತವರ ಹೊತ್ತಗೆ' ಯಲ್ಲಿ ಈಜಿಪ್ಟ್ನ ವಿವರಗಳನ್ನು ಹೇಳುತ್ತಾ ಅವನ್ನು ನಮ್ಮ ದೇಶದ 'ಗರುಡ 
ಪುರಾಣ ' ದ ಮೂಲಕ ಆಪ್ತಗೊಳಿಸಿ ನಮ್ಮದಾಗಿಸುತ್ತಾರೆ. ಕನ್ನಡದಲ್ಲಿ ಜಗತ್ತಿನ ಯಾವುದೋ ಒಂದು 
ಕಥೆಯನ್ನು ಹೀಗೆ ಆಪ್ತಗೊಳಿಸುವ ಕ್ರಮವನ್ನು ಅವರು ಓದುವುನ್ನೇ ಒಂದು ಅನುಭವವಾಗಿ ಪರಿವರ್ತಿಸಲು 
ನಡೆಸುವ ಜಾಗೃತ ಪ್ರಯತ್ನಕ್ಕೊಂದು ಉದಾಹರಣೆಯಾಗಿ ನೀಡಬಹುದು. 

ಇಲ್ಲಿ ಮಾಹಿತಿಯು ಕೇವಲ ಮಂಡನೆಯಾಗುವುದಿಲ್ಲ. ವಿಚಾರಗಳು ನಮ್ಮಲ್ಲಿ ಈಗಾಗಲೇ ಇರುವ 
ಅನುಭವದ ಮೂಲಕ ಅರ್ಥಮಾಡಿಕೊಳ್ಳುವ ಪ್ರಕ್ರಿಯೆಯಂತೆ ಈ ಬರಹಗಳಲ್ಲಿ ವಿಸ್ತರಣೆಗೊಳ್ಳುತ್ತವೆ. 
ಮಾಹಿತಿಯು ಅದನ್ನು ಪಡೆದವರ ಅನುಭವಕ್ಕೆ ಸೇರಿದಾಗ ಮಾತ್ರ ಜ್ಞಾನವಾಗಿ ಪರಿವರ್ತಿತವಾಗುತ್ತದೆ. 
ಮಾಹಿತಿ ಅನುಭವವಾಗದಿದ್ದರೆ ಅದೊಂದು ಆಕರ ಮಾತ್ರ ತಮ್ಮ ಸುತ್ತಲಿನ ನಿತ್ಯದ ವಿವರಗಳ ಹಾಗೂ 
ಅನುಭವವನ್ನು ವಿಶ್ಲೇಷಿಸಲು ಮಾಹಿತಿಯನ್ನು ಬಳಸಿ ಜ್ಞಾನವಾಗಿ ಪರಿವರ್ತಿಸಲು ಮಾಡುವ ಪ್ರಯತ್ನ 
ಈ ಬರಹಗಳ ಇನ್ನೊಂದು ವಿಶೇಷತೆ. ಅದಕ್ಕಾಗಿ ಅವರು ಕಥನಕ್ರಮದ ನಿರೂಪಣೆಯ ಅನೇಕ 
ಸಾಧ್ಯತೆಗಳನ್ನು ಸಹಜವಾಗಿ ಬಳಸಿಕೊಳ್ಳುತ್ತಾರೆ. ಹಾಗೆಯೇ ಮನೆಯೊಳಗಿನ ಅಪ್ಪ , ಮಕ್ಕಳು , ಮೊಮ್ಮಕ್ಕಳ 
ಒಡನಾಟ, ಓದಿನ ಅನುಭವ, ಮಾಹಿತಿ ಸಂಗ್ರಹ , ಎಲ್ಲವೂ ಅವರಿಗೆ ಕಥನದಲ್ಲಿ ಒದಗಿ ಬರುತ್ತದೆ . “ ಪಂಪ 
ಮತ್ತು ಉಪ್ಪಿಟ್ಟು' ಇದಕ್ಕೊಂದು ಉತ್ತಮ ಉದಾಹರಣೆ. ಮೂಲತಃ ಎಲ್ಲಾ ಸೃಜನಕ್ರಿಯೆಗಳ 
ಮೂಲದಲ್ಲಿರುವುದು ಒಂದನ್ನು ಇನ್ನೊಂದರ ಸಂಪರ್ಕಕ್ಕೆ ತಂದು ಹೊಸ ಅರ್ಥ ಹುಟ್ಟಿಸುವ ಶಕ್ತಿ. ಅದು 
ಕೇವಲ ಸೃಜನಶೀಲ ರೂಪಕಗಳಲ್ಲಿ ಮಾತ್ರವಲ್ಲ; ವಿಚಾರ , ಚಿಂತನಾ ಕ್ಷೇತ್ರಗಳಲ್ಲೂ ಸಾಧ್ಯವಾಗಬೇಕು 
ಎಂಬುದನ್ನು ಸಾಂಸ್ಕತಿಕ ವಿಮರ್ಶೆ ಬಯಸುತ್ತದೆ. ಈ ದೃಷ್ಟಿಯಿಂದ ಓಎಲ್‌ಎನ್ ಅವರ ಈ ಬರಹಗಳು 
ಕನ್ನಡ ಸಂಸ್ಕೃತಿ ವಿಮರ್ಶೆಯ ಸಾಧನೆಗೆ ಒಂದು ಉತ್ತಮ ಉದಾಹರಣೆ. 

ಈ ಕಾರಣದಿಂದಲೇ 'ಭಾಷೆ ಎನ್ನುವುದು ನಮ್ಮನ್ನು ಈ ಲೋಕಕ್ಕೆ ಬಿಗಿದು ಕಟ್ಟುವ ಹಗ್ಗ ' ಎಂದು 
ಓಎಲ್‌ಎನ್ ಹೇಳುತ್ತಾರೆ. ಮನುಷ್ಯ ಶಿಶುವಿನಲ್ಲಿ ಭಾಷೆ ಒಡಮೂಡುವ ಕ್ರಮವನ್ನು 'ಲಲ್ಲೆ ಮಾತು' 
ಹಾಗೂ ಅದರ ಮುಂದಿನ ಕೆಲವು ಲೇಖನಗಳಲ್ಲಿ ವಿವರಿಸುವ ಕ್ರಮ ಓಎಲ್‌ಎನ್ ಅವರ ನಿರೂಪಣಾ 
ವಿಧಾನ ( 

ಅಚ್) ಏನು ಎಂಬುದನ್ನು ತಿಳಿಯಲು ಸಹಕಾರಿ. ಮೂಲತಃ ಓಎಲ್‌ಎನ್ ಸಾಹಿತ್ಯದ 
ವಿದ್ಯಾರ್ಥಿ, ಸಾಹಿತ್ಯದ ತಿಳಿವಳಿಕೆ ಎಂದರೆ ಅವರಿಗೆ ಜೀವನದ ಗ್ರಹಿಕೆ. ಹೀಗೆ ಬದುಕಿನ ಭಾಗವಾಗಿ 
ಅವರು ಭಾಷೆಯನ್ನು ಸ್ವೀಕರಿಸುವ ಕ್ರಮವೇ ಅವರ ಭಾಷಾ ಗ್ರಹಿಕೆಯ ಕ್ರಮ , ಕಾವ್ಯ , ವಚನ, ಜಗತ್ತಿನ 
ನಾನಾ ಸಾಹಿತ್ಯ ಸಂದರ್ಭಗಳಿಮದ ಉದಾಹರಣೆಗಳು ಅವರು ಭಾಷಾಲೋಕವನ್ನು ಕಾಣಿಸುವ ಕ್ರಮದೊಳಗೆ 
ಸಹಜವಾಗಿ ಹೊಂದಿಕೆಯಾಗುತ್ತವೆ. ಆದುದರಿಂದಲೇ ಈ ಗ್ರಹಿಕೆ ಭಾಷೆಯ ಜೀವಂತ ಗ್ರಹಿಕೆ. ಭಾಷೆ 
ಕೇವಲ ಒಂದು ಸಂವಹನ ಮಾಧ್ಯಮ ಎಂಬ ಕಲ್ಪನೆಯ ತಿರಸ್ಕಾರವೂ ಅಂತಹ ಗ್ರಹಿಕೆಯಲ್ಲಿ 
ಅಂತರ್ಗತವಾಗಿದೆ. ಆದುದರಿಂದ ಇಲ್ಲಿನ ಬರಹಗಳನ್ನು ನಾವು ಭಾಷೆಯ ಜೀವಂತಿಕೆಯನ್ನು ಹಿಂದಿನ 
ಹಾಗೂ ಇಂದಿನ ನಾನಾ ವಿವರಗಳಲ್ಲಿ ಕಾಣಿಸುವ ಬರಹಗಳಾಗಿ ಗಮನಿಸಬೇಕು. ಅದನ್ನು ಗಮನಿಸುವ 
ಕ್ರಮದಲ್ಲಿರುವ ತನ್ಮಯತೆ ಇದಕ್ಕೊಂದು ಸೃಜನಶೀಲ ಕಥನವನ್ನು ಕೊಟ್ಟು ಇಲ್ಲಿನ ಬರಹಗಳು ಕೇವಲ 
ಭಾಷಾಶಾಸ್ತ್ರದ ವಿವರಗಳಾಗದಂತೆ ನೋಡಿಕೊಂಡಿವೆ. 

ಇದು ಆನ್ವಯಿಕ ( ಅಫೈಡ್) ಭಾಷಾಶಾಸ್ತವಲ್ಲ. ಈ ಬರಹಗಳೊಂದು ಭಾಷಾ ಕಥನ . ಬಿಳಿ 
ತಿಮಿಂಗಿಲ ಮೋಬಿಡಿಸ್‌ನನ್ನು ಮೆಲ್ವಿಲ್ ವಿವರಿಸಿದ ಹಾಗೆ ಓಎಲ್‌ಎನ್ ಭಾಷೆಯನ್ನು ವಿವರಿಸುತ್ತಾರೆ. 
ಇಲ್ಲಿನ ಉದ್ದೇಶ ವಸ್ತು ವಿವರಣೆಯಲ್ಲ. ಭಾಷೆಯೊಡನೆ ಇರುವ ಮನುಷ್ಯ ಸಂಬಂಧವನ್ನು ಅರ್ಥ 
ಮಾಡಿಕೊಳ್ಳುವ ಪ್ರಯತ್ನ . ಚೋದ್ಯವೆಂದರೆ ಮನುಷ್ಯನೇ ನಿರ್ಮಿಸಿದ ಭಾಷೆ ಅವನಿಂದಲೇ ಬೇರೆಯಾಗಿ 


ನುಡಿಯೊಳಗಾಗಿ 


ಅವನೇ ಅರಿಯಬೇಕಾದ ವಸ್ತುವಾಗುವುದು . ಎಲ್ಲ ಜೀವಂತ ಗ್ರಹಿಕೆಗಳ ಕ್ರಮವೂ ಇದೇ ರೀತಿಯದ್ದು 
ಎಂಬುದನ್ನು ಹೇಳುವುದೇ ಇಲ್ಲಿನ ಬರಹಗಳ ತಾತ್ವಿಕತೆ. 

- “ ಅರ್ಥದ ಇಡಿತನ: ಭರ್ತೃಹರಿ' ಎಂಬ ಬರಹ ತಾತ್ವಿಕತೆಯನ್ನು ತನ್ನದಾಗಿಸಿಕೊಂಡು ಹೇಳುವುದಕ್ಕೆ 
ಸಿಗುವ ಉತ್ತಮ ಉದಾಹರಣೆಗಳಲ್ಲೊಂದು. ವ್ಯಾಸ, ಬೇಂದ್ರೆ, ಪತ್ರಿಕಾ ವರದಿ, ವ್ಯಕ್ತಿ ಸಂಭಾಷಣೆಗಳ 
ಉದಾಹರಣೆಗಳಿಂದ ಅರ್ಥದ ಇಡಿತನವನ್ನು ವಿವರಿಸಿ ಮುಂದುವರೆಯುವ ಅಂಕಣವು ವಿದ್ವಾನ್ 
ಎನ್ . ರಂಗನಾಥ ಶರ್ಮರು ಮಾಡಿರುವ ಭರ್ತೃಹರಿಯ ' ವಾಕ್ಯಪದೀಯ' ದ ಕನ್ನಡ ಅನುವಾದವನ್ನು 
ನೆನಪಿಸುವುದರೊಂದಿಗೆ ಕೊನೆಗೊಳ್ಳುತ್ತದೆ. ಅರ್ಥದ ತಿರುಳು ಭಾಷೆಯಲ್ಲಿ ಹೇಗೆ ವ್ಯಕ್ತವಾಗುತ್ತದೆ ಎಂಬುದನ್ನು 
ಎಲ್ಲೂ ವೈಚಾರಿಕ ವಜ್ಜೆಯನ್ನಾಗಿ ಮಾಡದೆ, ಅಥವಾ ಕೇವಲ ಉದಾಹರಣೆಗಳಿಂದಲೂ ಮುಗಿಸದೆ, 
ವಿಚಾರವೊಂದನ್ನು ಸಾಂಸ್ಕತಿಕ ಅನುಭವವಾಗುವಂತೆ ಮಂಡಿಸಿದ ಸುಂದರ ಬರಹವಿದು . ಎಷ್ಟು ದೊಡ್ಡ 
ವಿಚಾರವನ್ನೂ ಸಂಕ್ಷಿಪ್ತವಾಗಿ ಅಂಕಣದ ಸಂವಹನದಲ್ಲಿ ಹೇಳಬಹುದು ಎಂಬುದನ್ನು ತೋರಿಸಿಕೊಡುವ 
ಬರಹ ಇಲ್ಲಿನ ಅನೇಕ ಬರಹಗಳಂತೆ ಸ್ವತಂತ್ರವಾಗಿಯೂ ಸುಂದರವಾದೊಂದು ಪ್ರಬಂಧವೇ ಆಗಿದೆ. 

'ಧರ್ಮ:ಸಂಸ್ಥೆಯ ಭಾಷೆ, ಅನುಭವದ ನುಡಿ' ಎಂಬ ಬರಹವನ್ನು ಓಎಲ್‌ಎನ್ ಮಾಹಿತಿ, 
ತಾತ್ವಿಕತೆ, ಸಾಹಿತ್ಯ ಇತ್ಯಾದಿಗಳನ್ನು ಸೃಜನಶೀಲ ಸಂಪರ್ಕಕ್ಕೆ ತಂದು ಉಂಟುಮಾಡುವ ಹೊಸ ಅನುಭವಕ್ಕೆ 
ಇನ್ನೊಂದು ಉದಾಹರಣೆಯಾಗಿ ಗಮನಿಸಬಹುದು. ಇತ್ತೀಚೆಗೆ ನಡೆಸಿರುವ ಲೆಕ್ಕಾಚಾರ ಈ ಹೊತ್ತಿನ 
ಜಗತ್ತಿನಲ್ಲಿ ಸುಮಾರು ೬೦೦೦ ಭಾಷೆಗಳು ಇರುವಂತೆಯೇ ೪೨೦೦ ಧರ್ಮಗಳು ಇವೆ ಎನ್ನುತ್ತದೆ. 
ಎಷ್ಟು ಭಾಷೆಗಳಿವೆಯೋ ಅಷ್ಟು ಧರ್ಮಗಳಿವೆ ಎನ್ನಬಹುದೇನೋ . ಯಾಕೆಂದರೆ ನಂಬಿಕೆಗಳ ವಿನ್ಯಾಸ, 
ಸಂಸ್ಕೃತಿ ವಿನ್ಯಾಸ, ಲೋಕದೃಷ್ಟಿ, ಆಧ್ಯಾತ್ಮಿಕತೆ ಭಾಷೆಗೂ ಧರ್ಮಕ್ಕೂ ಸಮಾನ ಸಂಗತಿಗಳು. ಇವೆಲ್ಲಾ 
ಭಾಷೆಯಲ್ಲಿ ಹುಟ್ಟಿ ಧರ್ಮದ ರೂಪ ತಾಳುತ್ತವೋ ಧರ್ಮದ ವ್ಯಕ್ತರೂಪವಾಗಿ ಭಾಷೆಯಲ್ಲಿ 
ಕಾಣಿಸಿಕೊಳ್ಳುತ್ತದೋ ?' ಇವೆರಡೂ ರೀತಿಯಲ್ಲಿ ವಾದಮಾಡಬಹುದಾದ ಧರ್ಮ - ಭಾಷೆಗಳ ಬಹು 
ಹಿಂದಿನ ಪರಿಕಲ್ಪನೆಯನ್ನು ಹೊಸದಾಗಿ ಎತ್ತಿಕೊಂಡು ಓಎಲ್‌ಎನ್ ಚರ್ಚಿಸುತ್ತಾರೆ. ಮುಂದೆ ಅವರು 
'ಧರ್ಮ ಎನ್ನುವ ಮಾತು ವಿಶ್ವದ ವರ್ತನೆಗಳನ್ನು ನಿಯಂತ್ರಿಸುವ ನಿಯಮವೆಂಬ ವಿಶಾಲ ವ್ಯಾಪ್ತಿಯಿಂದ 
ಹಿಡಿದು ನೈತಿಕತೆ, ಕಾನೂನು, ರಾಜ್ಯದ ಆಡಳಿತ, ಸಾಮೂಹಿಕ ಆಚರಣೆ, ವ್ಯಕ್ತಿಯ ಸ್ವಭಾವದವರೆಗೆ 
ಎಲ್ಲೆಲ್ಲೂ ಚಲಾವಣೆಯಲ್ಲಿರುವುದರಿಂದಲೇ ಅದನ್ನು ಕುರಿತು ಹೇಳುವ ಯಾವುದೇ ಸಂಗತಿ ಎಲ್ಲರಿಗೂ 
ಮಾನ್ಯವಾಗುವುದೇ ಇಲ್ಲ' ಎಂಬ ಎಚ್ಚರಿಕೆಯನ್ನೂ ನೀಡುತ್ತಾರೆ. ಇದೇ ಸಂದರ್ಭದಲ್ಲಿ ಧರ್ಮದ 
ಭಾಷೆಯ ನುಡಿ ಬಗೆಗಳ ಹೆಚ್ಚಿನ ಅಧ್ಯಯನದ ಅಗತ್ಯವನ್ನು ಕುರಿತು ಹೇಳುವಾಗ ಓಎಲ್‌ಎನ್ ಅವರಿಗೆ 
ತಕ್ಷಣ ಹಿರಿಯ ವಿಮರ್ಶಕ ಸಿ.ಎನ್.ರಾಮಚಂದ್ರನ್ ಅವರು `ನೀರಿನ ಹೂವು' ಎಂಬ ಪ್ರಬಂಧದಲ್ಲಿ 
ಸ್ತೋತ್ರ ಸಾಹಿತ್ಯದ ಭಾಷೆಯ ಸ್ವರೂಪವನ್ನು ಪರಿಶೀಲಿಸಿದ್ದು ನೆನಪಿಗೆ ಬರುತ್ತದೆ. 

ಮುಂದಿನ ಅಂಕಣದಲ್ಲಿ ಅವರು ' ಅರಿವಂ ಪೊಸಯಿಸುವುದು ಧರ್ಮ೦' ಅರಿವನ್ನು 
ಹೊಸತುಗೊಳಿಸುವುದೇ ಧರ್ಮ ಎಂಬ ಪಂಪನ ಮಾತಿನಿಂದ ವಿಚಾರವನ್ನು ವಿಸ್ತರಿಸುತ್ತಾರೆ. ಮುಂದುವರೆದು 
ಒಂದು ಕಡೆ “ಕವಿ ಮತ್ತು ಅನುಭಾವಿಗಳು ಅರ್ಥವನ್ನು ಕಟ್ಟುತ್ತಿರುವಾಗಲೇ ಅದನ್ನು ಬಿಚ್ಚಿ ಮುಕ್ತಗೊಳಿಸುತ್ತಲೂ 
ಇರುತ್ತಾರೆ. ' ಗುಹೇಶ್ವರನಿದ್ದಾನೆ ಇಲ್ಲದಂತೆ ಅನ್ನುವ ಮಾತು ನೆನಪಾಗುತ್ತಿದೆ. ಫ್ರೆಂಚ್ ಭಾಷೆಯ ಸಿಮಿಯೋನ್ 
ವೇಲ್ ಎಂಬ ಲೇಖಕಿ 'ದೇವರು ತನ್ನ ಸೃಷ್ಟಿಯಲ್ಲಿ ಇಲ್ಲದಂತೆ ಮಾತ್ರ ಇರಬಲ್ಲ' ಎನ್ನುವಾಗಲೂ 
ನುಡಿಯನ್ನು ಹೀಗೇ ಬಳಸಿದ್ದಾಳೆ. ' ಇಲ್ಲದಂತೆ ಇರುವುದು' ಬಲು ದೊಡ್ಡ ವಿರೋಧಾಭಾಸ. ಅನುಭಾವದ 
ನುಡಿಗಳ ವಿರೋಧಾಭಾಸವನ್ನು ಸಾವಧಾನವಾಗಿ ಮೆಲುಕು ಹಾಕುವುದೊಂದೇ ನಮಗಿರುವ ದಾರಿ' 
ಎನ್ನುತ್ತಾರೆ. 


೧೫ . 


ನುಡಿಯೊಳಗಾಗಿ 


ಓಎಲ್‌ಎನ್ ಅವರ ಈ ಅಂಕಣ ಬರಹಗಳನ್ನು ಇನ್ನೊಮ್ಮೆ ಓದುವಾಗ ವ್ಯವಸ್ಥಿತವಾಗಿ ಒಂದಕ್ಕೊಂದು 
ಸಂಬಂಧ ಹೊಂದಿದ ಭಾಗಗಳಂತೆ ವಿಭಾಗಗಳಾಗಿ ( ಅಧ್ಯಾಯ) ಹರಿಯುವುದು ಕಾಣದಿರದು. ಆದುದರಿಂದ 
ಇದೊಂದು ಕೇವಲ ಲಹರಿಯ ಅಂಕಣವಲ್ಲ. ' ನುಡಿಯೊಳಗಾಗಿ' ಭಾಷೆ - ಬದುಕು - ಸಾಹಿತ್ಯ - ಚಿಂತನೆಗಳ 
ಸಂಬಂಧವನ್ನು ಒಂದು ಆಕೃತಿಯೊಳಗೆ ಶೋಧಿಸುವ ಬರಹಗಳು. ಕನ್ನಡದಲ್ಲಿ ಅಂಕಣ ಬರಹಗಳ 
ಸ್ವರೂಪಕ್ಕೆ ಕೃತಿರೂಪದ ಈ ಚಿಂತನೆ ಹೊಸತೊಂದು ಕೊಡುಗೆ ಎಂದು ನನಗನ್ನಿಸುತ್ತದೆ . 

- ನುಡಿಯ ಒಳಗೆ ಹೊರಟ ಓಎಲ್‌ಎನ್‌ ಸ್ವಾಮಿಯವರ ಪಯಣ ಕೊನೆಗೂ ಅರಸುತ್ತಿದ್ದುದು 
“ ಇಲ್ಲದಂತೆ ಇರುವುದರ' ವಿರೋಧಾಭಾಸವನ್ನು ಅರ್ಥಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು , ಆ 
ಶೋಧನೆಗೆ ಭಾಷೆ ಅವರಿಗೊಂದು ವಸ್ತುವಾಯಿತು. ಈ ಅಂಕಣದ ಕೊನೆಯ ಬರಹ ' ಮೌನ' ದ 
ಮೂಲಕ ಆ ಶೋಧನೆಗೆ ಒಂದು ತಾತ್ವಿಕ ಚೌಕಟ್ಟನ್ನು ನೀಡಲು ಪ್ರಯತ್ನಿಸುತ್ತದೆ. ಯಾವುದನ್ನು ಮೌನದ 
ಮೂಲಕ ತಿಳಿಸಬೇಕು ಹಾಗೂ ಯಾವುದನ್ನು ಮಾತಿನ ಮೂಲಕ ವ್ಯಕ್ತಪಡಿಸಬೇಕು ಎಂಬುದನ್ನು 
ಅರಿಯುವ ವಿವೇಕ ಎಂದರೆ ಏನು ಎಂಬುದು ಅವರಿಗೆ ತಿಳಿದಿದೆ. ಆ ಮೊದಲು ಮೌನ - ಮಾತುಗಳ 
ಸಂಬಂಧವನ್ನು ಶೂನ್ಯ- ಸೃಷ್ಟಿಯ ಸಂಬಂಧದಂತೆ ತಾತ್ವಿಕವಾಗಿ ವಿವರಿಸಿ ಅವರು ಮೌನ- ಮಾತುಗಳ 
ಆಯ್ಕೆಯ ವಿವೇಕವನ್ನು ಸೂಚಿಸುವ ಕ್ರಮ ನೋಡಿ: ' ಮೌನವಾಗಿರುವುದಕ್ಕೂ ಧೈರ್ಯ ಬೇಕು. ನುಡಿಯ 
ರೂಪ ತಾಳದಿದ್ದರೆ ನಮ್ಮ ವ್ಯಕ್ತಿತ್ವ ಇಲ್ಲವಾದೀತು ಎನ್ನುವ ಭಯವಿದ್ದರೆ ಮೌನವಾಗಿರಲು ಸಾಧ್ಯವಾಗದು. 
ಮೌನವಿರದಿದ್ದರೆ ಕೇಳಿಸಿಕೊಳ್ಳಲಾಗದು, ನೋಡಲಾಗದು. ಇರುವುದನ್ನು ಕಾಣುವುದಕ್ಕೆ, ಕೇಳುವುದಕ್ಕೆ 
ಅಹಂಕಾರ ಹೋಗಬೇಕು- ಇವೆಲ್ಲ ಆಧ್ಯಾತ್ಮದ ಮಾತು. ನೋಡಬೇಕಾದುದನ್ನು ನೋಡದಂತೆ, 
ಹೇಳಬೇಕಾದುದನ್ನು ಹೇಳದಂತೆ ತಡೆಯುವುದು ಅಧಿಕಾರದ, ರಾಜಕಾರಣದ ಮಾತು. ಮಾತು ಆಡದೆಯೂ 
ನಮ್ಮ ಮನಸಿನೊಳಗಿರುವುದನ್ನು ಇನ್ನೊಬ್ಬರು ತಿಳಿಯುವಂತೆ ಆಗಬೇಕು ಎಂದು ಬಯಸುವುದು 
ಸಾಮಾನ್ಯವಾಗಿ ವಿಫಲವೇ ಆಗುವ ಆದರ್ಶದ ಹುಡುಕಾಟ .' ಈ ಹಿನ್ನೆಲೆಯಲ್ಲಿ ಓಎಲ್‌ಎನ್ ಯಾವುದಕ್ಕೆ 
ಮೌನ, ಹಾಗೂ ಇನ್ಯಾವುದಕ್ಕೆ ಮಾತು ಎಂಬ ವಿವೇಕವನ್ನು ಧ್ಯಾನಿಸುತ್ತಾರೆ . 

ಐವತ್ತೈದು ವಾರಗಳ ಕಾಲ ಬರೆದ ಈ ಅಂಕಣ ಭಾಷೆಯ ನೆಪದಲ್ಲಿ ಬದುಕಿನ ಜೀವಂತಿಕೆಯನ್ನು 
ಹುಡುಕಿದ. ಇಲ್ಲಿ ಏನು ಪಡೆದೆ ಎಂಬುದಕ್ಕಿಂತಲೂ ಅರಸುವಿಕೆಯ ಪಯಣದಲ್ಲಿ ಏನೇನನ್ನು ಅನುಭವಿಸಿದೆ 
ಎಂಬುದು ಮುಖ್ಯ . ಓದುಗನನ್ನು ಓಟದಲ್ಲಿ ಹಿಂದೆ ಉಳಿಸುವ ಬರಹ ಇದಲ್ಲ. ಜೊತೆ ಜೊತೆಯಾಗಿ 
ಕಾಣಿಸುತ್ತಾ ಕಾಣುತ್ತಾ ಸಂಚರಿಸುವ ನಡಿಗೆ. 

ಈ ವಿವರಣೆ ಓದುಗರಿಗೆ ಈ ಬರಹಗಳಿಗೊಂದು ಸೂಕ್ತ ಪ್ರವೇಶಿಕೆ ನೀಡಿದರೆ ನನ್ನ ಆಶಯ 
ಈಡೇರಿದಂತೆ. ಆ ಬಳಿಕ ಓದುಗರು ತಮ್ಮದೇ ವಿವೇಚನೆಗೆ ತೊಡಗುತ್ತಾರೆ. ಕೃತಿ ಪ್ರವೇಶಕ್ಕೆ ಹೀಗೆ 
ಸೂಚಿಸಿದ ದಾರಿಗಳಲ್ಲದೆ ಇನ್ನೂ ಅನೇಕ ಮಾರ್ಗಗಳು ಇರಬಹುದು ಎಂಬುದನ್ನು ನಾವು ಮರೆಯಬಾರದು. 
ಬಹಳ ದೀರ್ಘ ಕಾಲದ ಗೆಳೆತನದ ಪ್ರೀತಿಯಿಂದ ಅವರು ಈ ಮಾತುಗಳನ್ನು ಬರೆಯಲು ಹೇಳಿದ್ದಾರೆ. 
ಓದುಗನಾಗಿ ಈ ಅಂಕಣ ಬರಹಗಳ ಜೊತೆ ನಾನು ಸಾಗಿದ ಕ್ರಮವನ್ನು ಪ್ರತಿಕ್ರಿಯೆಯ ರೂಪದಲ್ಲಿ 
ಬರೆದಿದ್ದೇನೆ. ಪ್ರಜಾವಾಣಿಯಲ್ಲಿ ಅಂಕಣವಾಗಿ ಪ್ರಕಟವಾಗುತ್ತಿದ್ದಾಗಲೇ ಅನೇಕರು ಇದನ್ನು ಓದಿದ್ದಾರೆ . 
ಈ ಅಂಕಣ ಬರಹಗಳು ಈಗ ಪುಸ್ತಕವಾಗಿ ಹೊರಬರುವುದರಿಂದ ಒಟ್ಟಿನ ಓದು ಹಾಗೂ ಮರು 
ಓದುಗಳು ಸಾಧ್ಯವಾಗುತ್ತವೆ. ಕನ್ನಡದಲ್ಲಿ ಶಾಸ್ತ್ರ ವಿಚಾರಗಳನ್ನು ಹೇಳಬಹುದಾದ ಕಥನ ಕ್ರಮವೊಂದನ್ನು 
ಹೊಸತಾಗಿ ಸೂಚಿಸುವ ಈ ಕೃತಿ ಆಕರ ಗ್ರಂಥವಾಗಿಯೂ ಉಪಯುಕ್ತವಾಗುತ್ತದೆ ಎನ್ನುವ ನಂಬಿಕೆ 
ನನ್ನದು. 


ನುಡಿಯೊಳಗಾಗಿ 


ಪರಿವಿಡಿ 


ನಿ 


೧. ಸಲುಗೆ ಬಿನ್ನಪ 
೨. ಭಾಷೆ: ಕನ್ನಡಿ ಮತ್ತು ಬಲೆ 
೩ . ಭಾಷೆ ಯಾಕೆ ? 

'ಒಂದೂರ ಭಾಷೆಯೊಂದೂರಲಿಲ್ಲ' 

ವಿಶ್ವದ ಒಳನುಡಿ 
೬ . ಲಲ್ಲೆಮಾತು 
೭ . ಲಯದ ಬಸಿರ ಬಯಲಲ್ಲಿ 
೮. ಮಹಾ ಸ್ಫೋಟ 
೯ . ಶರೀರ ವಾಣಿ 
೧೦ . ಕೌತುಕದ ಕಮ್ಮಟ 
೧೧. ನುಡಿ ಮರೆವು 
೧೨. ಏನಿ ಬಂದಿರಿ, ಹದುಳವಿದ್ದಿರೆ 
೧೩ . ವೀಲು ಅದರ ಕಾಲಾ! ಭಾಷೆಯ ಹೃದಯ 
೧೪ . ನೀರಲಾದ ನಿರ್ಮಿತಂಗಳು 
೧೫ . ಭಾಷೆಯ ಕನಸು - ರೂಪಕ 
೧೬. ಅಧಿಕಾರ , ಸಮಾಜ , ಭಾಷೆ 
೧೭. ಮಾಧ್ಯಮದ ಮುಸುಕು 
೧೮. ಯಾಸ್ಕ: ಶಬ್ದ ಹೂವು, ಅರ್ಥ, ಹಣ್ಣು 
೧೯ . ರಾಜಕೀಯ ಮತ್ತು ಭಾಷೆ : ಐಡಿಯಾಲಜಿ 
೨೦ . ಆಲೋಚನೆಗೆ ಅಂಕುಶ ಭಾಷೆ: ಹೊಸ ನುಡಿ 

ಮತ್ತು ಮೊಲೆಟಿಕಲ್ ಕರೆಕ್ಟ್ನೆಸ್ 
೨೧ . ರಾಜಕಾರಣದ ` ತರ್ಕ ' ಮತ್ತು ' ಭಾಷೆ' 
೨೨ . ಅರ್ಥದ ಇಡಿತನ: ಭರ್ತೃಹರಿ 
೨೩ . ನುಡಿ ತಾಯಿ 
೨೪. ಒಂದೇ ಭಾಷೆ ಸಾಲದೇ ? 
೨೫. ನುಡಿ ವೈವಿಧ್ಯ ಯಾಕೆ ಬೇಕು? 
೨೬. ನುಡಿಮರಣ : ಕಾರಣಗಳು 
೨೭. ನುಡಿಮರಣದ ಮತ್ತಷ್ಟು ಕಾರಣಗಳು 
೨೮. ಪಂಪ ಮತ್ತು ಉಪ್ಪಿಟ್ಟು 


ಜ್ಞವಿ9ಸಿ898 


೧೦೬ 


೧೧೪ 
೧೧೮ 
೧೨೨ 
೧೨೬ 


೧೭ 


ನುಡಿಯೊಳಗಾಗಿ 


೧೩೦ 


೧೩೫ 


೧೪೪ 
೧೪೮ 
೧೫೨ 
೧೫೬ 


೧೬೦ 


೧೬೪ 
೧೬೮ 
೧೨ 
೧೭೬ 
೧೮೦ 


රසලා 


೧೮೮ 


୦୧୬ 


೨೯. ಪ್ರಾಚೀನ- ತಮ 
೩೦ . ಸುಮೇರಿಯ - ಗಂಡು ಭಾಷೆ ಮತ್ತು ಹೆಣ್ಣು ಭಾಷೆ 
೩೧. ರೊಸೆಟ್ಟಾ ಕಲ್ಲಿನ ಕಥೆ | 
೩೨ . ಲಿಪಿಯ ಒಗಟು ಒಡೆದು.... 
೩೩ . ಸತ್ತವರ ಹೊತ್ತಿಗೆ 
೩೪. ಕಣಿ ಮೂಳೆ 
೩೫. ಅಕ್ಷರಸ್ಥ ಮನಸ್ಸು 
೩೬ . ಬಹಿಯಾ: ಬರಹ ಧರ್ಮ ದಂಗೆ 
೩೭ . ಬನವಾಸಿ, ಕಲ್ಯಾಣ, ಪೆರು 
೩೮. ನುಡಿ ಮನ 
೩೯ . ನುಡಿ ಮನಸಿನ ರೂಪು ರೇಖೆ 
೪೦. ಅರ್ಥದ ಪ್ರಶ್ನೆ : ಕಾಡು ಮತ್ತು ಮರ 
೪೧. ಪ್ರಿಂಟ್, ಪ್ರಿಂಟ್ 
೪೨. ನುಡಿ ಕಡಲು: ಮುದ್ರಣ - ಮಂಥನ 
೪೩ . ಸತ್ಯಸಮುದ್ರದ ಹಸ್ತಪ್ರತಿಗಳು 
೪೪. ವಿದ್ಯೆ ಬೇಕು, ಸ್ಕೂಲು ಬೇಡ 
೪೫. ಕಥೆ ಎಂಬ ಸಂಸ್ಥೆ 
೪೬ . ಬರವಣಿಗೆಯ ಮನೆ, ಆತ್ಮದ ಆಸ್ಪತ್ರೆ 
೪೭ . ಭಾಷೆ ಎಂಬ ರಚನೆ 
೪೮. ಮನುಷ್ಯ ಭಾಷೆ ತಾನೊಂದೆ ವಲಂ 
೪೯ . ಸ್ವಗತ ಮತ್ತು ಸಂವಾದ 
೫೦. ಕೃತಕ ಭಾಷೆ, ಕೃತಕ ವಿವೇಕ 

ಧರ್ಮ: ಸಂಸ್ಥೆಯ ಭಾಷೆ, ಅನುಭವದ ನುಡಿ 
೫೨. ಅರಿವನ್ನು ಹೊಸತುಗೊಳಿಸುವ ನುಡಿಗೆಟ್ಟ ನುಡಿ 
೫೩ . ಇಲ್ಲದೆ ಇರುವ ಭಾಷೆ: ನಾಗಾರ್ಜುನ 
೫೪. ಅರ್ಥ 
೫೫. ಮೌನ 

ಅಭಿಪ್ರಾಯಗಳು 
ಅನುಬಂಧ - ೧ ನುಡಿಮಿಡಿತ: ರಘನಂದನ್ , ಚಂದ್ರಶೇಖರ ತಾಳ್ಯ 
ಅನುಬಂಧ - ೨ 
ಅನುಬಂಧ - ೩ 
ಅನುಬಂಧ- ೪ 


೧೯೬ 
೨೦೦ 
೨೦೪ 
೨೦೮ 


೨೧೨ 


೨೧೬ 
೨೨೦ 
೨೨೪ 


೨೨೮ 


೨೩೨ 
೨೩೬ 


೨೪೩ 


೨೪೭ 


೨೫೭ 
೨೬೩ 


ನುಡಿಯೊಳಗಾಗಿ 


oes 


ಸಲುಗೆ ಬಿನ್ನಪ 


ನಮಸ್ಕಾರ, ಬನ್ನಿ . ಇದು ನಾನು ಪ್ರತಿವಾರವೂ ಕಟ್ಟುವ ನುಡಿ 
ಗೂಡು. ಈ ಸಾಪ್ತಾಹಿಕ ಪುರವಣಿಯ ಅಕ್ಷರ ಕಾಳುಗಳಲ್ಲಿ 
ಇಷ್ಟವಾಗುವಂಥದನ್ನು ಹುಡುಕುತ್ತಾ ಹಾರುತ್ತಾ ಇರುವ ನಿಮ್ಮ 
ಕಣ್ಣ ಹಕ್ಕಿಗಳು ಇಲ್ಲಿ ತುಸು ತಂಗಲಿ, ಇಲ್ಲಿದೆ ವಿಚಾರಗಳ ಆಹಾರ. 
ವಿಚಾರವೂ ಭಾಷೆಯನ್ನು ಕುರಿತದ್ದು . ನಮ್ಮೆಲ್ಲರನ್ನೂ ನಮ್ಮ 
ಬದುಕಿನುದ್ದಕ್ಕೂ ಕಾಪಾಡುವ, ಕಾಡುವ, ಪೀಡಿಸುವ , ಕೆರಳಿಸುವ, 
ಬೆರಗುಗೊಳಿಸುವ, ಅಷ್ಟೇ ಯಾಕೆ ನಾವೆಲ್ಲರೂ ' ನಾನು' 
ಅಂದುಕೊಳ್ಳುವ ಆ 'ನಾನು'ವನ್ನೂ ತಿದ್ದಿ ತೀಡಿ ರೂಪುಕೊಡುವ 
ಭಾಷೆಯನ್ನು ಕುರಿತದ್ದು . ಉಸಿರಾಡುತ್ತೇವೆ, ನಡೆಯುತ್ತೇವೆ, ಕೂರುತ್ತೇವೆ, 
ಆಕಳಿಸುತ್ತೇವೆ, ನಮ್ಮೊಳಗೆ ಅನುಕ್ಷಣವೂ ರಕ್ತಪರಿಚಲನೆ ಅನ್ನುತ್ತಾರಲ್ಲ 
ಅದು ನಡೆಯುತ್ತಿರುತ್ತದೆ, ತಿಂದದ್ದು ಅರಗುತ್ತಿರುತ್ತದೆ - ಇವು ಯಾವುದರ 
ಬಗ್ಗೆಯೂ ನಮ್ಮ ಚಿತ್ತ ಹರಿಯುವುದೇ ಇಲ್ಲ - ನಾವು 


೧೯ 


ನುಡಿಯೊಳಗಾಗಿ 


ಆರೋಗ್ಯವಾಗಿರುವವರೆಗೆ. ಹಾಗೆಯೇ ನಾವಾಡುವ ಭಾಷೆಯ ಬಗ್ಗೆ ಕೂಡ ಭಾಷೆಯ ಬಗ್ಗೆ ತಿಳಿಯುವ 
ಬಲವಾದ ಆಸೆ ಹುಟ್ಟುವವರೆಗೆ, ಅಥವ ಏನಾದರೂ ಆತಂಕ ಮೂಡುವವರೆಗೆ: ಅಪರೂಪಕ್ಕೆ ಹತ್ತು 
ಜನರೆದುರು ಮಾತಾಡಬೇಕಾದಾಗ, ಅಹಂಕಾರಕ್ಕೆ ಪೆಟ್ಟು ಬಿದ್ದಾಗ, ಕಾಯಿಲೆಯಾಗಿ ಮಾತು ಕಷ್ಟವಾದಾಗ, 
ಕವಿತೆ ಅರ್ಥವಾಗದಿದ್ದಾಗ ಹೀಗೆ. 

ಪವಾಡಗಳನ್ನು ನಂಬುವವರಾದರೆ ಭಾಷೆಯೇ ದೊಡ್ಡದೊಂದು ಬೆಡಗಿನ ಪವಾಡವಾಗಿ ಕಂಡೀತು. 
ನಾವು ಮಾತಾಡುವುದಕ್ಕೆ ಬಳಸುವ ಯಾವೊಂದು ಅಂಗಕ್ಕೂ - ಶ್ವಾಸಕೋಶ, ತುಟಿ, ಹಲ್ಲು, ನಾಲಗೆ 
ಮೂಗು, ಇತ್ಯಾದಿ - ಮಾತು ಮೊದಲ ಕೆಲಸವಲ್ಲ . ಅವಕ್ಕೆ ನಿಗದಿಯಾಗಿರುವ ಕರ್ತವ್ಯಗಳೇ ಬೇರೆ. 
ಅಲ್ಲಿಂದ ಶುರುವಾಗಿ ಅರ್ಥ ಅಂದರೇನು, ಅರ್ಥ ಹೇಗಾಗುತ್ತದೆ, ಅರ್ಥ ಇದೆಯೇ , ತಪ್ಪಾಗಿ ತಿಳಿಯುವುದು, 
ಸರಿಯಾಗಿ ತಿಳಿಯುವುದು ಎಲ್ಲವೂ ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆ ವಿಶಾಲವಾದ ಹುಡುಕಾಟಕ್ಕೆ ನಮ್ಮನ್ನು 
ದೂಡುತ್ತದೆ. ಭಾಷೆ ಹುಟ್ಟಿಸುವ, ಭಾಷೆಯ ಬಗ್ಗೆ ಹುಟ್ಟುವ ಎಲ್ಲ ಪ್ರಶ್ನೆಗಳನ್ನೂ ಭಾಷೆಯ ಮೂಲಕವೇ 
ಪರಿಹರಿಸಿಕೊಳ್ಳಬೇಕು ಅನ್ನುವುದು ದೊಡ್ಡ ವ್ಯಂಗ್ಯ , ಅಲ್ಲವೇ . ಹೀಗೆ ಹುಡುಕಾಟದ ಗುರಿ, ಹುಡುಕಾಟದ 
ಸಾಧನ ಎರಡೂ ಭಾಷೆಯೇ ! 

ನಾನು ಸಣ್ಣವನಿದ್ದಾಗ 'ಕಲ್ಲು,' 'ಉಪ್ಪು , 'ಮನೆ' ಇಂಥ ಪದಗಳು ಪ್ರಶ್ನೆ ಹುಟ್ಟಿಸುತ್ತಿದ್ದವು. ನಾವು 
ಕೆಲವರು ಹುಡುಗರು ಕಲ್ಲನ್ನು ಕಲ್ಲು ಎಂದು ಮೊದಲು ಕರೆದವರು ಯಾರು ಎಂದು ಕುತೂಹಲಕ್ಕೆ 
ಕೇಳಿಕೊಂಡು, ಉತ್ತರ ದೊರೆಯುವ ಮೊದಲೇ ಚಿಣ್ಣಿದಾಂಡು ಆಡುವುದಕ್ಕೋ ಲಗೋರಿಗೋ 
ತೊಡಗುತ್ತಿದ್ದೆವು. ಇಂಥ ಪ್ರಶ್ನೆಗಳನ್ನು ನಿಮ್ಮನ್ನೂ ಮನೆಯ ಮಗು ಯಾವತ್ತಾದರೂ ಕೇಳಿರಬಹುದು. 
ನನ್ನ ಸೋದರ ಮಾವನ ಮಗಳು, ಮೂವತ್ತು ವರ್ಷದ ಹಿಂದೆ, ಶಿಶುವಿಹಾರಕ್ಕೆ ಹೋಗಲು ತೊಡಗಿದಾಗ, 
ಕನ್ನಡ - ಇಂಗ್ಲಿಶು ಬೇರೆ ಬೇರೆ ಅನ್ನುವುದು ಗೊತ್ತಾದಮೇಲೆ ` ಮಾಮಾ, ಇಂಗ್ಲಿಶಿನಲ್ಲಿ ರೋಹಿಣಿ ಅನ್ನುವುದಕ್ಕೆ 
ಏನನ್ನುತ್ತಾರೆ ?” ಅಂತ ಕೇಳಿದ್ದಳು. ಇಂಗ್ಲಿಶಿನಲ್ಲೂ ಅದೇ ಹೆಸರು ಅಂದರೆ ನಂಬಿರಲಿಲ್ಲ. ಕನ್ನಡದ ಬೇರೆ 
ಪದಗಳಿಗೆಲ್ಲ ಇಂಗ್ಲಿಶಿನಲ್ಲಿ ಬೇರೆ ಪದ ಇರುವಾಗ ತನ್ನ ಹೆಸರಿಗೆ ಮಾತ್ರ ಬೇರೆ ಯಾಕಿಲ್ಲ ಅನ್ನುವುದು 
ಅವಳ ಪ್ರಶ್ನೆ . ಭಾಷೆಗೂ ಅರ್ಥಕ್ಕೂ ಇರುವ ಸಂಬಂಧ ಎಷ್ಟು ತೊಡಕಿನದು ಅನ್ನುವುದು ಮಕ್ಕಳಾಗಿದ್ದಾಗ 
ನನಗಾಗಲೀ , ಆ ಮಗುವಿಗಾಗಲೀ ಗೊತ್ತಿರಲಿಲ್ಲ. ಅರ್ಥದ ಪ್ರಶ್ನೆ , ಭಾಷೆಯ ತತ್ವ ಇವೂ ಈ ಅಂಕಣದಲ್ಲಿ 
ಚರ್ಚೆಯಾಗುವ ವಿಷಯಗಳೇ . 

ಕಾಲೇಜಿಗೆ ಬಂದಾಗ ಕೂಡ ಇಂಗ್ಲಿಶು ನನಗೆ, ನನ್ನ ಓರಗೆಯವರಿಗೆ ಕಷ್ಟದ ವಿಷಯ , ಗಣಿತದ 
ಹಾಗೆಯೇ , ಇಂಗ್ಲಿಶಿನ ಚಪ್ಪಡಿಯನ್ನು ಕನ್ನಡದ ಕಂದಗಳ ಮೇಲೆ ಹೇರಬೇಡಿ ಅನ್ನುವ ಕರೆಯೂ 
ಕೇಳುತ್ತಿತ್ತು. ಇನ್ನು ಸಂಸ್ಕೃತ ಬಲ್ಲವರು ಜಗತ್ತಿನ ಎಲ್ಲ ಭಾಷೆಗಳಿಗೂ ಸಂಸ್ಕೃತವೇ ತಾಯಿ , ಅದರಿಂದಲೇ 
ಎಲ್ಲಾ ಅನ್ನುತಿದ್ದರು. ಹಿಂದಿಯನ್ನು ಬಲವಂತವಾಗಿ ಹೇರುವ ಬಗ್ಗೆ ಸ್ಪೆಕುಗಳು ಆಗುತ್ತಿದ್ದವು. ಹಾಗೆ 
ಮುಷ್ಕರ ನಡೆದು ಪ್ರಾಣ ಬಿಟ್ಟ ಒಬ್ಬ ವಿದ್ಯಾರ್ಥಿಯ ಹೆಸರಿನಲ್ಲಿ ಈಗಲೂ ಒಂದು ಸರ್ಕಲ್ಲು ನಮ್ಮೂರಿನಲ್ಲಿದೆ. 
ಭಾಷೆ ಇನ್ನೊಂದು ಭಾಷೆಯನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತದೆಯೇ , ಕೊಲ್ಲುತ್ತದೆಯೇ ? ಭಾಷೆಗಳ 
ನಡುವಿನ ಸಂಬಂಧ ಹೇಗಿದೆ, ಹೇಗಿರಬೇಕು? ಶಾಲೆಯಲ್ಲಿ ಮಗುವಿಗೆ ಯಾವ ಭಾಷೆಯನ್ನು, ಮತ್ತು 
ಯಾವ ಭಾಷೆಯ ಮೂಲಕ ಕಲಿಸಬೇಕು ? ಇವೆಲ್ಲ ಪ್ರಶ್ನೆಗಳೂ ವಾಗ್ವಾದಗಳಾಗಿ ಬೆಳೆದು ನಿಂತಿವೆ. ಇಂಥ 
ವಾಗ್ವಾದಗಳನ್ನು ತಿಳಿಯುವುದೂ ಈ ಅಂಕಣದ ಉದ್ದೇಶ. 

' ನನ್ನ ಭಾಷೆಯ ಮಿತಿಯೇ ನನ್ನ ಜ್ಞಾನದ ಮಿತಿ' ಅನ್ನುವ ಹೇಳಿಕೆ ಬಹಳ ದಿನ ಮನಸ್ಸಿನಲ್ಲಿ 
ಗುಂಯ್‌ಗುಡುತ್ತಿತ್ತು. ಭಾಷೆಗೂ ಜ್ಞಾನಕ್ಕೂ ಎಂಥ ನಂಟು? ಪ್ರಜ್ಞೆ ಅನ್ನುತ್ತಾರಲ್ಲ ಅದು ಭಾಷೆಯನ್ನು 
ಬಿಟ್ಟು ಇರಬಲ್ಲುದೇ ? ಭಾಷೆ ಇಲ್ಲದೆ ಯೋಚನೆ ಮಾಡಲು ಆಗುತ್ತದೆಯೇ ? ಮಗು ಹೇಗೆ ಭಾಷೆ 
ಕಲಿಯುತ್ತದೆ ? ಭಾಷೆಗೂ ಮನಸ್ಸಿಗೂ ಇರುವ ಸಂಬಂಧವೇನು? ನಿದ್ದೆ ಬರುವ ಮುನ್ನ ತಲೆಯಲ್ಲಿ 


ನುಡಿಯೊಳಗಾಗಿ 


ಓಡಾಡುವ ಯೋಚನೆಗಳ ಭಾಷೆ, ಕನಸಿನ ಭಾಷೆ, ಎಚ್ಚರದ ಭಾಷೆ, ಜಗಳದ ಭಾಷೆ, ಪ್ರೀತಿಯ ಭಾಷೆ 
ಒಂದು ಭಾಷೆಯೊಳಗೆ ಎಷ್ಟೆಲ್ಲ ನುಡಿಗಳನ್ನು ಎಷ್ಟು ಸಲೀಸಾಗಿ ಬಳಸುತ್ತೇವಲ್ಲ, ಹೇಗೆ? ಕವಿತೆಯ ಭಾಷೆ, 
ಪತ್ರಿಕೆಗಳ ಭಾಷೆ, ರಾಜಕೀಯದ ಭಾಷೆ , ಟಿವಿ, ಸಿನಿಮಾಗಳ ಭಾಷೆ, ಹಿಂಸೆಯ ಭಾಷೆ - ಭಾಷೆಗೆ ಎಷ್ಟೊಂದು 
ಪದರಗಳು. ಒಂದೊಂದಾಗಿ ಬಿಡಿಸುತ್ತಾ ಹೋದರೆ ಉಳಿಯುವುದೇನು? ನೋಡೋಣ. 

ಭಾಷೆಯನ್ನು ಬೆಳೆಸುವುದೆಂದರೇನು? ಭಾಷೆ ಸಾಯುವುದೆಂದರೇನು? ಜಗತ್ತಿನಲ್ಲಿ ಎಷ್ಟು ಭಾಷೆಗಳು 
ಇವೆ ? ಯಾವ ಭಾಷೆಗಳಿಗೆ ಅಪಾಯ ಒದಗಿದೆ? ಭಾಷೆಯ ವೈವಿಧ್ಯಕ್ಕೂ ನಿಸರ್ಗದ ಜೀವಿಗಳ ವೈವಿಧ್ಯಕ್ಕೂ 
ಇರುವ ಸಂಬಂಧವೇನು? ಭಾಷೆ, ಸಂಸ್ಕೃತಿ, ನಿಸರ್ಗ ಇವುಗಳ ಬೆಸುಗೆ ಮುರಿಯುತ್ತಿದ್ದೇವೆಯೇ ನಾವು? 
ಇಂಥ ಅಮೂರ್ತ ಪ್ರಶ್ನೆಗಳನ್ನೂ ಈ ಅಂಕಣ ಪರಿಶೀಲಿಸುತ್ತದೆ. 

ನಾವು ಲೋಕದಲ್ಲಿ ಬದುಕುವ ಹಾಗೇ , ಅಥವ ಅದಕ್ಕಿಂತ ಹೆಚ್ಚಾಗಿ, ನಮ್ಮೊಳಗೇ ಒಂದು ನಾಡು 
ಕಟ್ಟಿಕೊಂಡು ಅಲ್ಲಿ ನಿವಾಸಿಗಳಾಗಿರುವುದೇ ಹೆಚ್ಚು. ನಮ್ಮೊಳಗಿನ ನಾಡು ಕ್ಷಣ ಕ್ಷಣವೂ ಕಲೆಸಿ ಹೋಗುವ 
ದರ್ಶನಗಳ , ನಮಗೆ ಮಾತ್ರ ಕೇಳಿಸುವ ನಿಶ್ಯಬ್ದಗಳ , ವಸ್ತುವಲ್ಲದ ಸಾಮಗ್ರಿಗಳಿಂದ ತುಂಬಿರುವ ಬೀಡು. 
ಮಾತಿಗೆ ಒಗ್ಗದ ನಮ್ಮ ಅಮೂಲ್ಯ ವಿಚಾರಗಳ, ನಾವು ಕೂಡ ಮುಟ್ಟಲಾಗದ ನೆನಪುಗಳ , ಬೇರೆ 
ಯಾರೂ ಇಣುಕಿಯೂ ನೋಡಲಾಗದ ಹಗಲುಗನಸುಗಳ ಉಗ್ರಾಣ , ಮಾತಿಲ್ಲದ ಏಕಾಂತ ಭಾಷಣಗಳ 
ಗುಪ್ತ ರಂಗಮಂದಿರ. ಕೊನೆಯಿರದ ನಿರೀಕ್ಷೆಗಳೊಡನೆ ನಡೆಸುವ ನಿರಂತರ ಸಮಾಲೋಚನೆಯ ಸಭಾಪರ್ವ. 
ಎಲ್ಲ ಮೂಡುಗಳ , ಚಿಂತನೆಗಳ, ಗುಟ್ಟುಗಳ, ಅನಂತ ನಿರಾಶೆಯ, ಕೊನೆಯಿರದ ಅನ್ವೇಷಣೆಗಳು ಸಾಧ್ಯವಾಗುವ 
ನಮ್ಮ ಕಣ್ಣಿಗೆ ಕಾಣದ ಭವ್ಯ ಅರಮನೆ. ನಮ್ಮ ಒಳಲೋಕ ನಾವು ಏಕಾಂಗಿಯಾಗಿ ಆಳ್ವಿಕೆ ನಡೆಸುವ 
ಮಹಾ ಸಾಮ್ರಾಜ್ಯ . ಅಲ್ಲಿ ನಾವು ಏನನ್ನು ಬೇಕಾದರೂ ಯಾರನ್ನು ಬೇಕಾದರೂ ವಿಚಾರಣೆ ಮಾಡಬಹುದು, 
ಮನಸೋ ಇಚ್ಛೆ ಆಜ್ಞೆಗಳನ್ನು ಹೊರಡಿಸಬಹುದು. ಬದುಕಿನಲ್ಲಿ ನಾವು ಮಾಡಲಾಗದ್ದನ್ನೆಲ್ಲ ಇನ್ನೂ 
ಮಾಡಬಹುದಾದ್ದನ್ನೆಲ್ಲ ಪುಸ್ತಕದ ಹಾಗೆ ಓದಿ ಅರಿಯಬಹುದಾದ, ಎಲ್ಲರ ಕಣ್ಣಿಗೂ ಮರೆಯಾಗಿರುವ 
ಪ್ರಶಾಂತ ಆಶ್ರಮ . ಕನ್ನಡಿಯಲ್ಲಿ ನಮ್ಮನ್ನು ನಾವು ಕಾಣುವುದಕ್ಕಿಂತ ಹೆಚ್ಚಾಗಿ, ಹೆಚ್ಚು ನಿಜವಾಗಿ ನಾವೇ 
ಆಗಿರುವ ತಾವು, ಹಲವು ನಾನುಗಳಾಗಿರುವ ನನ್ನ ಬಹುರೂಪಗಳ ದರ್ಶನ ಪಡೆಯಲು ಸಾಧ್ಯವಾಗುವ 
ದೇಶ ಅದು. ಜೂಲಿಯನ್ ಜೇಯೆನ್ ಹೀಗೆ ವರ್ಣಿಸುವ ನಮ್ಮೊಳಗಿನ ನಾಡು ಕೂಡ ನಮ್ಮ ನುಡಿಯಿಂದಲೇ 
ಆಗುವ ನಿರ್ಮಾಣ, ನಮ್ಮ ಒಳನುಡಿಗೂ ಹೊರ ನುಡಿಗೂ ಇರುವ ಸಂಬಂಧ, ವ್ಯತ್ಯಾಸ, ಸಂಘರ್ಷ 
ಇವೂ ಈ ಅಂಕಣದ ವಸ್ತು . 

ನುಡಿ ಮತ್ತು ನಮ್ಮ ಮನಸ್ಸು, ಮನೆ, ಶಾಲೆ, ಸಮಾಜ, ಊರು, ದೇಶ; ನುಡಿ ಮತ್ತು ಧರ್ಮ, 
ಪುರಾಣ, ತತ್ವ; ನುಡಿ ಮತ್ತು ರಾಜಕಾರಣ; ನುಡಿ ಮತ್ತು ಕಾವ್ಯ , ಸಾಹಿತ್ಯ, ಬಗೆಬಗೆಯ ಮಾತು ; ನಮ್ಮ 
ನುಡಿಯ ಆತಂಕ ಹೀಗೆ ನುಡಿಯೊಳಗಾಗಿರುವ ಎಲ್ಲವೂ ನುಡಿಯ ದೃಷ್ಟಿಯಿಂದ ಈ ಅಂಕಣಕ್ಕೆ ಒದಗಿ 
ಬರುತ್ತವೆ. 

ಹಾರುವ ಹಕ್ಕಿ ತನ್ನ ಗೂಡಿಗೆ ಬೇಕೆನಿಸುವ ಸಾಮಗ್ರಿಯನ್ನು ಎಲ್ಲೆಲ್ಲಿಂದಲೋ ಆಯ್ದು ತರುವಂತೆ 
ಈ ನುಡಿಗೂಡಿನ ಹಲವು ವಿಚಾರಗಳೂ ಮನಸಿನ ಹಕ್ಕಿ ಎಲ್ಲೆಲ್ಲಿಂದಲೋ ಹೆಕ್ಕಿ ತಂದಿದೆ. ವಿಚಾರವನ್ನು 
ಹೇಳುವುದಕ್ಕೆ ಬಳಸಿರುವ ನುಡಿ ಜೋಡಣೆ ನನ್ನದು, ಓದಿದ ಮೇಲೆ ನಿಮ್ಮದು. 

'ಹಗಲುಗತ್ತಲೆ, ಹಗಲುಗತ್ತಲೆ, ಹದಿರ ನುಡಿವ ಚದುರರಿಗೆಲ್ಲಾ ಹಗಲುಗತ್ತಲೆ' ಅನ್ನುತ್ತಾನೆ ಚಂದಿಮರಸ 
ಅನ್ನುವ ವಚನಕಾರ. ಭಾಷೆಯನ್ನು ಭಾಷೆಯ ಮೂಲಕವೇ ಅರಿಯಲು ಹೊರಟರೆ ಬೆಳಕು ಸಿಗುವುದಕ್ಕಿಂತ 
ಹೆಚ್ಚಾಗಿ ಕತ್ತಲೆಯೇ ಕವಿಯಿತು ಅನ್ನಿಸಿದರೂ , ' ಮಾತೆಂಬ ಜೋತಿ' ಕತ್ತಲೆಯ ಗಾಢತೆಯ ಬಗ್ಗೆಯೇ 
ಅರಿವು ಮೂಡಿಸಿದರೂ ನಮ್ಮೊಳಕ್ಕೆ ಇಳಿದು ನೋಡಿಕೊಳ್ಳುವುದಕ್ಕೆ , ಅಥವ ಹೊರ ಲೋಕಕ್ಕೆ ಏರಿ 
ಕಾಣುವುದಕ್ಕೆ 'ಶಬ್ದ ಸೋಪಾನ'ಗಳೇ ಬೇಕಲ್ಲವೇ ! [ ಸಾಪ್ತಾಹಿಕ ಪುರವಣಿ ೧ ಜನವರಿ ೨೦೧೨] 


/ 


ನುಡಿಯೊಳಗಾಗಿ 


ಭಾಷೆ: ಕನ್ನಡಿ ಮತ್ತು ಬಲೆ 


ನನಗೆ ಆಗ ಆರುವರ್ಷವೋ ಏಳು ವರ್ಷವೋ ಆಗಿದ್ದಿರಬಹುದು. 
ಮದ್ದೂರಿನಲ್ಲಿದ್ದೆವು. ನಮ್ಮಪ್ಪನ ಜೊತೆಯಲ್ಲಿ ಸಂಜೆಯ ಹೊತ್ತು 
ವಾಕಿಂಗ್ ಹೋಗುತಿದ್ದೆ. ಈಗ ಇರುವ ಪ್ರವಾಸಿ ಮಂದಿರದ ಹಿಂಭಾಗ, 
ಅಲ್ಲೊಂದು ದೊಡ್ಡ ನೀರಿನ ಟ್ಯಾಂಕ್ ಇತ್ತು. ವಾಕಿಂಗ್ ಹೋಗುತ್ತಾ 
ಅಪ್ಪ ದಿನಾ ಕೆಲವು ಹೊಸಪದಗಳನ್ನು ಹೇಳಿ ಅದರ ಅರ್ಥ 
ತಿಳಿಸುತಿದ್ದರು. ಸೂರ್ಯ ಮುಳುಗುತಿದ್ದ . ನಾನು ಆಟವಾಡಲು 
ಹೋಗುತಿದ್ದ ಮರಳು ಗುಡ್ಡೆ ಅಲ್ಲೇ ಇತ್ತು. ಆಕಾಶದಲ್ಲಿ ಆಗಿನ್ನೂ 
ನನಗೆ ಹೆಸರು ಗೊತ್ತಿರದ ಬಣ್ಣಗಳಿದ್ದವು. ಅಪ್ಪ ಅವತ್ತು ಮೂರು 
ಪದಗಳನ್ನು ಹೇಳಿದ್ದರು - ಮಾತಾ ಅಂದರೆ ಅಮ್ಮ , ಪಿತಾ ಅಂದರೆ 
ಅಪ್ಪ , ಜಾಲ ಅಂದರೆ ಬಲೆ, ಹತ್ತಿರ ಹತ್ತಿರ ಅರುವತ್ತು ವರ್ಷಗಳಾಗುತ್ತ 
ಬಂದರೂ ಅವರು ಹೇಳಿಕೊಟ್ಟ ಈ ಮೂರು ಪದಗಳ ಚಿತ್ರ 
ಮನಸ್ಸಿನಲ್ಲೇ ಕೂತಿದೆ. 


೨ ) 


ನುಡಿಯೊಳಗಾಗಿ 


ಅಪ್ಪ ಅಮ್ಮ ಅನ್ನುವುದು ಸಂಬಂಧಗಳ ಹೆಸರು. ಬೇಕು ಎಂದರೂ ಬೇಡ ಎಂದರೂ ಇಲ್ಲವಾಗದ 
ಸಂಬಂಧಗಳು ಬದುಕಿನುದ್ದಕ್ಕೂ ಬಲೆಯಾಗಿ ಬಂಧಿಸುತ್ತವೆ. ಸಂಬಂಧಗಳ ಬಗ್ಗೆ ಪ್ರೀತಿ ಗೌರವ ಉಳಿಸಿಕೊಂಡೂ 
ಸ್ವತಂತ್ರವಾಗಿ ಇರಲು ಹೆಣಗುವಂತೆ ಮಾಡುತ್ತವೆ. ಈ ಸಂಬಂಧಗಳ ಹೆಸರಿನ ಜೊತೆಗೆ ನಾನಾಡುವ 
ಭಾಷೆ , ಭಾಷೆಯ ಜನ ಕಲ್ಲಿಸಿರುವ ಭಾವದ ಪ್ರಭಾವಳಿಯ ಕಾರಣದಿಂದ ಹಾಗಾಗುತ್ತದೆಯೋ ? ಸಂಬಂಧಗಳಲ್ಲ, 
ಯಾವುದೇ ಸಂಬಂಧದ ಹೆಸರಿನ ಜೊತೆಗೆ ಹುಟ್ಟುವ ನಿರೀಕ್ಷೆ, ಅಪೇಕ್ಷೆ, ಬಯಕೆ, ಉದಾಸೀನ, ಸಿಟ್ಟು, 
ಕೋಮಲತೆ ಇತ್ಯಾದಿಗಳು ಬಲೆಯಂತೆ ನನ್ನನ್ನು, ನಮ್ಮನ್ನು ಸುತ್ತುವರಿದಿವೆಯೋ ? 

ಭಾಷೆ ಅನ್ನುವುದು ನಮ್ಮನ್ನು ಈ ಲೋಕದ ಗೂಟಕ್ಕೆ ಬಿಗಿದು ಕಟ್ಟುವ ಹಗ್ಗ . ನಾವಾಡುವ 
ಒಂದೊಂದು ಮಾತಿನಲ್ಲೂ ಆ ಭಾಷೆಯನ್ನಾಡುವ, ಆಡುತಿದ್ದ ಎಲ್ಲ ಜನರೂ ಗುಪ್ತವಾಗಿದ್ದೇ ಇರುತ್ತಾರೆ. 
' ಹೆಂಗಸರ ಬುದ್ದಿ ಮೊಳಕಾಲ ಕೆಳಗೆ' ಅನ್ನುವ ಗಾದಯನ್ನೇನಾದರೂ ಬಳಸಿದರೆ ಆ ಗಾದೆಯನ್ನು ಕಟ್ಟಿದ, 
ಬಳಸಿ ಚಾಲ್ತಿಗೆ ತಂದ ಎಲ್ಲ ಜನರ ಮನೋಧರ್ಮಗಳೂ ಮನಸ್ಸಿನಲ್ಲಿದೆಯೆಂದೇ ಅರ್ಥ. ಎಂದೋ 
ಹುಟ್ಟಿದ ಕಟ್ಟಿದ ಅರ್ಥಗಳೆಲ್ಲ ಇರುವ ಮ್ಯೂಸಿಯಂ ನಮ್ಮ ಮನಸ್ಸಿನೊಳಗೆ ಇರುವ ಭಾಷೆ. ನಾವಾಡುವ 
ಮಾತಿನ ಅರ್ಥ ಏನಾಗಬಹುದು ಅನ್ನುವ . ವಿವೇಕ, ಎಚ್ಚರ ಮೂಡದಿದ್ದರೆ ಭಾಷೆ ನಮ್ಮನ್ನು ಹೇಗೆ 
ಬಿಗಿದು ಕಟ್ಟಿದೆ ಅನ್ನುವುದು ತಿಳಿಯುವುದೇ ಇಲ್ಲ. 

ಮದ್ದೂರು ಅಂದೆ. ಅದು ನಿಜವಾದ' ಮದ್ದೂರಲ್ಲ, ನನ್ನ ಮನಸ್ಸಿನೊಳಗೆ ಇರುವ ಊರು. ಹಾಗೆ 
ನೋಡಿದರೆ ನಾವು ಯಾವ ಊರಲ್ಲೂ ನಿಜವಾಗಿ ಇರುವುದೇ ಇಲ್ಲ. ನಮ್ಮೊಳಗೆ ಊರುಊರಿಕೊಂಡು 
ಇರುತ್ತದೆ ಅಷ್ಟೆ. ಮದ್ದೂರು, ಶಿವಮೊಗ್ಗ, ಹಂಪಿ , ಮೈಸೂರು ಇತ್ಯಾದಿಗಳೆಲ್ಲ ಅಲ್ಲಲ್ಲಿ ನನಗೆ ಯಾರ 
ಯಾರೊಡನೆ ಸಂಬಂಧ ಹುಟ್ಟಿತೋ , ನಾನು ಅವರು ಏನೇನು ಮಾತಾಡಿಕೊಂಡೆವೋ ಅಥವಾ 
ಮಾತಾಡಿಕೊಳ್ಳಲಿಲ್ಲವೋ , ಏನೇನು ಮಾಡಿದೆವೋ ಅಥವ ಮಾಡಲಿಲ್ಲವೋ ಅದೆಲ್ಲ ಮನಸ್ಸಿನಲ್ಲಿ 
ಊರಿಕೊಂಡು ಊರಿನ ಚಿತ್ರ ಮೂಡಿಕೊಂಡಿರುತ್ತದೆ, ಸಂಬಂಧಗಳ ಜಾಲ ಸೃಷ್ಟಿಯಾಗುತ್ತದೆ. 

- ' ಮಗು ಹುಟ್ಟುತಿದ್ದಂತೆ ಭಾಷೆಯೊಡನೆ ವ್ಯವಹಾರ ಶುರುವಾಗುತ್ತದೆ , ಭಾಷೆ ದತ್ತವಾದದ್ದು . ಹುಟ್ಟುವ 
ಮೊದಲೇ ಮಗು ಭಾಷೆಯ ಬಲೆಗೆ ಸಿಕ್ಕಿಬಿದ್ದಿರುತ್ತದೆ'. 

ಇದು ಜಾಕ್ವೆಸ್ ಲಕಾನ್ ಎಂಬ ಫ್ರೆಂಚ್ ಮನೋವಿಜ್ಞಾನಿ ಮತ್ತು ಮನೋವಿಶ್ಲೇಶಕನ ( ೧೯೦೧ 
೧೯೮೧) ಮಾತು. ಅವನ ಬಳಿ ಚಿಕಿತ್ಸೆಗೆ ಬಂದವರು ಹೇಳಿಕೊಳ್ಳುತಿದ್ದ ಮಾತುಗಳನ್ನು ಕೇಳುತ್ತಾ 
ಮಾತಿನಲ್ಲಿ ಹೇಳಲಾಗುವ ಸತ್ಯ 'ಸತ್ಯ' ವೇ ಅಲ್ಲ, ಸತ್ಯವು ಹೇಳಬಹುದಾದ ಅಥವ ಹೇಳಲು ಬಯಸುವ 
ಮಾತಿನ ಜಟಿಲವಾದ ಪದರಗಳ ಹಿಂದೆ ಎಲ್ಲೋ ಮರೆಯಾಗಿಬಿಟ್ಟಿರುತ್ತದೆ, ಅದು ಹೇಳುವವರಿಗೂ , 
ಕೇಳುವವರಿಗೂ ದಕ್ಕುವುದೇ ಇಲ್ಲ. ಇರುವುದು ಕೇವಲ ಭಾಷೆಯ ಕಥನವಷ್ಟೇ ಅಂದುಕೊಂಡ ಲಕಾನ್. 

ಅವನ ಯೋಚನೆಗಳು ಮನೋವಿಶ್ಲೇಷಣೆಗೂ ಭಾಷೆಯ ಅಧ್ಯಯನಕ್ಕೂ ತಿರುವು ತಂದವು. 
ಕನ್ನಡಿಯಲ್ಲಿ ಕಂಡದ್ದು, ಮಾತಿನಲ್ಲಿ ಬಂದದ್ದು ಮತ್ತು ಮಾತಿಗೆ ದಕ್ಕದ್ದು ಅನ್ನುವ ಮೂರು ವಲಯಗಳನ್ನು 
ಊಹಿಸಿಕೊಂಡ ಲಕಾನ್. 

- ಹದಿನೆಂಟು ತಿಂಗಳಾಗುವವರೆಗೆ ಕೂಸಿಗೆ ಕಾಲವೂ ಇಲ್ಲ, ದೇಶವೂ ಇಲ್ಲ. ಇರುವಲ್ಲಿ ಸುಮ್ಮನೆ 
ಇರುವುದಷ್ಟೇ ಅದರ ಸತ್ಯ . ಆದರೂ ಕೂಸು ಸುತ್ತಲಿನವರ ಮಾತಿನೊಳಗಾಗಿಯೇ ಬೆಳೆಯುತ್ತಾ ಇರುತ್ತದೆ, 
ಬೇರೆಯವರ ಮಾತು ಅದಕ್ಕೆ ಅರ್ಥವಾಗದಿದ್ದರೂ , ಅದು ಕೇವಲ ಶಬ್ದಗಳ ದನಿಯ ಏರಿಳಿತ ಮಾತ್ರವಾಗಿದ್ದರೂ , 
ಕೂಸು ತನ್ನನ್ನು ತಾನು ಇಡಿಯಾಗಿ ನೋಡಿಕೊಳ್ಳಲಾಗುವುದು ಕನ್ನಡಿಯಲ್ಲಿ ಮಾತ್ರ ಕನ್ನಡಿಯಲ್ಲಿ 
ಕಂಡದ್ದು ' ನಾನು' ಅನ್ನುವುದು ಕೂಸಿನ ಮನಸ್ಸಿನಲ್ಲಿ ನಿಧಾನವಾಗಿ ಊರಿಕೊಳ್ಳಲು ತೊಡಗುತ್ತದೆ. 

ತಾಯ ಒಡಲಿಂದ ಬೇರ್ಪಟ್ಟ ಜೀವ ತಾನು ಇತರ ಎಲ್ಲರಿಗಿಂತ ಬೇರೆ ಅನ್ನುವುದನ್ನು ಗುರುತಿಸಲು 
ಕಲಿಯುವುದೇ ಒಂದು ಬೆರಗು , ಮಲಗಿರುವ ಹಾಸು, ಕಾಣುವ ಆಟಿಕೆ , ಅಲ್ಲೇನೋ ಕಿಟಕಿಯಲ್ಲಿ ಹಾರಿ 


೨೩ 


ನುಡಿಯೊಳಗಾಗಿ 


ಬಂದು ಕೂತದ್ದು, ತನ್ನನ್ನು ಎತ್ತಿ ಆಡಿಸುವವರು ಕಾಣುವುದೆಲ್ಲ ತನಗಿಂತ ಬೇರೆ, ಒಂದೊಂದೂ ಪ್ರತ್ಯೇಕ 
ಪ್ರತ್ಯೇಕವಾಗಿ ಇವೆ . ಹಾಗಾದರೆ ನಾನು ? ಅದೇ ಕನ್ನಡಿಯಲ್ಲಿ ಕಂಡದ್ದೇ ನಾನು. ನಾನು ಹೀಗಿದ್ದೇನೆ, 
ನಾನು ಕೂಡ ಕಣ್ಣಿಗೆ ಕಾಣುವ ಎಲ್ಲಕ್ಕಿಂತ ಬೇರೆಯಾಗಿ ಇದ್ದೇನೆ ಅನ್ನುವ ಅರಿವು ಕನ್ನಡಿಯಲ್ಲಿ ಕಂಡ 
ಇಡಿತನದ ಬಿಂಬದ ಮೂಲಕ ಕೂಸಿನ ಮನಸ್ಸಿನಲ್ಲಿ ಮೂಡುತ್ತದೆ. ನಾನು ಬೇರೆ ಉಳಿದೆಲ್ಲವೂ ಬೇರೆ 
ಬೇರೆ ಅನ್ನುವ ಕಾಲ್ಪನಿಕ ಬಿಂಬಗಳ ವ್ಯವಸ್ಥೆಗೆ ಒಳಪಡುತ್ತದೆ. ಮನಸ್ಸಿನಲ್ಲಿ ಊರಿಕೊಳ್ಳುವ ನಾನು ಅನ್ನುವ 
ಬಿಂಬ ಮತ್ತು ಜೈವಿಕವಾಗಿ ಇರುವ ನಾನು ಈ ದ್ವಂದ್ವ, ಅದು ದ್ವಂದ್ವ ಅನ್ನುವುದು ಗೊತ್ತಾಗುವ 
ಮೊದಲೇ ಮನಸ್ಸಿನಲ್ಲಿ ಮೂಡಿ ಬದುಕಿನುದ್ದಕ್ಕೂ ತೊಡಕೋ , ಸವಾಲೋ , ಸಮಸ್ಯೆಯೋ ಆಗುತ್ತದೆ. 
ಇದು ನಾನತ್ವ ಮತ್ತು ನಾನಲ್ಲದ ಇತರ ಅನ್ನುವ ದ್ವಂದ್ವ ಮನುಷ್ಯನ ಮನಸ್ಸಿನಲ್ಲಿ ಮೂಡುವ ಹಂತ. 

ನಾನೇ ಬೇರೆ, ಈ ಲೋಕದಲ್ಲಿರುವ ಎಲ್ಲವೂ ಎಲ್ಲವೂ ನನಗಿಂತ ಬೇರೆ ಅನ್ನುವುದನ್ನು ಮತ್ತಷ್ಟು 
ಗಟ್ಟಿಮಾಡುವುದು ಸುತ್ತಲಿನವರು ಆಡುವ ಭಾಷೆ, ಭಾಷೆ ತುಂಬ ಪ್ರಬಲವಾದ ಸಾಂಕೇತಿಕ ವ್ಯವಸ್ಥೆ . ಈ 
ವ್ಯವಸ್ಥೆ ಅನ್ಯ , ಇತರ ಅನ್ನುವುದನ್ನು ಒಳಗೊಂಡಿದೆ ಅನ್ನುತ್ತಾನೆ ಲಕಾನ್, ಮಾತು ಉತ್ತರವನ್ನು 
ಬಯಸುತ್ತದೆ , ಏನನ್ನೋ ಕೋರುತ್ತದೆ. ಉತ್ತರ ಕೊಡುವವರು , ಕೋರಿಕೆ ಈಡೇರಿಸುವವರು ನನಗಿಂತ 
ಅನ್ಯ , ನನಗಿಂತ ಬೇರೆ, ' ಇತರರು' - ಅಲ್ಲವೇ ? 

ಕೂಸು ಭಾಷೆಯೊಂದನ್ನು ಕಲಿಯುವಾಗ ಶಬ್ದ ಅರ್ಥಗಳ ಐಕ್ಯವೇನೂ ಇರುವುದಿಲ್ಲ. ಏನಿದ್ದರೂ 
ದನಿಗಳು, ದನಿಗಳ ಏರಿಳಿತ, ಯಾವ ದನಿ ಹೇಗೆ ಹೊರಡಿಸಿದರೆ ಯಾವ ಶಬ್ದ , ಯಾವ ಅರ್ಥ , 
ಇತರರಿಂದ ಯಾವ ಪ್ರತಿಕ್ರಿಯೆ ಅನ್ನುವುದನ್ನು ದನಿಗಳೆಂಬ ಸೂಚಕಗಳೊಡನೆ ಆಡುತ್ತ ಕೂಸು ಕಲಿಯುತ್ತದೆ. 
ದನಿಗಳು ಅರ್ಥಪೂರ್ಣ ಪದಗಳಾಗುತ್ತ , ಪದಗಳು ವಾಕ್ಯಗಳಾಗುತ್ತ ಕೂಸು ತಾಯಿನುಡಿಯನ್ನು 
ಕಲಿಯುವುದೆಂದರೆ ಸುತ್ತಲ ಜಗತ್ತು ಹೇಗಿದೆ , ತನ್ನ ದೇಹವನ್ನು ತಾನು ಹೇಗೆ ಅನುಭವಪಡಬಹುದು 
ಅನ್ನುವುದನ್ನು ತನ್ನ ಸುತ್ತಲ ಜನ ಆಡುತ್ತಿರುವ ಭಾಷಾವ್ಯವಸ್ಥೆಯ ಮೂಲಕ ತನ್ನ ಮನಸ್ಸಿನಲ್ಲಿ 
ಅಷ್ಟೊತ್ತಿಸಿಕೊಳ್ಳುವುದೇ ಆಗಿದೆ. ಸ್ವತಂತ್ರಜೀವಿ ಮಾತ್ರವಾಗಿದ್ದ ಕೂಸು ವ್ಯಕ್ತಿತ್ವವನ್ನು ಪಡೆಯುವುದೆಂದರೆ 
ಅದರ ಮೈ ಮನಸ್ಸುಗಳು ಒಪ್ಪಿತವಾದ ಅರ್ಥ ನಿರ್ಮಾಣದ ಆಟದಲ್ಲಿ ಸಿಲುಕುವುದು. ಈ ಆಟದಲ್ಲಿ 
ವ್ಯಕ್ತವಾಗುವ ವ್ಯಕ್ತಿತ್ವದೊಡನೆ ಬದುಕಲು ಕಲಿಯುವುದು. ಈ ಆಟ ತಾನಲ್ಲದ ಇತರರೊಡನೆ, ತನಗಿಂತ 
ಭಿನ್ನವಾದ ಎಲ್ಲ ಅನ್ಯದೊಡನೆ ಹೇಗೆ ಗುರುತಿಸಿಕೊಳ್ಳಬೇಕು ಅನ್ನುವುದನ್ನು ಅಪ್ರಜ್ಞಾಪೂರ್ವಕವಾಗಿ 
ಕಲಿಯುವುದು. ಈ ಅಪ್ರಜ್ಞೆ ಅನ್ನುವುದು ತನ್ನ ನಿಯಂತ್ರಣಕ್ಕೆ ಸಿಗದ ಸಂಗತಿ. ಭಾಷೆಯಲ್ಲಿ ವ್ಯಕ್ತವಾಗದೆ 
ಉಳಿದದ್ದೆಲ್ಲ ಅವ್ಯಕ್ತ, ಅಪ್ರಜ್ಞೆ 

ಭಾಷೆ ಅನ್ನುವುದು ವಾಸ್ತವವಲ್ಲ, ಕಲ್ಪಿತ. ಭಾಷೆಯಲ್ಲಿರುವ ಶಬ್ದಗಳೆಲ್ಲವೂ ಮತ್ತೊಂದರ ಸಂಕೇತಗಳು. 
ಬಾಗಿಲು, ಹಾಲು, ಪ್ರೀತಿ, ದೇವರು ಇತ್ಯಾದಿಗಳೆಲ್ಲ ನಿರ್ದಿಷ್ಟ ಕ್ರಮದಲ್ಲಿ ಜೋಡಣೆಗೊಂಡ, ಕನ್ನಡಬಲ್ಲವರು 
ಅರ್ಥಪೂರ್ಣವೆಂದು ಒಪ್ಪಿರುವ ದನಿಗಳಷ್ಟೇ . ಬಾಗಿಲು ಅನ್ನುವ ಪದವೇ ಬಾಗಿಲಲ್ಲ, ಪ್ರೀತಿ ಅನ್ನುವುದು 
ಪದವೇ ಹೊರತು ಅದೇ ಪ್ರೀತಿಯಲ್ಲ. ಹಾಗೆ ದೇವರು ಕೂಡ. ನಾವು ಯಾವುದನ್ನು ಸತ್ಯ ಅಂದುಕೊಳ್ಳುತ್ತೇವೋ 
ಅದನ್ನು ಶಬ್ದರೂಪದಲ್ಲಿ ಪ್ರತಿನಿಧಿಸುವುದು, ಮಂಡಿಸುವುದು ಭಾಷೆಯ ಕೆಲಸ. ನಮಗೆ ಸಿಗುವುದು 
ಕೇವಲ ಭಾಷೆಯಷ್ಟೇ ಹೊರತು ವಾಸ್ತವವಲ್ಲ. ಪದವನ್ನಷ್ಟೆ ಇಟ್ಟುಕೊಂಡು ಪದಾರ್ಥವನ್ನು ಕಳಕೊಳ್ಳುವುದು, 
ಸಾಂಕೇತಿಕತೆಯಲ್ಲಿ ತೃಪ್ತಿಕಾಣಲು ಹೆಣಗುವುದು, ಸತ್ಯವೆಂಬುದರ ಪೂರ್ಣತೆ ಅನ್ನುವುದರ ಸುಳಿವನ್ನಷ್ಟೆ 
ಉಳಿಸಿಕೊಳ್ಳುವುದು ಭಾಷೆಯ ಮೂಲಕ ವ್ಯವಹರಿಸುವ ಮನುಷ್ಯರ ವಿಧಿ, ' ನಾನು' ಅನ್ನುವ ಅರಿವು 
ಬಂದ ಮೇಲೆ ನಾನಲ್ಲದ ಎಲ್ಲವೂ ಅನ್ಯವೇ , ನನಗೆ ಗೊತ್ತಿರದ ಒಳಗಿನ ನಾನು ಕೂಡಾ. 

ಕನ್ನಡಿಯಲ್ಲಿನ ಬಿಂಬವನ್ನು ಕಾಣಬಹುದು, ಹಿಡಿಯಲಾಗದು. ಭಾಷೆಯ ಶಬ್ದಗಳ ಮೂಲಕ 
ವಸ್ತುವಿನ ಸುಳಿವು ಮೂಡಬಹುದು, ವಸ್ತುವೇ ಸಿಗದು. ಕನ್ನಡಿಯಲ್ಲಿ ಕಾಣುವ ನಾನು ಮತ್ತು ನಾನು 


ನುಡಿಯೊಳಗಾಗಿ 


೨೪ 


ಭಿನ್ನ ಅನ್ನುವ ದ್ವಂದ್ವ ಭಾಷೆಯ ಸಂಕೇತವ್ಯವಸ್ಥೆಯ ಮೂಲಕ ಇನ್ನೂ ಗಟ್ಟಿಯಾಗುತ್ತದೆ. ಹಾಗಾಗದೆ 
ವ್ಯಕ್ತಿತ್ವ ರೂಪುಗೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಕಾಣುವ ಎಲ್ಲಕ್ಕೆ ತನ್ನ ಸುತ್ತಲಿನವರ ಭಾಷಾವ್ಯವಸ್ಥೆಯಲ್ಲಿರುವ 
ಹೆಸರು, ಕಾಣುವುದೆಲ್ಲ ಹೇಗೆ ಭಿನ್ನ , ತಾನು ಏನು ಹೇಗೆ ಹೇಳಬಹುದು, ಯಾವುದು ಸರಿ, ಯಾವುದು 
ತಪ್ಪು ಅನ್ನುವುದನ್ನೆಲ್ಲ ಭಾಷೆಯ ಮೂಲಕವೇ ಮಗು ಕಲಿಯುತ್ತದೆ. 

ಯಾವುದು ವ್ಯಕ್ತವಾಗುತ್ತದೋ ಅದು ಮಾತ್ರ ವ್ಯಕ್ತಿತ್ವ, ವ್ಯಕ್ತವಾಗಿಲ್ಲದ ದೊಡ್ಡ ಭಾಗ ಇದೆಯಲ್ಲ 
ಅದನ್ನು ಕಾಣುವ ಹಂಬಲ ಬದುಕಿನುದ್ದಕ್ಕೂ ಇದ್ದೇ ಇರುತ್ತದೆ. ಮಾತಿನಲ್ಲಿ ಕಾಣುವ, ರೂಪುಗೊಳ್ಳುವ 
ವ್ಯಕ್ತಿತ್ವ ಮಾತಾಡುತ್ತಿರುವ ವ್ಯಕ್ತಿಯಲ್ಲ. ಆಡಲಾಗದ್ದನ್ನು ಮೌನದಲ್ಲುಳಿಸಿ ಆಡಬಹುದಾದ್ದನ್ನಷ್ಟೆ ಆಡಲು 
ಕಲಿತಾಗಷ್ಟೇ ಅಂದರೆ ಭಾಷೆಯ ಬಳಕೆಯ ಸಾಮರ್ಥ್ಯ ವಿಕಾಸಗೊಂಡಾಗಷ್ಟೇ ವ್ಯಕ್ತಿತ್ವದ ಉಗಮವೂ 
ಆಗುತ್ತದೆ. 

ಎನ್ನ ನಾನರಿಯದಂದು ಮುನ್ನ ನೀನೇನಾಗಿದ್ದೆ ಹೇಳಾ ಅನ್ನುವುದು ಅಲ್ಲಮ ಕೇಳುವ ಪ್ರಶ್ನೆ . 
ನನ್ನನ್ನು ನಾನು ಅರಿಯುವುದಕ್ಕೆ , ನನಗಿಂತ ಭಿನ್ನವಾದದ್ದನ್ನು ಗುರುತಿಸುವುದಕ್ಕೆ , ನಾನು ಮತ್ತು ಅನ್ಯ 
ಅನ್ನುವುದನ್ನು ಮೀರುವುದಕ್ಕೆ - ಭಾಷೆ ಅದಕ್ಕಾಗಿಯೇ ಇದೆಯೋ ? 


[ ಸಾಪ್ತಾಹಿಕ ಪುರವಣಿ ೮ ಜನವರಿ ೨೦೧೨] 


೨೫ . 


ನುಡಿಯೊಳಗಾಗಿ 


ಭಾಷೆ ಯಾಕೆ ? 


ಭಾಷೆ ನಿಜವಾಗಲೂ ಯಾಕೆ ಇದೆ? ಇದೆಂಥ ಪ್ರಶ್ನೆ , ಉತ್ತರ 
ಎಲ್ಲರಿಗೂ ಗೊತ್ತು-ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸುವುದಕ್ಕೆ , 
ತಿಳಿಯುವುದಕ್ಕೆ ಅನ್ನುವ ಉತ್ತರ ಸಿದ್ದವಾಗಿರುತ್ತದೆ. ಜಾನ್ ಲೋಕ್ 
ಎಂಬ ತತ್ವಜ್ಞ೧೬೯೦ರಲ್ಲಿ ಹೇಳಿದ- ಮನುಷ್ಯರು ತಮ್ಮ ಸಂಶೋಧನೆ, 
ವಿಚಾರ, ಜ್ಞಾನಗಳನ್ನು ಭಾಷೆಯ ವಾಹಕದ ಮೂಲಕ ಪರಸ್ಪರ 
ತಿಳಿಯಪಡಿಸುತ್ತಾರೆ . 

ಆದರೆ , ಭಾಷೆ ಮಾಹಿತಿಯನ್ನೋ ತಿಳಿವಳಿಕೆಯನ್ನೋ ಒಬ್ಬರಿಂದ 
ಒಬ್ಬರಿಗೆ ಸಾಗಿಸುವ ಬದಲಾಗಿ ಸುಮ್ಮನೆ ಹರಟೆಯಾಗಿರುವ 
ಸಂದರ್ಭಗಳೇ ಹೆಚ್ಚು. ಮಾಹಿತಿಯನ್ನು ತಿಳಿಸಲಾಗುತ್ತಿದೆ 
ಅನ್ನುವಾಗಲೂ ಆ ಮಾಹಿತಿ ನಂಬಬಹುದಾದದ್ದು ಅನ್ನುವ 
ಗ್ಯಾರಂಟಿಯೂ ಇಲ್ಲ. ನುಡಿಯುತ್ತಿರುವವನು ಸುಳ್ಳು ಹೇಳುತ್ತಿರ 
ಬಹುದು, ಅಥವ ಕೇಳುವವರು ತಪ್ಪಾಗಿ ಅರ್ಥಮಾಡಿಕೊಳ್ಳಬಹುದು. 


ನುಡಿಯೊಳಗಾಗಿ 


೨೬ 


ಮೇಲು ನೋಟಕ್ಕೆ ಸಮರ್ಪಕ ಅನ್ನಿವಂಥ ನೂರಾರು ವಿವರಣೆಗಳಿವೆ - ಮನುಷ್ಯ ತನ್ನ 
ಆಲೋಚನೆಗಳನ್ನು ಸಂವಹಿಸುವುದಕ್ಕೆ ಕೇವಲ ನೋಟ ಅಥವ ಅಂಗಭಂಗಿ ಸಾಲದು ಅನ್ನಿಸಿದಾಗ 
ಭಾಷೆಯನ್ನು ಕಂಡುಹಿಡಿದ ಎಂದು ಮ್ಯಾಕ್ಸ್ ಮುಲ್ಲರ್ ಹೇಳಿದ್ದು ಇಂಥ ಒಂದು ವಿವರಣೆ . ಇಲ್ಲಿ 
“ಆಲೋಚನೆ' ಎಂದರೇನು ಅನ್ನುವುದು ಅಸ್ಪಷ್ಟ. ಭಾಷೆ ಇಲ್ಲದೆ ಆಲೋಚನೆ ಇರಲು ಸಾಧ್ಯವೇ ? 
ಮೊದಲು ಆಲೋಚನೆ ಆಮೇಲೆ ಭಾಷೆ ಅನ್ನುವುದು ಸರಿಯೇ ಅನ್ನುವ ತಕರಾರುಗಳು ಏಳುತ್ತವೆ. 

ಭಾಷೆ ಯಾಕೆ ಅನ್ನುವುದರಲ್ಲಿ ಎರಡು ಪ್ರಶ್ನೆಗಳಿವೆ - ಭಾಷೆ ಯಾವ ಉದ್ದೇಶಕ್ಕಾಗಿ ವಿಕಾಸ ಹೊಂದಿತು 
ಅನ್ನುವುದೊಂದು, ಭಾಷೆ ಯಾವ ಉದ್ದೇಶಗಳಿಗಾಗಿ ಈಗ ಬಳಕೆಯಾಗುತ್ತಿದೆ ಅನ್ನುವುದು ಇನ್ನೊಂದು. 
ಇವೆರಡೂ ಪ್ರಶ್ನೆಗಳಿಗೆ ದೊರೆಯುವ ಉತ್ತರ ಬೇರೆ ಬೇರೆಯೇ , ರಾಜಕಾರಣಿಯು ' ಭಾಷೆ ಇರುವುದೇ 
ವಾಗ್ದಾನ ಮಾಡಲಿಕ್ಕೆ , ಭಾಷಣ ಮಾಡಲಿಕ್ಕೆ' ಅನ್ನಬಹುದು; ವ್ಯಾಪಾರಿ ' ಭಾಷೆ ಇರುವುದೇ ಗಿರಾಕಿಯನ್ನು 
ಸೆಳೆದು ಮನವೊಲಿಸಿ ಲಾಭಮಾಡಿಕೊಳ್ಳುವುದಕ್ಕೆ' ಅನ್ನಬಹುದು. ಆದರೆ ಇವು ಯಾವುವೂ ಭಾಷೆಯ 
ಪ್ರಥಮ ಉದ್ದೇಶಗಳಾಗಿರಲಾರವು. 

ಇವತ್ತು ಭಾಷೆಯನ್ನು ಎಷ್ಟೊಂದೆಲ್ಲ ಉದ್ದೇಶಗಳಿಗೆ ಬಳಸುತ್ತೇವೆಂದರೆ ಭಾಷೆಯ ಮೂಲಉದ್ದೇಶವನ್ನು 
ಕಲ್ಪಿಸಿಕೊಳ್ಳುವುದೇ ಕಷ್ಟ. 

ಸಾಮಾನ್ಯವಾಗಿ ಭಾಷೆಗೆ ಆರು ಉಪಯೋಗಗಳಿವೆ ಅನ್ನುತ್ತಾರೆ: ೧) ಮಾಹಿತಿ ಒದಗಿಸುವುದು: 
' ಧಾರವಾಡಕ್ಕೆ ಹೊರಡುವ ರೈಲು ಗಾಡಿ ಎರಡನೆಯ ಪ್ಲಾಟ್‌ಫಾರ್ಮಿಗೆ ಬಂದಿದೆ' ೨) ಆಜ್ಞೆ ಮಾಡುವುದು, 
“ ಮಾತಾಡಬೇಡ'' ೩ ) ಭಾವನೆಗಳನ್ನು ಹೇಳುವುದು: ' ಇದು ಬರಿಯ ಬೆಳಗಲ್ಲ' ೩ ) ಸಾಮಾಜಿಕವಾದ 
ಮಾತುಕತೆ :'ಬನ್ನಿ , ಈಗ ಬಂದಿರಾ, ಚೆನ್ನಾಗಿದ್ದೀರಾ' ೫ ) ಪದಕ್ರೀಡೆ ಮತ್ತು ಕಾವ್ಯ: 'ಕನ್ನಡವ ಕನ್ನಡಿಸುತಿಹುದು' 
೬ ) ಭಾಷೆಯ ಬಗ್ಗೆಯೇ ಮಾತಾಡುವುದು: 'ಕನ್ನಡದಲ್ಲಿ ಕ್ರಿಯಾಪದವೇ ಕರ್ತೃವನ್ನೂ ಸೂಚಿಸುತ್ತದೆ'. 
ಇವುಗಳ ಜೊತೆಗೆ ಇನ್ನೂ ಬೇಕಾದಷ್ಟು ಸೇರಿಸಬಹುದು, ಭಾಷೆ ಇರುವುದೇ ಪ್ರಶ್ನೆ ಕೇಳುವುದಕ್ಕೆ ; ಮೈಮನಸ್ಸಿನಲ್ಲಿ 
ಹುಟ್ಟುವ ಚೈತನ್ಯವನ್ನು ಹೊರಹಾಕುವುದಕ್ಕೆ ; ಸಂಗಾತಿಯನ್ನು ಸೆಳೆಯುವುದಕ್ಕೆ ಸಮರ್ಥನೆ ಮಾಡಿಕೊಳ್ಳುವುದಕ್ಕೆ, 
ಆರೋಪಿಸುವುದಕ್ಕೆ , ಸುಳ್ಳು ಹೇಳುವುದಕ್ಕೆ ಇತ್ಯಾದಿ. 

ಅಂದರೆ ಭಾಷೆಯ ಮುಖ್ಯ ಪಾತ್ರವೇನು ಅನ್ನುವುದು ಅಸ್ಪಷ್ಟ. ಆದರೆ, ಭಾಷೆ ಯಾಕೆ ವಿಕಾಸ 
ಹೊಂದಿತು ಅನ್ನುವುದನ್ನು ಗೊತ್ತುಮಾಡಿಕೊಳ್ಳಲು ಭಾಷೆ ಮನುಷ್ಯರಿಗೆ ಯಾಕೆ ಬೇಕಾಯಿತು ಅನ್ನುವುದನ್ನು 
ತಿಳಿಯುವುದು ಮುಖ್ಯ . ನಮಗೆ ಗೊತ್ತಿರುವ ಇಂದಿನ ಭಾಷೆ ಯಾವ ಕೆಲಸಗಳನ್ನು ಸಮರ್ಥವಾಗಿ 
ಮಾಡಬಲ್ಲದು, ಯಾವುದನ್ನು ಮಾಡಲಾರದು ಅನ್ನುವುದನ್ನು ಅರಿತರೆ ಅದು ಗೊತ್ತಾಗಬಹುದು ಅನ್ನುವುದು 
ಒಂದು ದಾರಿ . 

- ಇವರು ನಮ್ಮ ಬೀಗರ ತಮ್ಮ ' ಅನ್ನುವಂಥ ಸರಳ ಮಾಹಿತಿಯ ತುಣುಕುಗಳನ್ನು ಭಾಷೆ ತಕ್ಕಮಟ್ಟಿಗೆ 
ಸಮರ್ಪಕವಾಗಿ ರವಾನಿಸಬಲ್ಲದು. ಇಂಥ ಮಾಹಿತಿ ರವಾನೆಯೇ ಭಾಷೆಯ ತಿರುಳು ಅನ್ನುವ ಅಭಿಪ್ರಾಯ 
ಬೆಳೆದುಬಿಡುತ್ತದೆ. ಭಾಷೆಯ ಈ ಸಾಮರ್ಥ್ಯ ಕೂಡ ಯಾವ ಬಗೆಯ ಮಾಹಿತಿ ಅನ್ನುವುದನ್ನು 
ಅವಲಂಬಿಸಿರುತ್ತದೆ. ಹಗ್ಗ ಗಂಟು ಹಾಕುವುದು ಹೇಗೆ, ನೀವು ಕೇಳಿದ ಜಾಗಕ್ಕೆ ಇಲ್ಲಿಂದ ಹೇಗೆ ಹೋಗಬೇಕು, 
ದೇಹದಲ್ಲಿ ರಕ್ತಪರಿಚಲನೆ ಹೇಗೆ ನಡೆಯುತ್ತದೆ ಅನ್ನುವಂಥ 'ದೇಶಸ್ಥ ವಿಚಾರಗಳನ್ನು ಸಮರ್ಪಕವಾಗಿ 
ತಿಳಿಸುವಲ್ಲಿ ಭಾಷೆ ತೀರ ವೀಕು. ಲೇಖಕ ಹಿಲರಿ ಬೆಲಕ್‌ನ ಮಾತು ಇದು -' ಹಗ್ಗಕ್ಕೆ ಗಂಟು ಹಾಕುವುದು 
ಹೇಗೆ ಅನ್ನುವುದನ್ನು ಚಿತ್ರದ, ಸನ್ನೆಗಳ ನೆರವಿಲ್ಲದೆ ನೀವು ಸರಿಯಾಗಿ ವಿವರಿಸಬಲ್ಲಿರಾದರೆ ನಿಜವಾಗಿ 
ನೀವು ಭಾಷೆಯ ಒಡೆಯರು.' ತಪ್ಪು! ನೀವು ಭಾಷೆಯ ಒಡೆಯರೇ ಆಗಿದ್ದರೂ ಹಗ್ಗ ಗಂಟು ಹಾಕುವುದು 
ಹೇಗೆ ಅನ್ನುವುದನ್ನು ವಿವರಿಸಲಾರಿರಿ ಅನ್ನಬೇಕಿತ್ತು ಅವನು! 


೨೭ 


ನುಡಿಯೊಳಗಾಗಿ 


ಸಂವೇದನೆ, ಭಾವನೆಗಳ ಬಗ್ಗೆ ಹೇಳುವಲ್ಲಿ ಕೂಡ ಭಾಷೆ ತೀರ ದುರ್ಬಲ . ನೋವಾದಾಗ 
ಚೀರುವುದು ಅಥವ ಅಳುವುದು ಬಿಟ್ಟು ಭಾಷೆಯಲ್ಲಿ ತಕ್ಕ ಪದಗಳನ್ನು ಹುಡುಕಲು ಆಗುತ್ತದೆಯೇ ? 

' ಹುಸಿಯ ನುಡಿಯಬೇಡ' ಎಂದು ಎಲ್ಲ ಭಾಷೆಗಳು ಧರ್ಮಗಳು ಹೇಳುತಿದ್ದರೂ ದಿನ ನಿತ್ಯದ 
ಬದುಕಿನಲ್ಲಿ ಸುಳ್ಳುಗಳೇ ಹೆಚ್ಚು, ಸತ್ಯವನ್ನು ಬಳಸುವುದು ತೀರ ಮಿತವಾಗಿ, ದಿನ ನಿತ್ಯ ನಾವು ನೀವು 
ಹೇಳುವಂಥ ಸುಳ್ಳುಗಳನ್ನೆಲ್ಲ ಪುಸ್ತಕರೂಪದಲ್ಲಿ ಸಂಗ್ರಹಿಸಿಯೂ ಇದ್ದಾರೆ ( ದಿ ಪೆಂಗ್ವಿನ್ ಬುಕ್ ಆಫ್ 
ಲೈಸ್, ೧೯೯೪ )! ಭಾಷೆ ಬಳಸುವ ಮನುಷ್ಯ ಮಾತ್ರ ಸುಳ್ಳು ಹೇಳಬಹುದು. ಆಹಾರ, ಅಪಾಯ , ಇದು 
ನನ್ನ ಸ್ಥಳ ಅನ್ನುವ ಹಕ್ಕು ಸ್ಥಾಪನೆ, ಸಂಗಾತಿಯ ಬಯಕೆ ಇಂಥ ದಿನ ನಿತ್ಯದ ಘಟನೆಗಳ ಬಗ್ಗೆ ಮಾತ್ರ 
ಸೀಮಿತ ಮಾಹಿತಿ ಸಂವಹನ ಮಾಡಬಲ್ಲ ಪ್ರಾಣಿಗಳು ಸುಳ್ಳು ಹೇಳಲಾರವು. ಭಾಷೆಯ ಕಲಿಕೆಯ 
ಅಂತಿಮ ಉದ್ದೇಶವೇ ಸುಳ್ಳಿನ ಕಲೆಯನ್ನು ಕರಗತಮಾಡಿಕೊಳ್ಳುವುದು, ಅಂದರೆ ಯಾವ ಸಾಕ್ಷಿ , ಆಧಾರ 
ಇರದಿದ್ದರು ಇಲ್ಲದ್ದನ್ನು , ಕಾಲ್ಪನಿಕವಾದದ್ದನ್ನು ಕೇಳುವವರು ನಂಬುವಂತೆ ಹೇಳುವ ಸಾಮರ್ಥ್ಯವನ್ನು 
ಕರಗತ ಮಾಡಿಕೊಳ್ಳುವುದೇ ಭಾಷೆಯ ಕಲಿಕೆಯ ಉದ್ದೇಶ ಅನ್ನೋಣವೇ ! 

ಸುಳ್ಳಿನ ಕಲೆ ಅಮೂಲ್ಯ, ಸುಳ್ಳಿನ ತಿರುಳು: ಸ್ಥಾನಾಂತರ ಮತ್ತು ಕಾಲಾಂತರ , ಅಂದರೆ ಕಣ್ಣೆದುರು 
ಇಲ್ಲದ ಅಥವ ಎಂದೂ ಎಲ್ಲೂ ಇರದ ಸಂಗತಿಗಳ ಬಗ್ಗೆ ಹೇಳುವುದು . ಇದು ಭಾಷೆಯ ಮುಖ್ಯ ಲಕ್ಷಣ. 
ನಿನ್ನೆ ಏನಾಯಿತೆಂದು ಇಂದು ಬೆಕ್ಕು ತಿಳಿಯಲಾರದು, ನಾಳೆ ಆಗಬಹುದಾದ ಅಪಾಯವನ್ನು ಇಂದೇ 
ತಿಳಿದು ಎಚ್ಚರಿಸಲೂ ಆರದು. ಅಭಾವಸೂಚಕ ವಾಕ್ಯಗಳನ್ನು ಭಾಷೆಯಲ್ಲಿ ಮಾತ್ರ ರಚಿಸಬಹುದು -'ಕಾಫಿ 
ಮಾಡುವುದಕ್ಕೆ ಆಗುವುದಿಲ್ಲ, ಹಾಲು ಇಲ್ಲ, ಇನ್ನೂ ಬಂದಿಲ್ಲ . ಇಂಥ ರಚನೆಗಳನ್ನು ಭಾಷೆಯಲ್ಲಿ 
ಮನುಷ್ಯ ಮಾತ್ರ ರಚಿಸಬಲ್ಲ. 

ಎಲ್ಲ ಮನುಷ್ಯ ಸಂಸ್ಕೃತಿಗಳಲ್ಲೂ ಕಥೆ ಹೇಳುವುದಕ್ಕೆ ಮುಖ್ಯ ಸ್ಥಾನವಿದೆ. ಬಹುಪಾಲು ಸಾಹಿತ್ಯ 
ಇರುವುದೇ ನಡೆಯದ, ನಡೆಯಲಾಗದ ಸಂಗತಿಗಳನ್ನು ಸಂಭಾವ್ಯ ಅನ್ನುವಂತೆ ನಿರೂಪಿಸುವ ಮೂಲಕ. 
“ಕೋತಿಗಳು ಸಮುದ್ರಕ್ಕೆ ಸೇತುವೆ ಕಟ್ಟಲಿ ಕಟ್ಟದಿರಲಿ, ಮನುಷ್ಯ ಶಿವನ ಗಂಟಲನ್ನು ಮೆಟ್ಟಲಿ ಮೆಟ್ಟದಿರಲಿ, 
ಕವಿಗಳು ಮಾತ್ರ ಕೋತಿಗಳ ಕೈಯಲ್ಲಿ ಸೇತುವೆ ಕಟ್ಟಿಸಿದರು , ಶಿವ ಮನುಷ್ಯನ ಕಾಲಡಿಯಲ್ಲಿ ಸಿಕ್ಕು 
ಒದ್ದಾಡುವಂತೆ ಮಾಡಿದರು , ಏನು ಹಿರಿಮೆಯೋ ಈ ಕವಿಗಳದು' ಅನ್ನುವ ಉದ್ದಾರ ಜ್ಞಾಪಿಸಿಕೊಳ್ಳಿ. 

ಸುಮ್ಮನೆ ಮಾತಾಡುವುದು ಜನರ ನಡುವೆ ಸಂಪರ್ಕ ಉಳಿಯುವುದಕ್ಕೆ, ಬೆಳೆಯುವುದಕ್ಕೆ ಅಗತ್ಯ . 
ಸುಮ್ಮನೆ ಆಡುವ ಮಾತು ಸಮಾಜವೆಂಬ ಬಂಡಿಯ ಗಾಲಿಗೆ ಅಗತ್ಯವಾದ ಕೀಲೆಣ್ಣೆ. ಇಲ್ಲಿ ವಿನಿಮಯವಾಗುವ 
ಮಾಹಿತಿ ಏನೂ ಇರುವುದಿಲ್ಲ. ಎಷ್ಟು ಬಿಸಿಲು ಈ ವರ್ಷ ', 'ಮನೆಯಲ್ಲಿ ಎಲ್ಲರೂ ಆರಾಮವೇ ' ಇಂಥ 
ಮಾತುಗಳಿಗೆ ಮುಖಬೆಲೆ ಇಲ್ಲ, ಮನುಷ್ಯ ಸಂಪರ್ಕದ ಅಗತ್ಯವಾಗಿ ಮಾತ್ರ ಇರುತ್ತವೆ. ಕನಿಷ್ಠ ಮಾಹಿತಿ 
ಇದ್ದು , ಗರಿಷ್ಠ ಸಂಪರ್ಕ ಸಾಧಿಸುವುದಕ್ಕೆ ಸಾಧ್ಯ . ಗೆಳೆಯರ ನಡುವೆ ನಡೆವ ಮಾತಿನಲ್ಲಿ ಪುನರುಕ್ತಿಗಳು, 
ತಾನೇ ಹೇಳಿದ ಮಾತಿನದು, ಗೆಳೆಯ ಹೇಳಿದ ಮಾತಿನದು, ಅರ್ಥವಿಲ್ಲದ ಪದಗಳು , ತಪ್ಪು ಅರ್ಥ 
ಕೊಡುವ ಪದಗಳೂ ಎಲ್ಲವೂ ಸಂಪರ್ಕವೃದ್ಧಿಗೆ ಸಹಾಯಕವೇ . ಸಂಪರ್ಕ ಸ್ಥಾಪನೆ, ಸಂಬಂಧವೃದ್ದಿ 
ಇತ್ಯಾದಿಕಾರಣಗಳಿಗೆ ಆಡುವ ಮಾತು ತೀರ ವ್ಯಾಪಕ ಮತ್ತು ಮುಖ್ಯ . ಭಾಷೆಯ ಮುಖ್ಯ ಕಾರ್ಯಗಳಲ್ಲಿ 
ಅದೂ ಒಂದು ಆಗಿರಬಹುದು. 

ಅಧಿಕಾರಕ್ಕಾಗಿ ನಡೆವ ಹೋರಾಟಗಳಲ್ಲಿ ಭಾಷೆ ಪ್ರಬಲವಾದ ಉಪಕರಣ, ಖಾಸಗಿ ಬದುಕಿನಲ್ಲೂ 
ಸಾರ್ವಜನಿಕ ಬದುಕಿನಲ್ಲೂ ಭಾಷೆಗೆ ಇರುವ ಮನವೊಲಿಕೆಯ ಗುಣದ ಬಗ್ಗೆ ಬಲು ಹಿಂದೆಯೇ ಅರಿವು 
ಮೂಡಿದೆ. ಜಾಹಿರಾತುಗಳು ಯಶಸ್ವಿಯಾಗುವುದೇ ಮನವೊಲಿಸುವ ಗುಣದಿಂದ. ಜಾರ್ಜ್ ಆರೈಲ್ 
ಹೇಳಿದ್ದು ಇದು - ರಾಜಕೀಯದ ಭಾಷೆ ಅಂದರೆ ಸುಳ್ಳನ್ನು ಸತ್ಯವೆಂದು ಕೇಳಿಸುವಂತೆ ಹೇಳುವ, ಕೋಲೆಯನ್ನು 


ನುಡಿಯೊಳಗಾಗಿ 


ಗೌರವಕ್ಕೆ ಅರ್ಹವಾದ ಕೆಲಸ ಎಂದು ನಂಬಿಸುವ, ಕಣ್ಣಿಗೆ ಕಾಣದ ಗಾಳಿಯನ್ನೂ ಬಂಡೆಯಷ್ಟು ಗಟ್ಟಿ 
ಎಂದು ನಂಬಿಸುವ ಭಾಷೆ. 

ಭಾಷೆಯ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಾ, ತನ್ನದು ಅಂದುಕೊಂಡ ಬಿಂಬವನ್ನೇ 
ಇತರರಲ್ಲೂ ನಿಜವೆಂಬಂತೆ ಮೂಡಿಸಲು ಹೆಣಗುವುದು, ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವುದು, 
ಇತರರನ್ನು ಪ್ರಭಾವಗೊಳಿಸಿಸುವುದು, ಬದಲಿಸುವುದು ಈ ಕೆಲಸಗಳಿಗೆ ಭಾಷೆಯ ಬಳಕೆ ಹೆಚ್ಚು. ಇದು 
ಸಾಧ್ಯವಾಗುವುದಕ್ಕೆ ಸಂಪರ್ಕ , ಸಂಪರ್ಕ ಸಾಧ್ಯವಾಗುವುದಕ್ಕೆ ಮನವೊಲಿಕೆ , ಅದಕ್ಕೆ ಪೂರಕವಾಗಿ ಮಾಹಿತಿ 
ಈ ಕ್ರಮದಲ್ಲಿ ಭಾಷೆಯ ಬಳಕೆ ಈಗ ಹೆಚ್ಚು ಅನಿಸುತ್ತದಲ್ಲವೇ ? 

ಭಾಷೆ ಯಾಕೆ ಅನ್ನುವುದು ಅರ್ಥದ ಪ್ರಶ್ನೆ , ಅಹಂಕಾರದ ಪ್ರಶ್ನೆ , ಸಮಾಜದ ಪ್ರಶ್ನೆ , ಧರ್ಮದ 
ಪ್ರಶ್ನೆ , ಚರಿತ್ರೆಯ ಪ್ರಶ್ನೆ , ಮನಸ್ಸಿನ ಸ್ವರೂಪದ ಪ್ರಶ್ನೆ , ದೇಹ ಮತ್ತು ಮಿದುಳಿನ ರಚನೆಯ ಪ್ರಶ್ನೆಗಳನ್ನೆಲ್ಲ 
ಒಳಗೊಳ್ಳುವ ಅಂತರಂಗದ ಅರಿವನ್ನೂ ಬಹಿರಂಗದ ತಿಳಿವನ್ನೂ ಒಳಗೊಳ್ಳುವ ಮಹಾ ಶೋಧವೇ 
ಆಗಿಬಿಡುತ್ತದೆ. ಭಾಷೆ ಇರದಿದ್ದರೆ ಮನುಷ್ಯನಿಲ್ಲ, ಮನುಷ್ಯನಿರದಿದ್ದರೆ ಭಾಷೆಯೂ ಇಲ್ಲವಾದ್ದರಿಂದಲೇ 
ಶತಮಾನಗಳಿಂದ ನಡೆದೇ ಇರುವ ಎಲ್ಲ ಚಿಂತನೆಗಳೂ ಅಂತಿಮವಾಗಿ ಭಾಷೆಯ ಪ್ರಶ್ನೆನ್ನು ಕುರಿತದ್ದೇ 
ಅನಿಸಿಬಿಡುತ್ತದೆ. 


[ ಸಾಪ್ತಾಹಿಕ ಪುರವಣಿ ೧೫ ಜನವರಿ ೨೦೧೨] 


ನುಡಿಯೊಳಗಾಗಿ 


ಖ 


' ಒಂದೂರ ಭಾಷೆಯೊಂದೂರಲಿಲ್ಲ ' 


ಇದು ಅಕ್ಕನ ವಚನವೊಂದರ ಮಾತು. ಒಂದು ಊರಿನ ಭಾಷೆ 
ಇನ್ನೊಂದು ಊರಿನಲ್ಲಿಲ್ಲ , ಹಾಗೆಯೇ ಒಂದೂರಿನ ಭಾಷೆ ಒಂದೇ 
ಊರಿನಲ್ಲೂ ಇರುವುದಿಲ್ಲ. ಜಗತ್ತಿನಲ್ಲಿ ಎಷ್ಟು ಭಾಷೆಗಳಿವೆ ಅನ್ನುವುದು 
ಹೊರ ನೋಟದ ಕುತೂಹಲ. ಇರುವ ಒಂದೊಂದು ಭಾಷೆಯೂ 
ಒಂದೊಂದು ಜಗತ್ತನ್ನು ಸೃಷ್ಟಿಮಾಡಿಕೊಂಡಿದೆ ಅನ್ನುವುದು 
ಒಳನೋಟದ ಸತ್ಯ . 

ಊರೂರಿನ ಪರಿಸರಕ್ಕೆ ಅಪಾಯ ಬಂದಿರುವ ಹಾಗೆಯೇ 
ಊರ ಭಾಷೆಗಳಿಗೂ ಅಪಾಯ ಬಂದಿದೆ. ಭಾಷೆಗಳ ವೈವಿಧ್ಯವೂ 
ಮಿಲಿಯಗಟ್ಟಲೆ ವರ್ಷಗಳಿಂದ ಬೆಳೆದು ಬಂದದ್ದು. ಭಾಷೆಯೊಂದು 
ಇಲ್ಲವಾದಾಗ ಅದು ಕಟ್ಟಿಕೊಂಡ ಇಡೀ ಜಗತ್ತು ಇಲ್ಲವಾಗುತ್ತದೆ. 
ಹಾಗಾಗಿ ಕಾಣುವ ಜಗತ್ತಿನಲ್ಲಿ ಎಷ್ಟು ಭಾಷೆಗಳಿವೆ ಅನ್ನುವುದನ್ನು 
ತಿಳಿಯುವುದು ಮುಖ್ಯ . 

ಪರಿಸರದ ಬಗ್ಗೆ ಇರುವಂತೆಯೇ ಜಗತ್ತಿನಲ್ಲಿ ಭಾಷೆಗಳ 
ಬಗ್ಗೆಯೂ ಅಪಾರವಾದ ಅಜ್ಞಾನವೂ ಉದಾಸೀನವೂ ಇದೆ. ಎಷ್ಟು 
ಭಾಷೆಗಳ ಹೆಸರು, ಅವು ಇರುವ ಪ್ರದೇಶಗಳ ಹೆಸರು ನಮಗೆ 


ನುಡಿಯೊಳಗಾಗಿ 


೩೦ 


ಗೊತ್ತು? ವಿದ್ಯಾವಂತರನ್ನು ಕೇಳಿದರೂ 'ಇದ್ದಾವು ನೂರಾರು' ಅಂದಾರು. ಸುಮಾರು ಒಂದು ಸಾವಿರ 
ಭಾಷೆಗಳು ಇರಬಹುದು ಎಂದು ೧೯೧೧ರಲ್ಲಿ ಬ್ರಿಟಾನಿಕಾ ವಿಶ್ವಕೋಶ ಅಂದಾಜುಮಾಡಿತ್ತು. ಇಪ್ಪತ್ತನೆಯ 
ಶತಮಾನದಲ್ಲಿ ಈ ಸಂಖ್ಯೆ ಬೆಳೆಯುತ್ತ ಹೋಯಿತು. 

ಭಾಷೆಗಳನ್ನು ಎಣಿಸಲು ಮೊದಲು ಮುಂದಾದ್ದು ಮಿಶನರಿ ಸಂಸ್ಥೆಗಳು, ಬೈಬಲನ್ನು ಇನ್ನೂ ಎಷ್ಟು 
ಭಾಷೆಗಳಿಗೆ ಅನುವಾದ ಮಾಡಬೇಕು ಅನ್ನುವುದು ಅವರಿಗೆ ಗೊತ್ತಾಗಬೇಕಾಗಿತ್ತು. ೧೯೯೭ರ ಹೊತ್ತಿಗೆ 
ಬೈಬಲಿನ ಕನಿಷ್ಠ ಕೆಲವು ಭಾಗಗಳಾದರೂ ೨೧೯೭ ಭಾಷೆಗಳಿಗೆ ಅನುವಾದವಾಗಿತ್ತು. 

ಜಗತ್ತಿನ ಭಾಷೆಗಳ ಅತ್ಯಂತ ವ್ಯಾಪಕ ಎಣಿಕೆ ನಡೆದದ್ದು ಎನ್ನೋಲಾಗ್ ಅನ್ನುವ ಸಂಸ್ಥೆಯಿಂದ 
(http://www .ethnologue.com), ಅದು ನಡೆಸಿರುವ ಸಮೀಕ್ಷೆಯಂತೆ ಈಗ ೬೮೦೯ ಪ್ರತ್ಯೇಕ ಭಾಷೆಗಳಿವೆ, 
ಸುಮಾರು ೨೫೦ ಭಾಷಾ ವರ್ಗಗಳಿವೆ ; ಏಶಿಯಾದಲ್ಲಿ ೨೧೯೭ ಭಾಷೆಗಳು, ಯೂರೋಪಿನಲ್ಲಿ ೨೩೦ 
ಭಾಷೆಗಳು ಬಳಕೆಯಲ್ಲಿವೆ; ಪಪುವಾ ನ್ಯೂಗಿನಿಯಲ್ಲಿ ೪೦ - ೫೦ ಭಾಷಾ ವರ್ಗಗಳಿಗೆ ಸೇರಿದ ೮೩೨ 
ಭಾಷೆಗಳನ್ನು ೩ .೯ ಮಿಲಿಯನ್ ಜನ ಬಳಸುತ್ತಾರೆ ಅನ್ನುವಂಥ ವಿವರಗಳು ಸಿಕ್ಕಿವೆ . 

ಆದರೂ ಜಗತ್ತಿನಲ್ಲಿ ಎಷ್ಟು ಭಾಷೆಗಳಿವೆ ಅನ್ನುವುದು ನಿಖರವಾಗಿ ಗೊತ್ತಿಲ್ಲ, ಗೊತ್ತಾಗಲು ಸಾಧ್ಯವೂ 
ಇಲ್ಲ. 
- ಕಾವೇರಿ ನದಿ ಯಾವಾಗ, ಎಲ್ಲಿ ಕಾವೇರಿಯಾಗುತ್ತದೆ ಅನ್ನುವಷ್ಟೇ ಕಷ್ಟದ ಪ್ರಶ್ನೆ ಇದು. ಕಾವೇರಿಯು 
ತಲಕಾವೇರಿಯಿಂದ ಕಡಲಿಗೆ ಸೇರುವವರೆಗೂ 'ಒಂದೇ ' ನದಿಯೋ ' ಹಲವು' ನದಿಗಳೊ ? ಕಾವೇರಿಗೆ 
ಉಪನದಿಗಳು ಸೇರುತ್ತವೋ ಅಥವ ಕಡಲಿನಿಡೆಗೆ ಹರಿಯುತ್ತಿರುವ ಹಲವು ಉಪನದಿಗಳೊಂದಿಗೆ ಕಾವೇರಿ 
ಸೇರಿಕೊಳ್ಳುತ್ತದೋ ? ಎಲ್ಲಿ ಒಂದು ಭಾಷೆ ಮುಗಿದು ಇನ್ನೊಂದು ತೊಡಗುತ್ತದೆ ? ಭಾಷೆ ಅಂದರೇನು 
ಅನ್ನುವ ಖಚಿತವಾದ, ಸಮರ್ಪಕವಾದ ವಿವರಣೆ ಅಸಾಧ್ಯ . `ಕವಿರಾಜಮಾರ್ಗ 'ದಲ್ಲಿಯೇ ಕನ್ನಡಂಗಳ್ 
ಅನ್ನುವ ಮಾತು, ಕನ್ನಡದ ವೈವಿಧ್ಯಗಳನ್ನು ಹೆಸರಿಸಲು ತೊಡಗಿದರೆ ಸಾವಿರ ಹೆಡೆಯ ವಾಸುಕಿಗೂ 
ಬೇಸರವಾಗುತ್ತದೆ ಅನ್ನುವ ಮಾತು ಇದೆ. ಭಾಷೆಗಳ ಭಿನ್ನತೆಯನ್ನು ಸಮರ್ಪಕವಾಗಿ ವಿವರಿಸುವ ಕಷ್ಟ 
ಕವಿರಾಜಮಾರ್ಗದ ಲೇಖಕನಿಗೆ ಇತ್ತು, ಸಂಪರ್ಕ , ಸಂವಹನದ ನಿರಂತರತೆಯನ್ನು ಗುರುತಿಸಬಹುದೇ 
ಹೊರತು ಅದರ ಭಿನ್ನತೆಗಳನ್ನು ಖಚಿತವಾಗಿ ಗುರುತಿಸಲು ಆಗುವುದಿಲ್ಲ. 

ಯಾವ ಎರಡು ಬಗೆಯ ಸಂಪರ್ಕ , ಸಂವಹದನದ ರೂಪಗಳನ್ನು ಬೇರೆ ಬೇರೆ ಭಾಷೆ ಎಂದು 
ಗುರುತಿಸಬೇಕು, ಯಾವ ರೂಪಗಳನ್ನು ಒಂದೇ ಭಾಷೆಯ ಭಿನ್ನ ರೂಪ ಎಂದು ಗುರುತಿಸಬೇಕು 
ಅನ್ನುವದಕ್ಕೆ ನಿಸ್ಸಂದಿಗ್ಧವಾದ ಮಾಪಕವಿಲ್ಲ. ಭೌಗೋಳಿಕ , ಸಾಮಾಜಿಕ ಸ್ತರಗಳು, ಲಿಂಗಾಧಾರಿತ ವ್ಯತ್ಯಾಸಗಳು , 
ಆಡುವವರ ವಯೋಮಾನ, ಸಂದರ್ಭ, ಶೈಲಿಗಳ ಸಂಸ್ಕೃತಿಯ ಹಿನ್ನಲೆ ಈ ಕಾರಣಗಳಿಂದ ಭಾಷೆಯ 
ಭಿನ್ನತೆ ಎದುರಾಗಬಹುದು. ಇವು ಬೇರೆ ಭಾಷೆಗಳು. ಇವು ಒಂದೇ ಭಾಷೆಯ ಭಿನ್ನರೂಪಗಳು ಎಂದು 
ಬೇರ್ಪಡಿಸುವುದು ಕಷ್ಟ. 
ಈ ಭಾಷೆಗಳ ನಡುವೆ ರಾಚನಿಕವಾದ ಹೋಲಿಕೆ ವ್ಯತ್ಯಾಸಗಳು ಇರುತ್ತವೆ, ನಿಜ . ಚೀನೀಸ್- ಕನ್ನಡ, 
ಟರ್ಕಿಶ್ -ತಮಿಳು ಇಂಥವು ಬೇರೆ ಬೇರೆ ಅನ್ನುವುದಕ್ಕೆ ಯಾವ ಭಾಷಾಶಾಸ್ತಿಯ ನೆರವೂ ಬೇಡ. ಆದರೆ 
ರಾಚನಿಕವಾಗಿ ತೀರ ನಿಕಟವಾಗಿರುವ ಸ್ವೀಡಿಶ್ , ಡೇನಿಶ್ ಮತ್ತು ನಾರ್ವೇಜಿಯನ್‌ಗಳನ್ನು ಭಿನ್ನ ಭಾಷೆಗಳೆಂದು 
ಕರೆಯುವುದೇಕೆ? ಹಿಂದಿ , ಉರ್ದು ಮತ್ತು ಪಂಜಾಬಿ ಭಾಷೆಗಳು ರಚನೆಯ ವಿಷಯದಲ್ಲಿ ಮತ್ತು 
ಪದಕೋಶದ ವಿಚಾರದಲ್ಲಿ ತೀರ ನಿಕಟ , ಅವನ್ನು ಭಿನ್ನ ಭಾಷೆಗಳು ಅನ್ನುವುದು ಯಾಕೆ? ಕನ್ನಡ ಮತ್ತು 
ಮರಾಠಿ ರಚನೆಯ ವಿಷಯದಲ್ಲಿ ಪರಸ್ಪರ ಹತ್ತಿರ , ಪದಗಳ ವಿಚಾರದಲ್ಲಿ ದೂರ. ಹಾಗಾದರೆ ಭಾಷೆಗಳ 
ಭಿನ್ನತೆಯನ್ನು ಗುರುತಿಸಲು ಪದಕೋಶದ ವ್ಯತ್ಯಾಸ ಕಾರಣವೋ ರಚನೆಯ ವ್ಯತ್ಯಾಸಗಳು ಕಾರಣವೋ ? 


ನುಡಿಯೊಳಗಾಗಿ 


ಭೌಗೋಳಿಕ ವ್ಯಾಪ್ತಿಯನ್ನು ಆಧಾರವಾಗಿಟ್ಟುಕೊಂಡು ಭಾಷೆಗಳ ಪ್ರತ್ಯೇಕತೆಯನ್ನು ಗುರುತಿಸುವುದೂ 
ಸಮಸ್ಯೆಯೇ . ಸಂಪರ್ಕದ ಧಾರೆ ನಿರಂತರವಾಗಿದ್ದರೂ ಭಾಷೆ ಬೇರೆಯಾಗಿರುತ್ತದೆ. ಬೀದರ್‌ನಿಂದ 
ಹೈದರಾಬಾದಿಗೆ ನಡೆದು ಹೋಗುತ್ತೀರಿ ಅಂದುಕೊಳ್ಳಿ, ಬೆಳಗಿನ ನಾಷ್ಟಾ ಕೊಟ್ಟವರು ರಾತ್ರಿ ನಿಮಗೆ 
ಊಟಕೊಟ್ಟವರ ಮಾತನ್ನು ಖಂಡಿತ ಅರ್ಥಮಾಡಿಕೊಳ್ಳಬಲ್ಲರು. ಆದರೆ ಪಯಣದ ಕೊನೆಗೆ ನೀವು 
ತೆಲುಗಿನಲ್ಲಿರುತ್ತೀರಿ. ದಾರಿಯುದ್ದಕ್ಕೂ ನಿಮಗೆ ಸಿಕ್ಕ ಜನ ತಮ್ಮನ್ನು ತಾವು ಪರಸ್ಪರ ಅರ್ಥಮಾಡಿಕೊಳ್ಳುತಿದ್ದರೂ 
ಕನ್ನಡ ಎಲ್ಲಿ ಮುಗಿದು ತೆಲುಗು ಎಲ್ಲಿ ಶುರುವಾಯಿತು ಅನ್ನುವುದನ್ನು ಹೇಳುವುದು ಹೇಗೆ? ಕಾವೇರಿಯಿಂದ 
ಗೋದಾವರಿಯವರೆಗೆ ಯಾವ ಭಾಷೆ ಎಲ್ಲಿ ಮುಗಿದು ಎಲ್ಲಿ ಹೊಸ ಭಾಷೆ ತೊಡಗುತ್ತದೆ ಅನ್ನುವುದನ್ನು 
ಭೌಗೋಳಿಕವಾಗಿ ಗುರುತಿಸಲು ಆಗುವುದೇ ಇಲ್ಲ. ಆಸ್ಟ್ರೇಲಿಯದಲ್ಲಿ ಈ ನಿರಂತರತೆ ಸಾವಿರಾರು ಮೈಲು 
ವ್ಯಾಪ್ತಿಯದು. ಸಾವಿರ ಮೈಲಿನ ಎರಡು ತುದಿಗಳಲ್ಲಿ ಇರುವ ಭಾಷೆ ಪರಸ್ಪರರಿಗೆ ಅರ್ಥವಾಗಲಾರದು. 
ಎಷ್ಟು ಭಾಷೆಗಳಿವೆ ಈ ಅಂತರದಲ್ಲಿ ಎಂದು ಪತ್ತೆ ಹಚ್ಚುವುದು ಹೇಗೆ? 

ಪರಸ್ಪರ ಅರ್ಥವಾಗುವಂತೆ ಇರುವುದು ಒಂದು ಭಾಷೆ, ಅರ್ಥವಾಗದಿರುವಂಥವು ಬೇರೆ ಭಾಷೆಗಳು 
ಅನ್ನುವ ನಿಲುವೂ ಉಪಯೋಗಕ್ಕೆ ಬರುವುದಿಲ್ಲ . ಭಾಲ್ಕಿಯ ಒಬ್ಬ ವ್ಯಕ್ತಿ ಗೌರೀಬಿದನೂರಿನ ವ್ಯಕ್ತಿಯ 
ಮಾತು ಅರ್ಥಮಾಡಿಕೊಳ್ಳಬಲ್ಲ, ಆದರೆ ಗೌರೀಬಿದನೂರಿನವನಿಗೆ ಭಾಲ್ಕಿಯವನ ಮಾತು ತಿಳಿಯುವುದಿಲ್ಲ, 
ಚಿಕ್ಕಮಗಳೂರಿನ ಮತ್ತೊಬ್ಬ ವ್ಯಕ್ತಿಗೆ ಅವರಿಬ್ಬರ ಮಾತೂ ತಿಳಿಯುವುದಿಲ್ಲ ಅನ್ನುವ ಸನ್ನಿವೇಶವಿದ್ದರೆ 
ಇವನ್ನೆಲ್ಲ ಕನ್ನಡದ ಉಪಭಾಷೆಗಳೆನ್ನಬೇಕೋ , ಬೇರೆ ಬೇರೆ ಅನ್ನಬೇಕೋ ಅನ್ನುವಂಥ ಪ್ರಶ್ನೆ ಇದು. 
ವ್ಯಕ್ತಿಯ ವಯಸ್ಸು, ದೊರೆತಿರುವ ಶಾಲಾಶಿಕ್ಷಣದ ಗುಣಮಟ್ಟ, ಇತರ ಭಾಷೆಗಳಿಗೆ ತೆರೆದುಕೊಳ್ಳಲು 
ಇರುವ ಅವಕಾಶ , ಕಲಿಕೆಯ ಶೈಲಿ, ಉತ್ಸಾಹ, ಧೈರ್ಯ, ಪ್ರಚೋದನೆ, ದಣಿವು ಇವೆಲ್ಲ ಅಂಶಗಳೂ 
ಮತ್ತೊಂದು ಭಾಷೆಯೋ ಉಪಭಾಷೆಯೋ ಅರ್ಥವಾಗುವುದೋ ಇಲ್ಲವೋ ಅನ್ನುವುದನ್ನು ನಿರ್ಧರಿಸುವ 
ಅಂಶಗಳು. 

ಅಕ್ಷರಸ್ಥಗೊಂಡು ಪ್ರಮಾಣೀಕೃತವಾಗಿರುವಂಥವು ಮಾತ್ರ ಭಾಷೆಗಳು, ಲಿಪಿಯಿಲ್ಲದೆ, ಸಾಹಿತ್ಯದ 
ಬರವಣಿಗೆಯ ಪರಂಪರೆ ಇಲ್ಲದೆ ಇರುವಂಥವು ಉಪಭಾಷೆ, ಸ್ಥಳೀಯ ಭಾಷೆ, ಗ್ರಾಮ್ಯ , ಇತ್ಯಾದಿ 
ಅನ್ನುವುದು ಭಾಷೆಯ ಎಣಿಕೆಯನ್ನು ಸುಲಭಗೊಳಿಸಬಹುದಾದರೂ ಸರಿಯಾದ ಮಾನದಂಡವಲ್ಲ. 
ಆಗ ಲಿಪಿ ಇಲ್ಲದ ಅಸಂಖ್ಯಾತ ಭಾಷೆಗಳ ಗತಿ ಏನು? ಲಿಪಿ ಇದ್ದರೂ ಪ್ರಮಾಣೀಕರಣಗೊಳ್ಳುವ ಭಾಷಾ 
ರೂಪ ನಿರ್ಧಾರವಾಗುವುದು ಅದನ್ನು ಬಳಸುವ ಶಿಕ್ಷಣ ಪಡೆದ, ಅಧಿಕಾರವುಳ್ಳ, ಹಣಬಲ ಉಳ್ಳ ಕಡಮೆ 
ಸಂಖ್ಯೆಯ ಜನಸಮೂಹದ ಕಾರಣದಿಂದ, ಪ್ರಮಾಣೀಕೃತ ಭಾಷಾ ರೂಪವೆನ್ನುವುದು ರಾಜಕೀಯ 
ಅಧಿಕಾರದ ವಲಯದಲ್ಲಿರುವ ಜನಸಮೂಹ ಬಳಸುವ ಭಾಷಾರೂಪವಷ್ಟೇ . ಹಾಗಾಗಿ ಲಿಪಿ ಇದ್ದರೂ 
ಅಧಿಕಾರ ವಂಚಿತ, ಶಿಕ್ಷಣವಂಚಿತ ಜನಸಮೂಹಗಳು ಬಳಸುವ ಭಾಷಾ ರೂಪಗಳು ಉದಾಸೀನಕ್ಕೆ 
ಗುರಿಯಾಗಿರುತ್ತವೆ. 

ತಾತ್ಪರ್ಯವಿಷ್ಟೇ : ಭಾಷೆಯೊಂದು ಇತರ ಭಾಷೆಗಳಿಗಿಂತ ಪ್ರತ್ಯೇಕವಾದ, ಭಿನ್ನವಾದ ಭಾಷೆ ಎಂದು 
ಗುರುತಿಸುವುದಕ್ಕೆ ಭಾಷಾಶಾಸ್ತ್ರೀಯವಾದ ಕಾರಣಗಳಿಗಿಂತ ಅದನ್ನು ಬಳಸುವ ಜನರ ರಾಜಕೀಯ, 
ಆರ್ಥಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಾಬಲ್ಯ ಮುಖ್ಯ ಕಾರಣವಾಗಿರುತ್ತದೆ. ಯೂರೋಪಿನ ' ಭಾಷೆ 'ಗಳು 
ಮತ್ತು ಆಫ್ರಿಕದ 'ಉಪಭಾಷೆ ' ಗಳನ್ನು ಕುರಿತು ಹೇಳುವಾಗಲೂ ಇದೇ ಧೋರಣೆ ಗುಪ್ತವಾಗಿರುತ್ತದೆ. 
ಯಿಡ್ಡಿಶ್ ಭಾಷೆಗೆ ದೀರ್ಘಕಾಲ ಯಾವುದೇ ರಾಜಕೀಯ ಚಹರೆ ಇಲ್ಲದಿದ್ದ ಕಾರಣ ಅದನ್ನು ಉಪಭಾಷೆ 
ಎಂದೇ ಕರೆಯಲಾಗುತ್ತಿತ್ತು. ಭಾಷೆಗೆ ರಾಜ್ಯದ ಸೀಮೆ ಇದೆಯೇ , ಆರ್ಥಿಕ ಬಲ ಇದೆಯೇ , ಸಾಹಿತ್ಯಕ 
ಸಂಪ್ರದಾಯ ಇದೆಯೇ , ಬರವಣಿಗೆಯ ಲಿಪಿ ಇದೆಯೇ , ಇತ್ಯಾದಿ ಅಧಿಕಾರ , ಅಧಿಕೃತತೆ ಮತ್ತು 
ಸಂಸ್ಕೃತಿಯ ಪ್ರಭಾವಳಿಗಳ ಆಧಾರದ ಮೇಲೆ ಯಾವುದು ಭಾಷೆ, ಯಾವುದು ಉಪಭಾಷೆ ಅನ್ನುವುದು 


ನುಡಿಯೊಳಗಾಗಿ 


ನಿರ್ಧಾರವಾಗುತ್ತದೆ. ಚೀನೀ ಭಾಷೆಯ ಉಪಭಾಷೆಗಳೆನ್ನಲಾಗುವ ಕಾಂಟೊನೀಸ್, ಹಕ್ಕಾ , ಶಾಂಫೈನೀಸ್ 
ಇತ್ಯಾದಿಗಳು ಪರಸ್ಪರ ಭಿನ್ನ , ಅಲ್ಲಿ ಪ್ರಬಲವಾಗಿರುವ ಮಾಂಡ್ರಿಯನ್‌ಗಿಂತ ತೀರ ಭಿನ್ನ . ಅವು ಪರಸ್ಪರ 
ಅರ್ಥವಾಗುವ ನುಡಿಗಳೂ ಅಲ್ಲ. ಆದರೂ ಅವೆಲ್ಲವೂ ಒಂದೇ ರಾಷ್ಟ್ರಕ್ಕೆ , ಒಂದೇ ಬರವಣಿಗೆಯ 
ವ್ಯವಸ್ಥೆಯನ್ನು ಹಂಚಿಕೊಂಡು, ಒಂದೇ ಸರ್ಕಾರದ ಧೋರಣೆಗಳಿಗೆ ಒಳಪಟ್ಟಿವೆಯೆಂದೇ ಅವನ್ನೆಲ್ಲ 
ಉಪಭಾಷೆ ಎಂದು ಗುರುತಿಸುವುದಕ್ಕೆ ಕಾರಣ. ಆದರೆ ಬಲು ಮಟ್ಟಿಗೆ ಒಂದೇ ಥರದ ರಚನೆಯುಳ್ಳ 
ಹಿಂದಿ ಮತ್ತು ಉರ್ದು, ಎರಡು ಬೇರೆ ರಾಷ್ಟ್ರಗಳೊಡನೆ ಗುರುತಿಸಿಕೊಂಡು, ಎರಡು ಬೇರೆಯ ಬರವಣಿಗೆಯ 
ವ್ಯವಸ್ಥೆಗಳನ್ನು ಹೊಂದಿದ್ದು, ಭಿನ್ನ ಭಾಷೆಗಳೆನಿಸಿಕೊಂಡಿವೆ. ಯುಗೋಸ್ಲಾವಿಯಾ ಛಿದ್ರವಾದಮೇಲೆ ಅಲ್ಲಿ 
ಬಳಕೆಯಲ್ಲಿದ್ದ ಸೆರ್ಬೊ ಕೊಯೇಶಿಯನ್ ಭಾಷೆ ಈಗ ಸೆರ್ಬಿಯನ್, ಕೋಯೇಶಿಯನ್ ಮತ್ತು 
ಬೋಸ್ನಿಯನ್ ಎಂದು ಮೂರಾಗಿ ತಲೆ ಎತ್ತಿದೆ. 

ವಾಕ್ಯನಿರ್ಮಾಣ ಮತ್ತು ಅರ್ಥನಿರ್ಮಾಣದ ಸಾಮರ್ಥ್ಯವನ್ನು ವಿವರಿಸುವ ವ್ಯಾಕರಣವನ್ನು 
ಗಮನಿಸಿ ಭಾಷೆಗಳ ಭಿನ್ನತೆ ಗುರುತಿಸಬಹುದೇ ? ವ್ಯಾಕರಣ ಕೆಲವು ಅಂಶಗಳ ಮಟ್ಟಿಗೆ ಎಲ್ಲ ಭಾಷೆಗಳಿಗೂ 
ಸಾಮಾನ್ಯ , ಕೆಲವು ಮಟ್ಟಿಗೆ ವಿಶಿಷ್ಟ ನಿಷೇಧ ಹೇಳುವುದು ಹೇಗೆ, ಗುಣವಾಚಕಗಳ ಬಳಕೆ ಹೇಗೆ, ಸ್ತ್ರೀಲಿಂಗ 
ಪುಲ್ಲಿಂಗಗಳ ವ್ಯತ್ಯಾಸ ಇತ್ಯಾದಿ ಹತ್ತು ಮಾಪಕಗಳನ್ನು ಇಟ್ಟುಕೊಂಡು ಕನಿಷ್ಠ ಎರಡಾದರೂ ಮಾಪಕಗಳು 
ಬೇರೆಯಾಗಿದ್ದರೆ ಅದು ಭಿನ್ನ ಭಾಷೆ ಅಂದುಕೊಂಡರೆ ಆಗ ಉತ್ತರ ಇಟಲಿಯ ಒಂದು ಪ್ರದೇಶದಲ್ಲೇ 
೩೦೦ರಿಂದ ೫೦೦ ಭಿನ್ನ ವ್ಯಾಕರಣ ಸಾಧ್ಯತೆಗಳನ್ನು ಗುರುತಿಸಬಹುದಂತೆ. ಇನ್ನು ಜಗತ್ತಿನ ಎಲ್ಲ 
ಭಾಷೆಗಳ ವ್ಯಾಕರಣ ಮಾಪಕಗಳನ್ನು ಸುಮಾರು ೨೫- ೩೦ ಎಂದು ಇಟ್ಟುಕೊಂಡರೆ ಆಗ ಈ ಅರ್ಥದಲ್ಲಿ 
ಭಿನ್ನ ಭಾಷೆಗಳ ಸಂಖ್ಯೆ ಒಂದು ಬಿಲಿಯನ್ ದಾಟುತ್ತದೆ. ನಮಗೆ ಈಗ ಶೇ ೫ರಷ್ಟು ಭಾಷೆಗಳ ವ್ಯಾಕರಣ 
ವಿವರಗಳು ಮಾತ್ರ ಗೊತ್ತಿವೆ ಅನ್ನುವ ಅಂದಾಜಿದೆ. 

ಭಾಷೆಗಳ ಪ್ರತ್ಯೇಕತೆಯನ್ನು ಗುರುತಿಸಲು ಇರುವ ತಾತ್ವಿಕವಾದ ಕಷ್ಟ, ಅದಕ್ಕಿಂತ ಮಿಗಿಲಾಗಿ 
ನಮ್ಮದಲ್ಲದ ಇತರ ಭಾಷೆಗಳ ಬಗ್ಗೆ ಸಾಮಾನ್ಯರಲ್ಲೂ ಆಡಳಿತಗಾರರಲ್ಲೂ ಇರುವ ಉದಾಸೀನ, ಆಧುನಿಕತೆಯ 
ಒತ್ತಡ ಇವೆಲ್ಲ ಸೇರಿ ಒಂದೊಂದು ಊರಿನ ಭಾಷೆಗೂ ಅಪಾಯ ಬಂದಿದೆ. 

[ ಸಾಪ್ತಾಹಿಕ ಪುರವಣಿ ೨೨ ಜನವರಿ ೨೦೧೨] 


೩೩ 


ನುಡಿಯೊಳಗಾಗಿ 


ವಿಶ್ವದ ಒಳನುಡಿ 


` ವಿಶ್ವದ ಒಳನುಡಿ' ಅನ್ನುವುದು ಕವಿ ಬೇಂದ್ರೆಯವರ ಕಾಣೆ. 
“ಕನ್ನಡವು ಕನ್ನಡವ ಕನ್ನಡಿಸುತಿರಬೇಕು' ಅನ್ನುವುದು ಅಪೇಕ್ಷೆ. ನಿಜವಾಗಿ 
ಇರುವುದು ಒಂದೇ ಭಾಷೆ, ಮನುಷ್ಯ ಒಬ್ಬನೇ ಅನ್ನುವ ಹಾಗೆ. 
ಒಂದೊಂದು ಊರಲ್ಲು ಒಂದೊಂದು ಭಾಷೆ ಇದ್ದರೂ ವಿಶ್ವದ 
ಎಲ್ಲ ಭಾಷೆಗಳೂ ಒಳನುಡಿಯೊಂದನ್ನು ಪ್ರತಿಫಲಿಸುತ್ತಿವೆಯೇ ? 
ವ್ಯಕ್ತವಾಗುವ ಕನ್ನಡ ವಿಶ್ವದ ಒಳನುಡಿಯ ಅಂಶವೇ ಆಗಿರುವ 
ಕನ್ನಡದ ಪ್ರತಿಬಿಂಬ. ಹೌದೇ ? ಮನುಷ್ಯನ ಮನಸ್ಸು ಈ ಪ್ರಶ್ನೆಗೆ 
ರೂಪಕದ ಹಾದಿ ಹಿಡಿದು, ಪುರಾಣ ಕಲ್ಪನೆಗಳಲ್ಲಿ ಬೆಳೆದು, ತತ್ವಶಾಸ್ತ್ರದ 
ಅರಣ್ಯದಲ್ಲಿ ಅಲೆದು, ವಿಜ್ಞಾನ ಒಪ್ಪುವ ಪ್ರಯೋಗದ ಹಾದಿಯಲ್ಲಿ 
ಏಳುತ್ತ ಬೀಳುತ್ತ ಖಚಿತ ಉತ್ತರ ಪಡೆಯಲು ಹೆಣಗಿದೆ. 

ಆಧುನಿಕರೆಂದು ಭಾವಿಸುವ ನಾವು ಲೋಕವನ್ನು ತಿಳಿಯುವ 
ಕ್ರಮವೇ ಬೇರೆ. ಇಲ್ಲಿ ನಾನು ಹೇಳುತ್ತಿರುವ ಮಾತುಗಳೆಲ್ಲವೂ 
ನಮ್ಮ ಕಾಲದ ತಿಳಿವಳಿಕೆಯನ್ನು ನಮಗೆ ಅರ್ಥವಾಗುವ ರೀತಿಯಲ್ಲಿ 


ನುಡಿಯೊಳಗಾಗಿ 


ಪ್ರಾಚೀನಕ್ಕೆ ಹೊಂದಿಸುವ ಪ್ರಯತ್ನ . ಹೀಗೆ ಪ್ರಯತ್ನಪಟ್ಟಾಗಲೇ ಎಂಥ ಕಣ್ಣಿಗೆ ಕಾಣದ ಸಂಗತಿಯನ್ನೂ 
ಚಿತ್ರವಾಗಿಸಿಕೊಳ್ಳುವ ಮನುಷ್ಯ ಮನಸ್ಸಿನ ಶಕ್ತಿಯ ಬಗ್ಗೆ ಬೆರಗು ಕೂಡ ಹುಟ್ಟುತ್ತದೆ. 

ಮಾತಾಡುವ ಮರದ ಕಲ್ಪನೆಯನ್ನು ಕಾಣೋಣ. ಅಲೆಕ್ಸಾಂಡರ್ ಭಾರತಕ್ಕೆ ಬರುತಿದ್ದ. ಯಾರೇ 
ಆಗಲಿ ಯಾವುದೇ ಭಾಷೆಯಲ್ಲಿ ಏನೇ ಪ್ರಶ್ನೆ ಕೇಳಲಿ ಅವರ ಭಾಷೆಯಲ್ಲೇ ಉತ್ತರ ಹೇಳುವಂಥ ಮರದ 
ಹತ್ತಿರಕ್ಕೆ ಅವನನ್ನು ಯಾರೋ ನಡುರಾತ್ರಿಯಲ್ಲಿ ಕರೆದುಕೊಂಡು ಹೋದರು. ಮರದ ಕಾಂಡವೆಲ್ಲ 
ಹಾವುಗಳು ; ಕೊಂಬೆಗಳಿಗೆ ಪ್ರಾಣಿ ಶಿರಗಳು; ಸೂರ್ಯ ಚಂದ್ರರ ಸ್ತೋತ್ರ ಹಾಡುತಿದ್ದ ಸುಂದರ ಹೆಣ್ಣು 
ಮುಖದ ಹಣ್ಣುಗಳು. ಇಸ್ಲಾಂ ಪರಂಪರೆಯಲ್ಲಿ ವಾಖ್ ವಾಖ್ ಅನ್ನುವ ಮರದ ಕಲ್ಪನೆ ಇದೆ. ಹರಪ್ಪ 
ಮುದ್ರೆಗಳಲ್ಲೂ ಇದರ ಚಿತ್ರ ಇದೆ ಅನ್ನುತ್ತಾರೆ. ಇದರ ಒಂದು ಬದಿ ಹಸಿರು, ಇನ್ನೊಂದು ಬದಿ ಬಿಳುಪು. 
ಸುತ್ತಮುತ್ತ ನೂರು ಮೈಲು ದೂರದಲ್ಲಿ ಬೇರೆ ಮರವಿಲ್ಲ. ಮಾರ್ಚ್ ತಿಂಗಳಲ್ಲಿ ತಾಳೆ ಹಣ್ಣಿನಂತ ಹಣ್ಣು, 
ಅದರ ಬುಡದಲ್ಲಿ ಹೆಣ್ಣಿನ ಕಾಲು ; ಎರಡನೆಯ ದಿನ ಮೀನಖಂಡ , ಮೊಳಕಾಲು; ಮೂರನೆಯ ದಿನ 
ಎರಡು ತೊಡೆ; ಹೀಗೇ ದಿನದಿನ ಬೆಳೆಯುತ್ತ ಏಪ್ರಿಲ್ ಕೊನೆಯ ಹೊತ್ತಿಗೆ ಕಸ್ಥಲ ಮೂಡಿ ಮೇ 
ತಿಂಗಳಲ್ಲಿ ತಲೆ , ಆಸೆ ಹುಟ್ಟಿಸುವ ಚೆಲುವಿನ ಇಡೀ ಮೈ ಪೂರ್ಣವಾಗಿ, ಕೇಶರಾಶಿ ಕೊಂಬೆಗೆ ಗಂಟಾಗಿ 
ತೂಗಾಡುತ್ತವೆ. ಜೂನ್ ತಿಂಗಳ ಮಧ್ಯಕ್ಕೆ ಉದುರುತ್ತ, ತಿಂಗಳ ಕೊನೆಗೆ ಒಂದೂ ಉಳಿದಿರುವುದಿಲ್ಲ 
ಮರದಲ್ಲಿ ಬೀಳುವಾಗ ಎರಡು ಸಾರಿ ವಾಖ್ ವಾಖ್ ಅನ್ನುತ್ತವೆ. ನೆಲ ಮುಟ್ಟಿತೋ ಬರೀ ಮಾಂಸ, 
ಮೂಳೆ ಇಲ್ಲ. ಮಾತಿಗೆ ಮೀರಿದ ಚೆಲುವಿದ್ದರೂ ಜೀವವಿಲ್ಲ. ನೆಲದಲ್ಲಿ ಹೂತು, ಯಾರೂ ಹತ್ತಿರ 
ಹೋಗದಷ್ಟು ದುರ್ವಾಸನೆ. ಅಲೆಕ್ಸಾಂಡರ್ ಸಾಯುತ್ತಾನೆ ಅನ್ನುವ ಉತ್ತರ ಸಿಕ್ಕಿತಂತೆ. ಭಾಷೆಯ ನೈಸರ್ಗಿಕ 
ಗುಣ, ಜಟಿಲತೆ, ಭಾಷೆ ಹುಟ್ಟಿಸುವ ವ್ಯಾಮೋಹ, ಭಾಷೆಯ ಗಡಿ, ಭಾಷೆಯ ಬೆಳವಣಿಗೆ, ಸಮೃದ್ಧಿ, 
ನಾಶಕ್ಕೂ ಬದುಕಿನ ನಶ್ವರತೆಗೂ ಇರುವ ಸಂಬಂಧಗಳನ್ನೆಲ್ಲ ಈ ಕಲ್ಪನೆ ಹೇಳುತ್ತದೆ. ಯಾವುದೇ 
ಭಾಷೆಯಲ್ಲಿ ಪ್ರಶ್ನೆ ಕೇಳಿದರು ಅದೇ ಭಾಷೆಯಲ್ಲಿ ದೊರೆಯುವ ಉತ್ತರ ಎಲ್ಲ ಭಾಷೆಗಳ ಒಳನುಡಿಯ 
ಸೂಚನೆ; ಹಾಗೆಯೇ ಮೂಡುವ ಪ್ರಶ್ನೆ ದೊರೆಯುವ ಉತ್ತರ ಎರಡೂ ಭಾಷೆಯ ಸೃಷ್ಟಿಗಳೇ ಅನ್ನುವುದನ್ನೆಲ್ಲ 
ಹೇಳುವ ಹಾಗಿದೆ ಈ ಮಾತಿನ ಮರ. 

ಇನ್ನೊಂದು ಮರ ಇದೆ , ಅದು ಅರಿವಿನ ಮರ. ಅದರ ಬಗ್ಗೆ ಬಂದಿರುವ ಕತೆಗಳೂ ವಿವರಗಳೂ 
ಸಾಕಷ್ಟಿವೆ. ಅರಿವಿನ ಮರ ಇಡೀ ವಿಶ್ವದ ರೂಪ. ಅನಂತತೆಯ ನೀರು ಹೀರುವಷ್ಟು ಆಳ ಅದರ ಬೇರು; 
ಶೂನ್ಯದ ಗಾಳಿಯಲ್ಲಿ ತೂಗುವ ಕೊಂಬೆಗಳು; ಸ್ವಚ್ಛ ಬೆಳಕಿನಲ್ಲಿ ಥಳಥಳಿಸುವ ಗಾಢ ಹಸಿರು ಎಲೆಗಳು; 
ತೊಗಟೆಗೆ ಕತ್ತಲಿನ ಕಪ್ಪು , ಕಾಡಿನ ಕಂಪು, ಆಸೆಯ ಹುಲಿಗಳಿಂದ ರಕ್ಕಸರಿಂದ ಕಾಪಾಡುವ ತಾವು ಅದು. 
ಅರಿವು ಅಥವ ಬೋಧ ಅದರ ಹಣ್ಣು. ಆ ಮರಕ್ಕೆ ಯಾವ ಕಾವಲೂ ಇಲ್ಲ. ಅರಿವು ಬಯಸುವ ಯಾರು 
ಬೇಕಾದರೂ ಮೆಲ್ಲಬಹುದು. ಈ ಅರಿವಿನ ಮರದ ಕೆಳಗಿನ ಕೊಂಬೆಯ ಹಣ್ಣುಗಳು ಒಳಿತು ಕೆಡುಕಿನ 
ಜ್ಞಾನ ಕೊಡುತ್ತವೆ , ಜನ್ಮಾಂತರಗಳ ಅರಿವು ಮೂಡಿಸುತ್ತವೆ; ಮರದ ತೀರ ಮೇಲೆ ಐಕ್ಯತೆಯ , ಅಮರತ್ವದ 
ಫಲಗಳು. ಆ ಫಲವನ್ನು ತಿನ್ನದೆ ಕೆಳಗಿನ ಕೊಂಬೆಗೇ ತೃಪ್ತರಾದವರು ತಮಗೆ ತಿಳಿದಿರುವುದಷ್ಟೇ ಜ್ಞಾನ 
ಅಂದುಕೊಳ್ಳುತ್ತಾರೆ . ಅವರು ಮುಗ್ಗರಿರಬಹುದು, ಆದರೆ ಅಜ್ಞಾನಿಗಳು . ಈ ಬೋಧಿಯ ಮರದ ಆಸರೆ 
ದೊರೆಯಲು ಬಲು ದೂರದ ದಾರಿ ಕ್ರಮಿಸಬೇಕು. ನಡೆಯುವವರು ಇಂದಿನ ಬದುಕಿನ ಸಿಕ್ಕು , ಹಿಂದಿನ 
ಬದುಕಿನ ತೊಡಕು ನೀಗಿಕೊಳ್ಳಬೇಕು. ಬದುಕಿನ ಬಟ್ಟೆಯ ಒಂದೊಂದೂ ಎಳೆ ಹೇಗೆ ಹೆಣೆದುಕೊಂಡಿದೆ 
ಅನ್ನುವುದನ್ನು ಅರಿತು ಮರದ ನೆರಳಿಗೆ ಹೋಗಬೇಕು. 

ಈ ಮರಕ್ಕೆ ಪ್ರತಿಫಲನವೂ ಇದೆ. ಮರದ ಹೊರರೂಪ ಆಸೆ , ದುಃಖ , ಅಜ್ಞಾನ ತುಂಬಿದ 
ಬಹಿರಂಗದ ಬದುಕು. ಮರದ ಪ್ರತಿಫಲನ ಬದುಕಿನ ಪೂರ್ಣತೆಯ ಸ್ವಚ್ಛ ಶುಭ್ರ ಅರಿವು ಮೂಡಿದಾಗ 


೩೫ 


ನುಡಿಯೊಳಗಾಗಿ 


ಕಾಣುವ ಪರಿಪೂರ್ಣತೆಯ ರೂಪ. ಸ್ಥಿರವಾಗಿ ಶಾಶ್ವತವಾಗಿ ಕಾಣುವ ಮರದ ಅಸ್ಥಿರತೆ , ಚಂಚಲತೆ 
ಕಾಣುವುದು ಪ್ರತಿಫಲನದಲ್ಲೇ . ಮನಸ್ಸಿನ ನೀರಿನಲ್ಲಿ ಮರದ ವೇದನೆ, ನಶ್ವರತೆಗಳ ಬಿಂಬ ಮೂಡುತ್ತದೆ. 
ಈ ಯಾನದ ರೂಪಕವೇ ಬೋಧಿ. ಸಾಸುವೆ ಕಾಳಿಗಿಂತ ಪುಟ್ಟ ಬೀಜ ನೆಲ ಬಿಟ್ಟು ಮುಕ್ತ ಮಹಾವೃಕ್ಷವಾಗಿ 
ಬೆಳೆಯುವ ಹಾಗೆ ವ್ಯಕ್ತಿ ಬೆಳೆಯಬೇಕು. ಕೊಂಬೆಗಳು ಆಕಾಶದತ್ತ, ಬಿಳಿಲು ಭೂಮಿಯತ್ತ, ಇದು 
ಮನುಷ್ಯ ಸ್ಥಿತಿ. ಎರಡು ದಿಕ್ಕುಗಳ ಸೆಳೆತ - ಒಂದೆಡೆಗೆ ಸ್ವಾತಂತ್ರ್ಯ , ಬಿಡುಗಡೆ, ಇನ್ನೊಂದೆಡೆಗೆ ಬೇರು ಬಿಟ್ಟು 
ಸ್ಥಿರವಾಗಿರುವ ಕ್ಷೇಮ ಸುಖ ಪರಂಪರೆಯ ಕಾತರ . 

ಈ ಮರವೂ ಮಾತಾಡುತ್ತದೆ. ಅದು ಇಡೀ ಸೃಷ್ಟಿಯ ಮಾತು . ಬದುಕು ಅನ್ನುವುದು ಮರವಾಗಿ, 
ಹಕ್ಕಿಯಾಗಿ, ನದಿಯಾಗಿ, ಬೆಟ್ಟವಾಗಿ ವ್ಯಕ್ತವಾಗುತ್ತಲೇ ಇರುತ್ತದೆ, ನಮ್ಮೊಡನೆ ನುಡಿಯಬಯಸುತ್ತದೆ. ಈ 
ಎಲ್ಲ ಉಕ್ತಿಯಲ್ಲಿರುವ ಅರ್ಥ ನಮಗೆ ಆಗುವುದಿಲ್ಲ. ಧ್ಯಾನಮಗ್ನ ಬುದ್ದ ನೋಡಿದ. ಅಚ್ಚರಿಯೋ ಅಚ್ಚರಿ. 
ಮರದ ತುದಿ , ಮೊದಲು ಎಲ್ಲಿ ? ಅದರ ಬೇರು ಬೆಳೆಯುತ್ತ ಬೆಳೆಯುತ್ತ ತುದಿಯವರೆಗೂ ಹೋಗಿಮತ್ತೆ 
ಕೆಳಗಿಳಿದು, ಮರದ ಕಾಂಡವನ್ನೂ ಅಷ್ಟುತ್ತಾ ನೂರಾರು ವರ್ಷ ಬೆಳೆದ ಬೋಧಿಗಳಲ್ಲಿ ಬೇರು ತಾನೇ 
ಕೊಂಬೆಯಾಗಿ ಕೊಂಬೆಯೇ ಬೇರು ಆಗಿರುವಾಗ ಯಾವುದನ್ನು ಯಾವುದು ಅನ್ನಬೇಕು? ಇಡೀ 
ಜೀವನಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಇದು ಸದಾ ವಿಸ್ತರಿಸುವ, ಅನಂತತೆ, ಆಳ ಧ್ಯಾನದಲ್ಲಿ 
ಬುದ್ಧನಿಗೆ ಸತ್ಯ ಮನದಟ್ಟಾಯಿತು. ಅರಿವಿನ ಬೆಳಕು ಮೂಡಿತು. ಮತ್ತೆ ಸಹಜನಾದ, ಮತ್ತೆ ಮುಗ್ಧನಾದ. 
ಅತ್ಯಂತ ಸಹಜನಾಗಿ ನಿಸರ್ಗದ ಶ್ರುತಿಗೆ ಹೊಂದಿ ಬದುಕಿದ. ವಿಶ್ವದೊಡನೆ ಒಂದಾದ. ಎದೆ ಬಡಿತ ಸೃಷ್ಟಿ 
ಕಂಪನದೊಂದಿಗೆ ಮೇಲೈಸಿ ನಿಸರ್ಗದ ಒಳನುಡಿಯನ್ನು ಅರಿತು ಅನುಭವಿಸಿದ. ಅವನಿಗೆ ಎಲ್ಲ ಭಾಷೆಗಳಲ್ಲೂ 
ಮಾತಾಡುವ ಶಕ್ತಿ ಇತ್ತು ಅನ್ನುವುದು ಆಮೇಲೆ ಹುಟ್ಟಿದ ಕಥೆ. 

ಮನುಷ್ಯ ಭಾಷೆಯಾಚೆಯ , ಎಲ್ಲ ಭಾಷೆಗಳ ಒಳನುಡಿಯಾದ ಸೃಷ್ಟಿ- ಭಾಷೆಯ ರೂಪಕವಾಗಿ 
ಬೋಧಿಯ ಮರ ಕಾಣುತ್ತದೆ. ಕೈಗೆಟಕುವ ಹಣ್ಣು ತಿಂದು ಅದೇ ಜ್ಞಾನವೆಂದುಕೊಂಡಾಗ ಶಾಸ್ತ್ರಗಳ 
ಭಾಷೆಯ ವಾಗ್ವಾದವಾಗುತ್ತದೆ; ಅರಿವಿನ ಹಣ್ಣನ್ನೇ ಮೆದ್ದಾಗಷ್ಟೇ ಸಾಮರಸ್ಯದ ಒಳನುಡಿ. ಈ ಒಳನುಡಿ 
ಅರಿವಾಗಲು ನಾವು ನಿಜ ಅಂದುಕೊಂಡಿರುವ ಎಲ್ಲ ಸಂಗತಿಗಳ ಸಾಯಬೇಕು ಅಥವ ನಿರ್ವಾಣವಾಗಬೇಕು; 
ಬೋಧಿಯ ಎಚ್ಚರವೂ ಬೇಕು. ಈ ಎರಡೂ ವಿರುದ್ದಗಳು ಬೆಸೆದುಕೊಂಡೇ ಇವೆ ಈ ಕಲ್ಪನೆಯಲ್ಲಿ. 

ಇನ್ನು ಸರಸ್ವತಿ, ಎಲ್ಲ ಭಾಷೆಗಳನ್ನೂ ಒಳಗೊಂಡವಳು; ಮಂಜು ಹನಿಯಷ್ಟು ಸ್ವಚ್ಛ 
ಬಿಳಿಯುಡುಗೆಯವಳು . ಭಾಷೆಯಲ್ಲಿ ಮಲಿನತೆ ಇಲ್ಲ, ಮಾಲಿನ್ಯ ಏನಿದ್ದರೂ ಅರ್ಥಗಳಿಗೆ ನಾವು 
ಆರೋಪಿದ್ದು ಅಷ್ಟೇ . ಹರಿವ ನೀರಿನಲ್ಲಿ ತಾವರೆಯ ಮೇಲೆಕೂತವಳು. ಒಂದೆಡೆಯಲ್ಲಿ ಅಲುಗದೆ ನಿಂತ 
ತಾವರೆಯ ಹಾಗೆ ಭಾಷೆ ಸ್ಥಿರ ಅನ್ನಿಸುತ್ತಿರುತ್ತದೆ, ಗೊತ್ತೇ ಆಗದೆ ನದಿಯ ಹಾಗೆ ಪ್ರವಹಿಸುತ್ತಲೂ 
ಇರುತ್ತದೆ. ಕೈಯಲ್ಲಿ ವೀಣೆ, ಪುಸ್ತಕ ಹಿಡಿದವಳು ಭಾಷೆಯ ನಾದ, ಶಬ್ದ ಗುಣವನ್ನೂ ಸೂಚಿಸುತ್ತಾಳೆ. 
ಹೃದಯದಲ್ಲಿರುವವಳು, ಕಂಠಸ್ಥಳಾಗಿರುವವಳು ಅನ್ನುವ ವಿವರಣೆ ಭಾಷೆ ಹೇಗೆ ಮನುಷ್ಯರಿಗೆ ನಿರಾಯಾಸ 
ಅನ್ನುವುದನ್ನೇ ಹೇಳುತ್ತದೆ. ಆಕೆ ಬ್ರಹ್ಮನ ಮಗಳೂ ಹೌದು, ಹೆಂಡತಿಯೂ ಹೌದು. ಈ ಕಾಜ್ಞೆ ಭಾಷೆಯಿಂದ 
ಲೋಕವೋ ಲೋಕದಿಂದ ಭಾಷೆಯೋ ಅನ್ನುವ ಸಂದಿಗ್ಗಕ್ಕೆ ಒಡ್ಡಿದ ರೂಪಕ. 

ಇವೆಲ್ಲಕ್ಕಿಂತ ಬೇರೆಯಾಗಿ ಭಾಷೆಯನ್ನು ಆಲಯವಾಗಿ, ರಚನೆಯಾಗಿ ಕಂಡ ಸಮವಸರಣದ 
ಕಲ್ಪನೆ ಇದೆ. ತೀರ್ಥಂಕರನು ಕೇವಲ ಜ್ಞಾನ ಪಡೆದ ನಂತರ ಸಕಲ ಜೀವರಾಶಿಗಳು, ದೇವ ದೇವತೆಗಳು 
ಸಮವಸರಣ ಮಂಟಪದಲ್ಲಿ ನೆರೆಯುತ್ತಾರೆ. ಅದರ ವರ್ಣನೆ ಈ ಲೋಕದ ಎಲ್ಲ ಚೆಲುವು, ಶ್ರೀಮಂತಿಕೆ 
ಸಮೃದ್ದಿಗಳನ್ನು ಒಳಗೊಂಡ ಅದ್ಭುತ. ಮುಖ್ಯವಾದ ಮಾತೆಂದರೆ ತೀರ್ಥಂಕರನು ' ದಿವ್ಯ ಧ್ವನಿ' ಯ 
ಮೂಲಕ ಮಾಡುವ ಬೋಧನೆ ಆಯಾ ಜೀವಿಗಳಿಗೆ ಆಯಾ ಭಾಷೆಗಳಲ್ಲೇ ಅರ್ಥವಾಗುತ್ತದೆ ಅನ್ನುವ 


ನುಡಿಯೊಳಗಾಗಿ 


ಗ್ರಹಿಕೆ, ಸಮವಸರಣವೇ ಒಂದು ನಿರ್ಮಾಣ, ಒಂದು ರಚನೆ , ಭಾಷೆಯ ರಾಚನಿಕ ಗುಣವನ್ನೂ ಎಲ್ಲ 
ಭಾಷೆಗಳಿಗೆ ಅನ್ವಯವಾಗಬಹುದಾದ ರಾಚನಿಕ ಲಕ್ಷಣಗಳನ್ನೂ ಇದು ಸೂಚಿಸುತ್ತದೆ ಅನ್ನಿಸಿದೆ. 

ಇನ್ನು ಋಗೈದ, ಸಂಸ್ಕೃತ ವ್ಯಾಕರಣಕಾರರು ವಾಕ್ ಅಥವ ಭಾಷೆಯ ನಾಲ್ಕು ರೂಪಗಳನ್ನು 
ಚರ್ಚಿಸಿದ್ದಾರೆ. ಪರಾ ಮತ್ತು ಪಶ್ಯಂತೀ ಅನ್ನುವ ಎರಡು ರೂಪಗಳು ತೀರ ಸೂಕ್ಷ ; ಮಧ್ಯಮಾ ವೈಖರೀ 
ಅನ್ನುವ ಇನ್ನೆರಡು ರೂಪಗಳು ಭಾಷೆಯ ಸ್ಕೂಲ ಸ್ಥಿತಿಗಳು, ವೈಖರೀ ಅನ್ನುವುದು ಪದಗಳಲ್ಲಿ ಆಲೋಚಿಸುವ, 
ವ್ಯಕ್ತಪಡಿಸುವ ಸಾಮರ್ಥ್ಯ; ಮಧ್ಯಮಾ ಅನ್ನುವುದು ವಿಚಾರಗಳ ರೂಪವನ್ನು ಗ್ರಹಿಸುವ ವ್ಯಕ್ತಪಡಿಸುವ 
ಸಾಮರ್ಥ್ಯ; ಪಶ್ಯಂತಿ ಅನ್ನುವುದು ಚಿತ್ರರೂಪದ ಗ್ರಹಿಕೆಯ ಸಾಮರ್ಥ್ಯ, ಪರಾ ಅನ್ನುವುದು ಎಲ್ಲ 
ಭಾಷೆಗಳಾಚೆಗೆ ಇರುವ , ಎಲ್ಲ ಭಾಷೆಗಳ ಅದೃಶ್ಯ ಭಿತ್ತಿಯಾಗಿರುವ ಸ್ಪಂದನದಂಥ ಸ್ಥಿತಿ ಎಂದು ಶ್ರೀಮಾತಾ 
ಒಂದೆಡೆ ವಿವರಿಸಿದ್ದಾರೆ. 

ವಿಶ್ವದ ಒಳನುಡಿಯಾದ ವಿಶ್ವಾತ್ಮಕ ಭಾಷೆ ಇದ್ದರೆ ಅದು 'ಮೊಳೆಯದಲೆಗಳ ಮೂಕ ಮರ್ಮರ 
ದಂಥ ಸ್ಥಿತಿ. ಅಂಥದ್ದು ಇರಲು ಸಾಧ್ಯವೇ , ಇದ್ದರೆ ಅದರ ಸ್ವರೂಪವೇನು ಅನ್ನುವ ವಾಗ್ವಾದ ಇನ್ನೂ 
ಬಗೆಹರಿದಿಲ್ಲ. ವಾಗ್ವಾದ ಅನಿವಾರ್ಯ. ಅಲ್ಲಮ ಹೇಳಲಿಲ್ಲವೇ 'ಉಲಿಯ ವೃಕ್ಷದ ಅಡಿಯಲಿದ್ದು 
ಗಲಭೆಯನ್ನೊಲ್ಲೆನೆಂದಡೆ ಎಂತಯ್ಯ !' 


[ ಸಾಪ್ತಾಹಿಕ ಪುರವಣಿ ೨೯ ಜನವರಿ ೨೦೧೨] 


G 


ನುಡಿಯೊಳಗಾಗಿ 


ಲಲ್ಲೆಮಾತು 


ಮಾತಿನ ತಾನೇ ಒಂದು ಖುಷಿಯಾಗಿರುವ ಬಗೆ - ಲಲ್ಲೆ ಮಾತು. 
ಹೊಸ ಜೀವದೊಡನೆಯೂ , ಒಲಿದ ಜೀವದೊಡನೆ ಆಡುವ 
ಕೇಳಿಯಲ್ಲಿಯೂ ಅರಳುವ ಮಾತಿನ ರೀತಿ. 

- ಇದೊಂದು ಆಶ್ಚರ್ಯ. ಎದುರಿಗೊಂದು ಕೂಸು ಇರುವಾಗ 
ದೊಡ್ಡವರೆಲ್ಲ ಮಾತಾಡುವ ರೀತಿ ಆಶ್ಚರ್ಯ. ದೊಡ್ಡವರಾದಮೇಲೆ 
ಪರಸರ ಮಾತಾಡಿಕೊಳ್ಳಲು ಮಾತಿಗೊಂದು ವಿಷಯ ಬೇಕು; 
ಕೂಸಿನೊಡನೆ ಮಾತಾಡಲು ಕೂಸು ಇದ್ದರೆ ಸಾಕು. ಮನೆಯಲ್ಲೊಂದು 
ಮಗುವಿದ್ದರೆ ಮನೆಯವರೆಲ್ಲ ಮಕ್ಕಳೇ ಆಗುತ್ತಾರೆ ಅನ್ನುವಂಥ 
ಮಾತೊಂದು ಮಾಸ್ತಿಯವರ ಬರವಣಿಗೆಯಲ್ಲಿ ಎಲ್ಲೋ ಓದಿದ 
ನೆನಪು. ತೊಟ್ಟಿಲ ಕಂದನೊಡನೆ ನಾವೆಲ್ಲ ಆಡುವ ಮಾತಿನ 


4 


. 


445 


: 


G+ 


ನುಡಿಯೊಳಗಾಗಿ 


೩೮ 


ರೀತಿಯನ್ನು ಮನಸ್ಸಿಗೆ ತಂದುಕೊಳ್ಳಿ, ಅದನ್ನು ಹಾಗೇ ಯಾವ ಭಾಷೆಯಲ್ಲೂ ' ಅರ್ಥಪೂರ್ಣ' (1) ವಾಗಿ 
ಬರೆದು ತೋರಿಸುವುದಕ್ಕೆ ಆಗುವುದೇ ಇಲ್ಲ. ಚೀಚಿಚಿಚಿ, ಲಿಲಿಲಿ, ಅಲಲಲಲಲಾ ಓನಪ್ಪಾ, ನಗತಾಆಆಆಆ 
ಇದೀಯಾಆಆಆಆ ಇತ್ಯಾದಿ ಬರೆದರೆ ವಿಚಿತ್ರವಾಗಿ ಕಾಣಿಸುತ್ತದೆ . ನಮ್ಮ ಬುದ್ದಿ ಎಚ್ಚರವಾಗಿದ್ದರೆ 
ಆಡುವುದು ಕೂಡ ವಿಚಿತ್ರವೇ ಅನ್ನಿಸಬಹುದು. ಕೂಸಿನೊಡನೆ ಆಡುವ ಮಾತಿನ ರೀತಿ ದೊಡ್ಡವರೊಡನೆ 
ಆಡುವ ಮಾತಿನ ರೀತಿಗಿಂತ ತೀರ ತೀರ ಬೇರೆ ಅನ್ನಿಸುವ ರೂಪ. ಸುಮಾರು ಎಪ್ಪತು ಎಂಬತ್ತು ವರ್ಷ 
ಸಂಶೋಧನೆ ನಡೆಸಿದ ವಿಜ್ಞಾನಿಗಳು ಮನುಷ್ಯರಾಡುವ ಎಲ್ಲ ಭಾಷೆಗಳಲ್ಲೂ ಲಲ್ಲೆಮಾತಿನ ರಚನೆ ಒಂದೇ 
ಥರ ಇರುತ್ತದೆ, ಈ ಥರದ ಮಾತಿನ ಉದ್ದೇಶಗಳೂ ಸಮಾನವಾಗಿರುತ್ತವೆ, ಬಳಸುವ ದನಿ , ಪದ, 
ವಾಕ್ಯರಚನೆಗಳು ಒಂದೇ ಥರ ಇರುತ್ತವೆ ಇತ್ಯಾದಿ ತೀರ್ಮಾನಗಳಿಗೆ ತಲುಪಿದ್ದಾರೆ. ಮನುಷ್ಯರು ಮಾತ್ರವಲ್ಲ 
ಮರಿಗಳೊಡನೆ ವ್ಯವಹರಿಸುವಾಗ ಅಪ್ಪ ಕೋತಿ ಅಮ್ಮ ಕೋತಿಗಳೂ ಮಾಮೂಲಿಗಿಂತ ಬೇರೆ ಥರ 
ದನಿಮಾಡುತ್ತವೆ ಅನ್ನುತ್ತಾರೆ. ಮರಿ ಕೋತಿಯೊಡನೆ ಮೃದು ದನಿಯಲ್ಲಿ ಮೂಗಿನಿಂದ ಮಾತಾಡಿದ 
ಹಾಗಿದ್ದರೆ ದೊಡ್ಡಕೋತಿಯ ಜೊತೆಯಲ್ಲಿ ಗಂಟಲಿನಿಂದ ಸದ್ದು ಹೊರಡಿಸಿದ ಹಾಗೆ ಇರುತ್ತದಂತೆ. 
ನಮ್ಮ ನಿಮ್ಮ ಮಾಮೂಲು ಭಾಷೆ ಅಭ್ಯಾಸದ ಹಳಿಗಳ ಮೇಲೆ ಸಾಗುವ ಶಬ್ದ , ಪದ, ವಾಕ್ಯಗಳ ಬಂಡಿಗಳ 
ರೈಲು ಇದ್ದ ಹಾಗೆ. ಲಲ್ಲೆಮಾತು ಇದೆಯಲ್ಲ ಅದರ ಉಲಿ, ದನಿ, ಪದ, ಎಲ್ಲವೂ ಬಿಡಿಬಿಡಿಯಾಗಿ 
ಹಾರಾಡುವ ಹಕ್ಕಿಗಳ ಹಾಗೆ; ವಾಕ್ಯಗಳು ನೆಲದ ಮೇಲೆ ಕುಪ್ಪಳಿಸುವ ಗುಬ್ಬಚ್ಚಿಗಳ ಹಾಗೆ. 
- ನಿಮ್ಮ ಮಾತನ್ನು ಏರು ದನಿಯಲ್ಲಿ ಶುರುಮಾಡಿ. ಪ್ರತಿಯೊಂದು ಪದದ ಕೊನೆಯ ಸ್ವರವನ್ನು 
ಉದ್ದಕ್ಕೆ,ಊದ್ದಕ್ಕೆ ಎಳೆಯಿರಿ. ಒಂದೇ ಪದವನ್ನು ಮೂರುಮೂರು ಸಾರಿ ಹೇಳಿ. ಮಗುವಿಗೆ ಮುತ್ತಿಡುವಾಗ 
ಮಾಡುತ್ತೀರಲ್ಲಾ ಹಾಗೆ ತುಟಿಗಳನ್ನು ಸಾಧ್ಯವಾದಷ್ಟೂ ಮುಂದೆ ಮಾಡಿ , ಚಿನ್ನಾ ಮಟ್ಟೂ ಓನಮ್ಮಾ 
ಅನ್ನುವುದನ್ನು ಹೀಗೆ ಹೇಳಿ ನೋಡಿ. ಕೂಸಿನೊಡನೆ ಲಲ್ಲೆವಾತು ಆಡುವಾಗ ಹೀಗೆ ಆಡುತ್ತೇವೆ. ಇದೇ 
ಕ್ರಮದಲ್ಲಿ ಬೀದಿಯಲ್ಲಿ ಹೋಗುತ್ತಿರುವ ಗೆಳೆಯನನ್ನು ಮಾತಾಡಿಸುವುದನ್ನು ಕಲ್ಪಿಸಿಕೊಳ್ಳಿ, 'ಕುಮಾರಾ, 
ಕುಮಾರಾ ಕುಮಾರಾ, ಮನೇಗೆ ಬರತೀಯಾ, ಮನೇಗೆ ಬರತೀಯಾ, ಮನೇಗೆ ಬರತೀಯಾ?” ನಿಮಗೇನೋ 
ಆಗಿದೆ ಅಂದುಕೊಳ್ಳುತ್ತಾರೆ ಬೀದಿಯ ಜನ, ದೊಡ್ಡವರೊಡನೆ ಆಡುವ ಮಾತಿನ ಕ್ರಮ ಮಕ್ಕಳೊಡನೆ 
ಅಸಹಜ, ಮಕ್ಕಳೊಡನೆ ಆಡುವ ಲಲ್ಲೆಮಾತಿನ ಕ್ರಮ ದೊಡ್ಡವರೊಡನೆ ಅಸಹಜ . 

- ಲಲ್ಲೆಮಾತನ್ನು ಕುರಿತು ಸಂಶೋಧನೆ ದೊಡ್ಡದಾಗೇ ನಡೆದಿದೆ. ಮನಶ್ಯಾಸ್ತ್ರಜ್ಞರು, ಭಾಷಾಶಾಸ್ತ್ರಜ್ಞರು, 
ಶಿಶು ತಜ್ಞರು ಎಲ್ಲ ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಲಲ್ಲೆಮಾತು ಅನ್ನುವುದಕ್ಕೆ ಇನ್‌ಫ್ಯಾಂಟ್ ಡೈರೆಕ್ಟರ್ 
ಸ್ಪೀಚ್ ಅನ್ನುವ ನಾಲಗೆ ಹೊರಳದ ಹೆಸರನ್ನೂ ಇಟ್ಟಿದ್ದಾರೆ . ವಿದ್ವತ್ ದೈತ್ಯರ ಎದುರಿಗೆ ಮಾಮೂಲಿ 
ಭಾಷೆಯಾಡುವ ನಾವು ನೀವು ಹಸುಕಂದಮ್ಮಗಳು. ಅವರೆಲ್ಲ ತಯಾರಿಸಿರುವ ಜ್ಞಾನಪಾಕವನ್ನು ಮಗುವಿಗೆ 
ಅರಗುವ ' ಮಮ್ಮು' ಮಾಡಲಾಗುತ್ತದೋ ನೋಡೋಣ. 

ಕೂಸುಗಳು ಕಂಡಾಗ ಯಾಕೆ ಹೀಗೆ ಮಾತಾಡುತ್ತೇವೆ? ನಮಗೆ ಮಗುವಿನ ಬಗ್ಗೆ ಪ್ರೀತಿ ಇದೆ 
ಅನ್ನುವುದು ಸರಿ. ಅವಕ್ಕೆ ಭಾಷೆ ಬರುವುದಿಲ್ಲ ಅಷ್ಟೇ ಅಲ್ಲ ತಿಳಿಯುವುದೂ ಇಲ್ಲ. ಆದರೂ ಯಾಕೆ ? ನನ್ನ 
ಮಗಳು ಪುಟ್ಟ ಸಮರ್ಥನನ್ನು ಪಕ್ಕದಲ್ಲಿ ಮಲಗಿಸಿಕೊಂಡು ' ಚಿಂಗಲೀಬಿಂಗಲೀ , ಮುದ್ದೂ , ಇಲ್ಲಿ 
ನೋಡು' ಅಂತ ಏನೇನೋ ಹೇಳುತಿದ್ದಳು. ಆ ಕೂಸು ಕೈಕಾಲು ಆಡಿಸುತ್ತ , ಕಿಲ ಕಿಲ ನಗುತ್ತ, 
ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿದ್ದೆ ಮಾಡುತ್ತ ಇರುತ್ತಿತ್ತು. ಅಮ್ಮನ ಯಾವುದೋ ದನಿ ಅದಕ್ಕೆ ಇಷ್ಟವಾದರೆ 
ಅಮ್ಮನನ್ನು ನೋಡಿ ಮುಖ ಅರಳಿಸುತಿತ್ತು. ಮಗು ನಮ್ಮನ್ನು ಗಮನಿಸಲಿ ಅನ್ನುವ ಆಸೆ. ನಕ್ಕರೆ ನಮ್ಮ 
ಮಾತಿಗೇ ನಕ್ಕದ್ದು ಅನಿಸುತ್ತದೆ. ಮಗು ನಮ್ಮನ್ನು ಗಮನಿಸಿದರೆ ಎಂಥ ತೃಪ್ತಿ! ಯಾವ ಬಹುಗಣ್ಯನ 
ಮನ್ನಣೆಗಿಂತ ಹೆಚ್ಚಿನದು ಅದು. 


ನುಡಿಯೊಳಗಾಗಿ 


ಕೂಸಿನ ಲೋಕ ಹೆಸರುಗಳಿಲ್ಲದ ವಸ್ತುಗಳ ಲೋಕ, ಸದಾ ಕಿವಿ ತುಂಬುತ್ತಿರುವ ನಾದಗಳ ಲೋಕ. 
ನಮ್ಮ ಮಾತು ಮಗುವಿನ ಗಮನ ಸೆಳೆಯಬೇಕಾದರೆ ಮಾತು ಬೇರೆ ಥರ ಇರಬೇಕು. ಗಮನಿಸಿ ನೋಡಿ, 
ಮಗುವಿನೊಡನೆ ಆಡುವಾಗ ನಮ್ಮ ದನಿಯ ಶ್ರುತಿ ಹೆಚ್ಚಿನ ಮಟ್ಟದಲ್ಲಿರುತ್ತದೆ. ಎತ್ತರದ ಶ್ರುತಿಯ ಮತ್ತು 
ಕೆಳಗಿನ ಶ್ರುತಿಯ ಸದ್ದುಗಳ ನಡುವೆ ನಮ್ಮ ಮಾತು ಉಯ್ಯಾಲೆಯಾಡುತ್ತದೆ . " ಛೀ ಕಳಾ' ಅನ್ನುವುದನ್ನು 
ಗಟ್ಟಿಯಾಗಿ, ಮೆಲ್ಲಗೆ , ಅತಿ ಮೆಲ್ಲಗೆ ಹೇಗೆ ಹೇಗೆಲ್ಲ ಅನ್ನುತ್ತಾ ತೋಳಿನಲ್ಲಿ ಮಗುವನ್ನು ತೂಗುತ್ತೇವಲ್ಲ! 
ಉಚ್ಚಾರಣೆಯಲ್ಲಿ ನಮ್ಮ ಭಾಷೆಯ ಲಯ ಸ್ಪಷ್ಟವಾಗುವ ಹಾಗೆ, ಪ್ರತಿಯೊಂದು ಪದದ ಪ್ರತಿಯೊಂದು 
ಸ್ವರವನ್ನೂ ಒತ್ತಿ ಎಳೆದು ಹೇಳುತ್ತೇವೆ. 'ನೋಡು, ನೋಡು' ಅನ್ನುವಾಗ ಓ ಕಾರಗಳು, ಉ ಕಾರಗಳು 
ತೀರ ಸ್ಪಷ್ಟವಾಗಿ ಗಮನಕ್ಕೆ ಬರುತ್ತವೆ. ಹಾಗೇ ಮಾತಿನ ಗತಿ ಕೂಡ ನಿಧಾನವಾಗುತ್ತದೆ. 

ಹಾಗೇ ಗಮನಿಸಿ. ಲಲ್ಲೆಮಾತಿನಲ್ಲಿ ನಾವು ದನಿಯ ಮೂಲಕ ವ್ಯಕ್ತಪಡಿಸುವ ಭಾವ ಕೂಡ ತೀರ 
ಸ್ಪಷ್ಟವಾಗಿರುತ್ತದೆ. ದೊಡ್ಡವರ ಜೊತೆ ಮಾತಾಡುವಾಗ ಭಾವವನ್ನು ಅಡಗಿಸಿಡುವುದು ಎಲ್ಲರಿಗೂ 
ಕರಗತವಾಗಿರುತ್ತದೆ. ತೊಟ್ಟಿಲ ಕೂಸುಗಳ ಜೊತೆ ವರ್ತಿಸುವಾಗ ಮಾತ್ರ ನಮ್ಮ ಮನಸಿನ ಭಾವವನ್ನು 
ಅಡಗಿಸಿಡದೆ ತೀರ ಸ್ಪಷ್ಟವಾಗುವ ಹಾಗೆ ದನಿಯಲ್ಲೇ ತೋರುತ್ತೇವೆ. “ನೀನು ತಾಚಿ ಮಾಡಬೇಕಪ್ಪ, ಜಾಣ' 
ಅನ್ನುವಾಗ ನನ್ನ ಮಗಳಿಗೆ ಆಗಿದ್ದ ದಣಿವೋ , ಮಗು ಇನ್ನೂ ಮಲಗಲಿಲ್ಲ, ತನ್ನ ನಿದ್ದೆ ಕೆಟ್ಟಿತು ಅನ್ನುವ 
ಕಸಿವಿಸಿಯೋ , ಇನ್ನೂ ಮಲಗಲಿಲ್ಲ ಅನ್ನುವ ಸಿಟ್ರೋ , ಬೇರೆ ಬೇರೆ ಭಾವಗಳೆಲ್ಲ ಅವಳ ಮಾತಿನ 
ದನಿಯಲ್ಲೇ ಗೊತ್ತಾಗುತಿದ್ದವು. ಅದು ದೊಡ್ಡವರಿಗೆ ಗೊತ್ತಾಗುತಿತ್ತು, ಪುಟ್ಟ ಸಮರ್ಥನಿಗೂ ತಿಳಿಯುತಿತ್ತೋ ? 
ಗೊತ್ತಿಲ್ಲ. ಇಷ್ಟು ನಿಜ. ಮಾತು ಒಂದು ದನಿ , ದನಿಯ ಹಿಂದೆ ಒಂದು ಮನೋಭಾವ ಇರುತ್ತದೆ - ಕೂಸಿಗೆ 
ಕಲಿಯುವ ಶಕ್ತಿ ಬರುವ ಮೊದಲೇ ಈ ಕಲಿಕೆ ಶುರುವಾಗಿರುತ್ತದೆ . ಭಾವ, ಭಾಷೆ , ದನಿಗಳ ಪಾಠ 
ತೊಡಗುತ್ತದೆ. 

ಮತ್ತೂ ನೋಡಿ, ಕೂಸಿನೊಡನೆ ನುಡಿಯುವಾಗ ನಮ್ಮ ಭಾಷೆಯ ಕೆಲವು ಶಕ್ತಿಗಳನ್ನು , ಕೆಲವು 
ಬಗೆಯ ಸ್ವರ - ವ್ಯಂಜನ - ಸ್ವರ ವಿನ್ಯಾಸವನ್ನು ಮಾತ್ರ ಆಯ್ದ ಕೆಲವೇ ಪದಗಳ ಮೂಲಕ ಬಳಸುತ್ತೇವೆ. 
ಸುಮಾರು ೨೫ರಿಂದ ೬೦ ಪದಗಳ ವಿಶೇಷ ಲಲ್ಲೆಮಾತಿನ ನಿಘಂಟು (1) ಒದಗಿಬರುತ್ತದೆ. ಅಪ್ಪ , ಅಮ್ಮ , 
ತಾತ, ಅಜ್ಜಿ, ಅಣ್ಣ, ಅಕ್ಕ ಇಂಥ ಸಂಬಂಧ ಸೂಚಿಸುವ ಪದಗಳು ; ಏಳು, ಬಾ , ಮಲಗು, ನಿಂತುಕೋ , 
ಇತ್ಯಾದಿ ದೇಹದ ಕ್ರಿಯೆಗಳನ್ನು ಸೂಚಿಸುವ ಪದಗಳು, ಚಂದ, ಬಿಸಿ , ತಣ್ಣಗೆ, ಒಳ್ಳೆಯ ಇತ್ಯಾದಿ 
ಗುಣವಾಚಕಗಳು, ಪ್ರಾಣಿ ಪಕ್ಷಿಗಳ ಹೆಸರುಗಳು, ಆಟದ, ಶಿಶುಗೀತೆಯ ಪದಗಳು ಇಂಥ ವಿಶೇಷ 
ಶಬ್ದಕೋಶಲಲ್ಲೆಮಾತಿನಲ್ಲಿರುತ್ತದೆ. ಈ ಶಬ್ದಕೋಶವೂ ಕೂಸು ಸ್ವತಃ ನುಡಿಯಲು ಸುಲಭವಾಗುವ ಹಾಗೆ 
ಭಾಷೆಯ ಮಾಮೂಲು ಪದಗಳ ಬದಲಾದ ರೂಪದ ಅಥವ ಮಾಮೂಲಿ ಭಾಷೆಗೆ ಸಂಬಂಧವೇ 
ಇಲ್ಲದ ವಿಶೇಷ ಪದಗಳ ಸಮೂಹವೂ ಆಗಿರುತ್ತದೆ. ಕೂಸು ಮಾಡುವುದು ನಿದ್ದೆಯಲ್ಲ, ಅದು ತಾಚಿ, 
ಜೋಜೋ , ಪಾಚಿ; ಈಗ ಆಗಬೇಕಾದದ್ದು ಸ್ನಾನವಲ್ಲ ಬುಶ್ ; ಅಲ್ಲಿರುವುದು ನಾಯಿ , ಬೆಕ್ಕು ಅಲ್ಲ 
ಬೌಬೌ , ಮಿಯಾವ್; ಆಗುವುದು ಗಾಯವಲ್ಲ ಅಬ್ದು; ಹೊಡೆಯುವುದಿಲ್ಲ ಅತ್ತೆ ಮಾಡುವುದು ಇತ್ಯಾದಿ. 
ಕೂಸು ದೊಡ್ಡದಾದಂತೆ ತಾನು ಗ್ರಹಿಸಿದ ಶಬ್ದವಿನ್ಯಾಸದಲ್ಲಿ ದೊಡ್ಡವರಾಡುವ ಪದಗಳನ್ನು ತನ್ನದೇ 
ರೀತಿಯಲ್ಲಿ ಹೇಳಿ ನಮಗೆ ತಮಾಷೆಯಾಗಿ ಕಂಡು ಮನೆಯವರೆಲ್ಲ ಅದನ್ನೇ ಬಳಸುವುದೂ ಇದೆ. 
ಮೊಮ್ಮಗ ಸಮರ್ಥ ಅಂಬೆಗಾಲಿಡುತ್ತ ಬಂದು ತಟ್ಟೆಯಲ್ಲಿದ್ದ ಉಪ್ಪಿನಕಾಯಿಯ ರುಚಿ ನೋಡಿಉಪ್ಪುಪ್ಪೆ 
ಅಂದಾಗ ಮನೆಯವರೆಲ್ಲ ಎಷ್ಟೋ ತಿಂಗಳು ಉಪ್ಪುಪ್ಪೆ ಅನ್ನುವ ಪದವನ್ನೇ ಒಪ್ಪಿಕೊಂಡಿದ್ದೆವು. ಲಲ್ಲೆಮಾತಿನ 
ವಿಶೇಷ ಪದಗಳು ಗ್ರಹಿಕೆಯ ಚಿತ್ರಗಳಾಗಿ ಕೂಸಿನ ಮನಸ್ಸಿನಲ್ಲಿ ಊರಿಕೊಳ್ಳುತ್ತ, ದೊಡ್ಡವರ ಮಾತಿನ 
ರೀತಿಗೆ ಒಗ್ಗಿಕೊಳ್ಳುತ್ತ ಕ್ರಮೇಣ ಕೂಸಿನ ನಿಘಂಟಿನಿಂದ ಮಾಯವಾಗುತ್ತವೆ . ಆದರೂ ಬೆಳೆದ ಮಗು 


ನುಡಿಯೊಳಗಾಗಿ 


ಮುದ್ದು ಮಾಡಿಸಿಕೊಳ್ಳಬೇಕೆಂದು ಬಯಸಿದ ಕ್ಷಣಗಳಲ್ಲಿ ಲಲ್ಲೆಮಾತಿನ ನಿಘಂಟಿಗೆ ವಾಪಸು ಹೋಗುವುದೂ 
ಇದೆ. ಆದರೆ ಆ ಹೊತ್ತಿಗೆ ಮಗು ಭಾಷಾ ಸಮುದ್ರದ ನಿಪುಣ ಈಜುಗಾರನಾಗಿರುತ್ತಾನೆ. 
- ಲಲ್ಲೆಮಾತಿನ ರೀತಿ ದೊಡ್ಡವರು ಮಕ್ಕಳಿಗಾಗಿ ರೂಪಿಸಿಕೊಂಡದ್ದೋ ಅಥವ ಮಕ್ಕಳಿಗೂ 
ಇಷ್ಟವಾಗುತ್ತದೋ ? ಕೆಲವು ಮನೋವಿಜ್ಞಾನಿಗಳು ಬಗೆ ಬಗೆಯ ಮಾತಿನ ಧಾಟಿಯ ರಿಕಾರ್ಡಿಂಗ್‌ಗಳನ್ನು 
ಕೂಸುಗಳಿಗೆ ಕೇಳಿಸಿ ಕೂಸುಗಳ ಪ್ರತಿಕ್ರಿಯೆ ದಾಖಲು ಮಾಡಿಕೊಂಡು ವಿಶ್ಲೇಷಣೆ ಮಾಡಿ ನೋಡಿದ್ದಾರೆ. 
ಲಲ್ಲೆಮಾತಿನ ರೀತಿ ಕೂಸುಗಳಿಗೆ ಪ್ರಿಯವೆಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಇದೆಲ್ಲ ನಮ್ಮ ಬುದ್ದಿಯ 
ಸಮಾಧಾನಕ್ಕೆ , ನಾವು ಹೇಗೆ ಯಾವ ಥರ ಮಾತಾಡಿದರೆ ಮಗುವಿಗೆ ಇಷ್ಟವಾಗುತ್ತದೆ, ನಮ್ಮ ಮಾತಿಗೆ 
ಮರುಮಾತು ಕೊಡಲು ತೊದಲು ನುಡಿಯುತ್ತದೆ ಅನ್ನುವುದು ಮಕ್ಕಳ ಒಡನಾಟ ಇರುವ ಎಲ್ಲರಿಗೂ 
ಗೊತ್ತಲ್ಲವೇ . 

ಭಾಷೆಯನ್ನು ಕಡಲು ಅಂದುಕೊಂಡರೆ ಲಲ್ಲೆಮಾತು ಕಡಲ ತಡಿ , ಕ್ಷೇಮವಾಗಿ ಸಂತೋಷವಾಗಿ 
ಆಡುವ ವಿಹರಿಸುವ ತಾವು, ಇಲ್ಲಿ ಭಾಷೆಯ ಅಲೆಗಳು ಪುಟ್ಟ ಪಾದಗಳಿಗೆ ಬಂದು ಮುತ್ತಿಕ್ಕುತ್ತವೆ. 
ಜಗತ್ತಿನ ಬೇರೆ ಬೇರೆ ಭಾಷೆಗಳ ಬಗ್ಗೆ ಮಾತನ್ನು ವಿವರವಾಗಿ ಪರಿಶೀಲಿಸಿದ ವಿಜ್ಞಾನಿಗಳು ಹೇಳುತ್ತಾರೆ 
ಭಾಷೆ ಯಾವುದೇ ಇರಲಿ, ಲಲ್ಲೆ ಮಾತು ಕೂಡ ತಲೆಮಾರಿನಿಂದ ತಲೆಮಾರಿಗೆ ಆಯಾ ಭಾಷೆಯಲ್ಲಿ 
ಒಪ್ಪಿತವಾದ ಕ್ರಮದಲ್ಲೇ ದಾಟಿಕೊಂಡು ಬರುತ್ತದೆ . 

ಪ್ರಾಯ ಬಂದಮೇಲೆ ಮುಗುಳುನಗೆಯಲಲ್ಲೆ, ಮೀಸೆಕುಡಿಯಲಲ್ಲೆ, ಕಣ್ಣಕಿರಣದಲಲ್ಲ, ಅಲ್ಲೇ ಅರಳುವ 
ಒಲವಿನ ಲಲ್ಲೆ, ಕಣ್ಣಕಿರಣದಲ್ಲಿ ನೇಯುವ ಲಲ್ಲೆಯೂ ಇದೆ. ಆ ಲಲ್ಲೆ ಮೇರೆ ಎಲ್ಲಿ ಎಂದು ಕೇಳುವ 
ಹಿಗ್ಗಿನ ಮುನ್ನುಡಿ. ಬೇಂದ್ರೆಯವರ 'ನಲ್ಲ ನಲ್ಲೆಯರ ಲಲ್ಲೆ' ಕವಿತೆಯನ್ನು ಹುಡುಕಿ ಓದಿ ಇಂಥ ಲಲ್ಲೆಯ 
ಅಚ್ಚರಿಯನ್ನು ಕಾಣಿರಿ . 


[ ಸಾಪ್ತಾಹಿಕ ಪುರವಣಿ ೫ ಫೆಬ್ರವರಿ ೨೦೧೨] 


ನುಡಿಯೊಳಗಾಗಿ 


ಲಯದ ಬಸಿರ ಬಯಲಲ್ಲಿ 


ಕೂಸಿನ ಮೊದಲ ವರ್ಷವೆಲ್ಲ ನಾದಲೀಲೆಯೇ . ಗಮನಿಸಿದಷ್ಟೂ 
ಕುತೂಹಲ, ಅರಿತಷ್ಟೂ ಪ್ರಶ್ನೆ . ನಮ್ಮ ಮಾತು ಕೂಸಿಗೆ ತಿಳಿಯದು, 
ಕೂಸು ಏನು ಹೇಳುತ್ತದೆ ಅಂದುಕೊಳ್ಳುತ್ತೇವೋ ಅದೆಲ್ಲ ಬರಿಯ 
ಊಹೆ. ಅರ್ಥವಿರದ ಸ್ವಾರ್ಥವಿರದ ನಾದಲೀಲೆಗಿಂತ ಕೌತುಕ ಇನ್ನೇನು 
ಇದ್ದೀತು. ಕೂಸಿನ ನಾದಲೀಲೆಯ ವಿವರ ತಿಳಿದರೆ ಭಾಷೆಯ ಬಗ್ಗೆ 
ಜ್ಞಾನ ದೊರೆತೀತು ಅನ್ನುವ ಎಳೆ ಹಿಡಿದು ವಿಜ್ಞಾನಿಗಳು ಹೊರಟಿದ್ದಾರೆ. 

ಒಂದು ತಿಂಗಳ ಕೂಸು ಮಾಡುವ ಸದ್ದು ಯಾವ ಭಾಷೆಯೂ 
ಅಲ್ಲ. ಕೂಸುಗಳು ತೀರ ತಮಗೆ ಅಗತ್ಯವಾದದ್ದನ್ನು ಪಡಕೊಳ್ಳುವುದಕ್ಕೆ 
ಸದ್ದು ಮಾಡುವುದಲ್ಲದೆ ಬೇರೇನು ಮಾಡಬಲ್ಲವು? ಸಂತೋಷವಾದಾಗ 
ಮೈಯೆಲ್ಲ ನಗು, ಇಲ್ಲದಿದ್ದರೆ ಅಳು ಎರಡೇ . ಎಲ್ಲ ಅಳುವೂ 
ಒಂದೇ ಥರ ಇರುವುದಿಲ್ಲ. ಹಸಿವಾದಾಗ ಅತ್ತರೆ ವಾ ಅನ್ನುತ್ತವೆ, 
ಒಂದು ' ವಾ'ಕ್ಕೂ ಇನ್ನೊಂದು ' ವಾ ' ಕ್ಯೂ ಪುಟ್ಟ ಅಂತರ ಹಸಿವಾದಾಗ 
ಅತ್ತರೆ ಒಮ್ಮೆಗೇ ಜೋರಾಗಿ ' ವಾ ' ಅಂತ ಶುರುವಾಗಿ ಸ್ಫೋಟ, ಸಣ್ಣ 
ವಿರಾಮದ ನಂತರ ಸ್ವಲ್ಪ ತಗ್ಗುದನಿಯಲ್ಲಿ ಮುಂದುವರೆಯುತ್ತದೆ. 
ಯಾರಾದರೂ ಎತ್ತಿಕೊಂಡು ಮುದ್ದು ಮಾಡಿದರೆ ಊಡಿದರೆ 


ನುಡಿಯೊಳಗಾಗಿ 


ಅಳುವಿನ ಅವಧಿ ಕಿರಿದಾಗುತ್ತ ಕಿರಿದಾಗುತ್ತ, ಬಿಕ್ಕುಗಳಾಗಿ , ಕಣ್ಣಲ್ಲಿ ನೀರು ತುಂಬಿದ್ದರೂ ಮುಖದಲ್ಲಿ ನಗು 
ಮೂಡಿ ಸುಮ್ಮನಾಗುತ್ತದೆ. ಯಾರೂ ಬರದಿದ್ದರೆ ಬರುವವರೆಗೂ ಅಳು ಮುಂದುವರೆಯುತ್ತದೆ ; 
ಸಮಾಧಾನವಾಗಿದ್ದರೆ ಗಂಟಲಲ್ಲಿ ಮುಕ್ಕುಳಿಸಿದ ಹಾಗೆ ಗಲಗಲ . 

ಕೂಸಿನ ಬರಿಯ ಅಳುವನ್ನು ಮಾತ್ರ ಕೇಳಿ ಅದು ಯಾವ ಭಾಷೆಯಲ್ಲಿ ಅಳುತ್ತಿದೆ ಅಂತ ಗುರುತು 
ಹಿಡಿಯಬಹುದೆ? ಕನ್ನಡದ ಮಗು, ಅಸ್ಸಾಮಿ ಮಗು, ಚೀನೀ ಮಗು, ಇಂಗ್ಲಿಷ್ ಮಗು ಬೇರೆ ಬೇರೆ ಥರ 
ಅಳುತ್ತವೆಯೇ ? ಇಲ್ಲ. ಎಳೆಯ ಕೂಸುಗಳು ಜಗತ್ತಿನಲ್ಲೆಲ್ಲ ಒಂದೇ ಥರ ಅಳುತ್ತವೆ. ಆ ಬಗ್ಗೆ ಸಂಶೋಧನೆ 
ನಡೆದು ಸಾಬೀತು ಆಗಿದೆ. ಒಂದು ವರ್ಷವಾದಮೇಲೆ ಮಗು ಖಂಡಿತವಾಗಿ ಕನ್ನಡ ಮಗುವೋ 
ಅಸ್ಸಾಮಿ ಮಗುವೋ ಇಂಗ್ಲಿಶ್ ಮಗುವೋ ಅನ್ನುವುದು ಗೊತ್ತಾಗುತ್ತದೆ, ಅದರ ಅಳುವಿನಿಂದಲೇ . 
ಯಾಕೆಂದರೆ ಆ ಹೊತ್ತಿಗೆ ಆಗಲೇ ಅದು ತಾಯ್ತುಡಿಯ ಲಯದಲ್ಲಿ ಕೆಲವು ಶಬ್ದಗಳನ್ನು ಆಡುವುದು 
ಕಲಿತಿರುತ್ತದೆ. 

ಕೂಸಿಗೆ ಮೂರು ತಿಂಗಳಾಗುವ ಹೊತ್ತಿಗೆ ಏನೋ ಬದಲಾವಣೆ, ಕಣ್ಣಿಗೂ ಕಾಣುತ್ತದೆ. ತುಟಿಯನ್ನೂ 
ಆಡಿಸುತ್ತ ಅಲುಗಿಸುತ್ತ ಊ ಅನ್ನುವ ಹಾಗೆ, ಬ್ಬ್ಬ್ ಅನ್ನುವ ಹಾಗೆ ಸದ್ದು ಹೊರಡಿಸುತ್ತದೆ . ತೀರ 
ಗಂಟಲ ಹಿಂಬದಿಯಲ್ಲಿ ಗುಳುಗುಳು ಗಲಗಲ ಸದ್ದು ಹೊರಡುತ್ತದೆ. ಇವನ್ನೆಲ್ಲ ಬರೆಯುವುದಕ್ಕೆ ಯಾವ 
ಭಾಷೆಯಲ್ಲೂ ಅಕ್ಷರಗಳಿಲ್ಲ, ಸಂಕೇತಗಳಿಲ್ಲ. ಕಾಕು, ಕೇಕೆ, ಕೂಯಿಂಗ್ ಇತ್ಯಾದಿ ವಿವರಣೆ ಕೊಟ್ಟುಕೊಳ್ಳುತ್ತೇವೆ. 
ಮೂರು ತಿಂಗಳಾಗುವ ತನಕ ಕೂಸುಗಳ ಕಾಕುಗಳಲ್ಲಿ ಯಾವ ವಿಶಿಷ್ಟ ಭಾಷೆಯ ಲಕ್ಷಣವೂ ಇರುವುದಿಲ್ಲ. 
ತಾಯುಡಿ ಯಾವುದೇ ಆದರೂ ನಾದ ಮಾತ್ರ ಒಂದೇ . 

ಆರು ತಿಂಗಳ ಹೊತ್ತಿಗೆ ಕೂಸಿಗೆ ನಾದದ ಮೇಲೆ ಸ್ವಲ್ಪ ಹತೋಟಿ ಬಂದಿರುತ್ತದೆ. ಹೊಸ ಹೊಸ 
ಪ್ರಯೋಗದಲ್ಲಿ ತೊಡಗುತ್ತದೆ. ಸುತ್ತಲೂ ಇರುವ ಜನ ಆಡುವ ಭಾಷೆಗೆ ಲಗತ್ತಾಗುವ ಹಾಗೆ ಕೆಲವಾದರೂ 
ಸದ್ದುಗಳು ಕೇಳಿಸುತ್ತವೆ; ವಿಶೇಷವಾಗಿ ಬ , ಪ, ಮ ಗಳು. ಈ ಸದ್ದು ಮಕ್ಕಳಿಗೆ ಎಷ್ಟು ಖುಷಿಕೊಡುತ್ತದೆಂದರೆ 
ಸಾಲು ಸಾಲಾಗಿ ಬಬಬಬ ಪಪಪ ಮಮಮಮಮ ಅನ್ನುತ್ತಲೇ ಇರುತ್ತವೆ. ತೊದಲುನುಡಿ ಇದು. 

ಆರರಿಂದ ಒಂಬತ್ತು ತಿಂಗಳ ವರೆಗೆ ಬಗೆಬಗೆಯ ಸದ್ದುಗಳನ್ನು ಪ್ರಯೋಗ ನಡೆಯುತ್ತದೆ . ನ ನ ನ, 
ದದದ, ಬುಬುಬು ನಿದಿಗಳು, ಇವುಗಳ ಪರಸ್ಪರ ಜೋಡಣೆಗಳು ನಮಗೆ ಕೇಳುತ್ತವೆ . ಪಾಕಿಸು ಮಾಡುತ್ತವೆ 
ಮಕ್ಕಳು, ಹೀಗಂದುಕೊಂಡಾವು: 'ನಾಲಗೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಮೇಲಕ್ಕೆತ್ತಿ ಮತ್ತೆ ಮತ್ತೆ 
ಬಡಿದರೆ ಏನಾಗುತ್ತದೆ ತತತ ಶೃತ್ತ್, ಅರೆ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಸಾರಿ!' ಜೊತೆಗೇ ತಾವು 
ಮಾಡುವ ಕೆಲವು ಸದ್ದುಗಳು ಸುತ್ತಲೂ ಇರುವ ದೊಡ್ಡವರಿಗೆ ರೋಮಾಂಚನ ಉಂಟುಮಾಡಿದ್ದೂ 
ಗೊತ್ತಾಗುತ್ತದೆ. ತುಟಿ ಸೇರಿಸಿ ' ಮಮಮ ಅಂದಾಗ ನನಗೆ ಹಾಲು ಕುಡಿಸಲು ಬರುತ್ತದಲ್ಲ ಅದಕ್ಕೆ, ದದದ 
ಅಂದರೆ ಅಗೋ ಆ ದೊಡ್ಡ ಗಾತ್ರದ ಇನ್ನೊಂದು ಇದೆಯಲ್ಲ ಅದಕ್ಕೆ ಖುಷಿ ಆಗುತ್ತದೆ, ನಾನು ಹೀಗೆ 
ಸದ್ದು ಮಾಡಿದಾಗ ಅವೂ ಅವರೂ ಹೀಗೆ ಸದ್ದು ಮಾಡುತ್ತವೆ ಇನೊಂದು ಸಾರಿ ಟ್ರೈಮಾಡಲಾ 
ಅಂದುಕೊಂಡೀತು' ಕೂಸು. ಅಪ್ಪ ಅಮ್ಮಂದಿರಿಗೆ ಖುಷಿಯಗುವುದು . ಮಕ್ಕಳು ನಮ್ಮನ್ನು ಗುರುತು 
ಹಿಡಿಯುತ್ತಿವೆ ಅಂದುಕೊಳ್ಳುತ್ತಾರೆ ದೊಡ್ಡವರು. ಆದರೆ ಈ ಹಂತದಲ್ಲಿ ಮಕ್ಕಳಿಗೆ ತಾನು ಏನು ಹೇಳುತ್ತಿದ್ದೇವೆ, 
ಏನಾದರೂ ಹೇಳುತ್ತಿದ್ದೇವಾ ಅನ್ನುವುದು ಗೊತ್ತೇ ಇರುವುದಿಲ್ಲ. ಸದ್ದಿನ ಖುಷಿಗಾಗಿ ಸದ್ದು ಮಾಡುತ್ತವೆ. 
ಅದು ನಮ್ಮ ಭಾಷೆಯ ಯಾವುದೋ ಪದದಂತೆ ಅನಿಸಿದರೆ ಆಕಸ್ಮಿಕ. ಮಮ ಮಮ್ಮ ಅಮ್ಮ ಅನ್ನುವುದು 
ನಿಜವಾಗಿ ಅರ್ಥಕ್ಕೆ ಲಗತ್ತಾಗುತ್ತದೆ ಅನ್ನುವುದು ತಿಳಿಯುವುದಕ್ಕೆ ಕೂಸು ಇನ್ನೂ ಬೆಳೆಯಬೇಕು. ಅಮ್ಮ 
ಎದುರಿಗೆ ಇಲ್ಲದಿರುವಾಗಲೂ ಬೇರೆ ಬೇರೆ ಸಂದರ್ಭಗಳಲ್ಲೂ ಅದು ಸುಮ್ಮನೆ ಮಮ ಮೃಮ್ಮ ಅಮ್ಮಮ್ಮಮ್ಮ 
ಅನ್ನುತ್ತ ಇರುತ್ತದೆ. ಆರು ತಿಂಗಳಲ್ಲಿ ಮಗುವಿನ ಅರ್ಥಶಕ್ತಿ ಮಮ್ಮ ಅಂದರೆ ಅಮ್ಮ ಅನ್ನುವ ಅರ್ಥವನ್ನು 
ತಿಳಿಯುವ ಮಟ್ಟ ಮುಟ್ಟಿರುವುದಿಲ್ಲ. 


ನುಡಿಯೊಳಗಾಗಿ 


ಇನ್ನೂ ಮೂರು ತಿಂಗಳು ಕಳೆಯಿತು. ಮಗು ಮೊದಲು ತೊದಲಿದಾಗ ಬಬಬಬ ಅನ್ನುವಲ್ಲಿ 
ಮೊದಲ ಬ ಸಷ್ಟವಾಗಿ ಪ್ರಬಲವಾಗಿದ್ದು ಮಿಕ್ಕವು ಹೇಗೆ ಹೇಗೋ ಇರುತಿದ್ದವು. ಸ್ಥಿರತೆ ಇರಲಿಲ್ಲ . ಬಕಾರದ 
ಸರಣಿಗೆ ನಿರ್ದಿಷ್ಟ ರೂಪವೂ ಇರಲಿಲ್ಲ. ಈಗ ಒಂಬತ್ತು ತಿಂಗಳ ಸುಮಾರಿಗೆ ಬಬ ಅನ್ನುವ ಸದ್ದುಗಳ 
ಸರಣಿಗೆ ಒಂದು ಖಚಿತ ರೂಪ ಬಂದಿರುತ್ತದೆ . ನಿಜವಾದ ಪದಗಳ ಹಾಗೆ ಕೇಳುತ್ತವೆ . ಮಗು ಹೇಗೆ 
ಕಲಿಯಿತು ಶಬ್ದಕ್ಕೆ ರೂಪ ಕೊಡುವುದನ್ನು ? 

- ಹೇಗೆಂದರೆ ಮಗು ಈ ಹೊತ್ತಿಗೆ ಭಾಷೆಯ ಎರಡು ಪ್ರಮುಖ ಲಕ್ಷಣಗಳನ್ನು ಕಲಿತಿರುತ್ತದೆ. 
ಒಂದು, ಭಾಷೆಯ ಲಯ ; ಇನ್ನೊಂದು ಮಾತಿನ ಏರಿಳಿತ. ಒಂದೊಂದು ಭಾಷೆಗೂ ಒಂದೊಂದು ಥರ 
ಲಯ ಇರುತ್ತದೆ. ಕನ್ನಡದ್ದು ಬೇರೆ, ಇಂಗ್ಲಿಷಿನದ್ದು ಬೇರೆ, ಚೀನೀ ಭಾಷೆಯದು ಇನ್ನೂ ಬೇರೆ. ಒಂದು 
ಭಾಷೆಯ ಲಯಕ್ಕೆ ಮಾತ್ರ ಒಗ್ಗಿದ ಕಿವಿಗೆ ಇನ್ನೊಂದು ಭಾಷೆಯ ಲಯ ವಿಚಿತ್ರವಾಗಿ ಕಾಣುತ್ತದೆ. 
ಕನ್ನಡದ ಮಗು ಸುತ್ತಲ ಕನ್ನಡದ ವೈವಿಧ್ಯ ಯಾವುದಿದೆಯೋ ಅದರ ಲಯವನ್ನು ಒಂಬತ್ತನೆಯ 
ತಿಂಗಳ ಹೊತ್ತಿಗೆ ಗ್ರಹಿಸಿಬಿಟ್ಟಿರುತ್ತದೆ. ತಮ್ಮ ಸುತ್ತಲೂ ಇರುವ ಮಾತಿನ ಲಯವನ್ನು ತಮ್ಮ ಸದ್ದುಗಳಿಗೂ 
ತಂದುಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಿರುತ್ತವೆ. ಉಕ್ತಿಗಳನ್ನು ಪ್ರಯತ್ನಿಸುತ್ತ, ಮಮ ದದ ಗಳು ನಿಜ 
ಶಬ್ದಗಳ ಹಾಗೆ ನಮಗೆ ಕೇಳತೊಡಗುತ್ತವೆ. ಈ ಸದ್ದುಗಳಿಗೆ ಇನ್ನೂ ಖಚಿತ ಅರ್ಥ ಬಂದಿರುವುದಿಲ್ಲ, 
ಆದರೆ ಹೆಚ್ಚು ವಿಶ್ವಾಸಪೂರ್ಣವಾಗಿ, ಹೆಚ್ಚು ಸ್ಥಿರವಾಗಿ ಸದ್ದುಗಳು ಹೊಮ್ಮುತ್ತವೆ. ಇನ್ನೇನು ಮಗು ಭಾಷೆ 
ಕಲಿತುಬಿಟ್ಟಿತು ಅನ್ನಿಸುತ್ತದೆ ಅಪ್ಪ ಅಮ್ಮಂದಿರಿಗೆ, 

ಜೊತೆಗೇ ದನಿಯ ಏರಿಳಿತ. ' ಮಳೆ ಬರುತ್ತಾ ಇದೆ,' ' ಮಳೆ ಬರತಾ ಇದೆಯಾ?” ಈ ಎರಡು 
ವಾಕ್ಯಗಳನ್ನು ಜೋರಾಗಿ ಹೇಳಿ ನೋಡಿ. ಮಳೆ ಬರುತ್ತಿದೆ ಅನ್ನುವ ಮಾಹಿತಿ ಇನ್ನೊಬ್ಬರಿಗೆ ಹೇಳುವಾಗ 
ನಮ್ಮ ದನಿಯ ಏರು ಇಳಿತ ಹೇಗಿರುತ್ತದೆ, ಬರುತ್ತಿದೆಯ ಅನ್ನುವ ಪ್ರಶ್ನೆ ಕೇಳುವಾಗ ಹೇಗಿರುತ್ತದೆ. 
ಹೇಳುವ ದನಿಗೂ ಪ್ರಶ್ನೆ ಕೇಳುವ ದನಿಗೂ ಇರುವ ವ್ಯತ್ಯಾಸ ಗಮನಕ್ಕೆ ಬಂತೇ ? ಹೇಳುವಾಗ, ಪ್ರಶ್ನೆ 
ಕೇಳುವಾಗ ನಮ್ಮ ದನಿಯ ಎತ್ತರ , ತೀವ್ರತೆ ಎಲ್ಲ ಬದಲಾಗುತ್ತದೆ. ಇದನ್ನೂ ಮಗು ಭಾಷೆ ಕಲಿಯುವ 
ಮೊದಲೇ ಕಲಿತುಬಿಡುತ್ತದೆ. 

- ಕೂಸು ತನ್ನ ತಾಯ್ತುಡಿಯಲ್ಲಿ ಮೊದಲು ಕಲಿಯುವ ತುಣುಕು ಎಂದರೆ ಅದರ ಲಯ ಮತ್ತು 
ಏರಿಳಿತದ ವಿನ್ಯಾಸವೇ . ಬೇರೆ ಬೇರೆ ಭಾಷಾ ಹಿನ್ನೆಲೆಯ ಒಂಬತ್ತು ತಿಂಗಳ ಕೂಸುಗಳ ಧ್ವನಿಮುದ್ರಣ 
ಕೇಳಿಸಿಕೊಂಡರೆ ಅವು ಬೇರೆ ಬೇರೆ ಭಾಷೆ ಅನ್ನುವುದು ಸ್ಪಷ್ಟವಾಗಿರುತ್ತದೆ. 

ಮೊದಲ ಹುಟ್ಟುಹಬ್ಬದ ಹೊತ್ತಿಗೆ ಕೂಸುಗಳಲ್ಲಿ ದನಿಯ ಏರಿಳಿತದ ವಿನ್ಯಾಸ ಖಚಿತವಾಗಿರುತ್ತದೆ. 
ಯಾವ ಭಾವವನ್ನು ಹೇಗೆ ಹೇಳಬೇಕು ಅನ್ನುವುದು ಒಂದು ವರ್ಷದ ಕೂಸುಗಳಾಗಿರುವಾಗಲೇ ನಮ್ಮೊಳಗೆ 
ದಾಖಲಾಗಿ ಬದುಕಿನ ಕೊನೆಯವರೆಗೂ ನಮ್ಮ ಭಾಷೆಯ ಭಾಗವಾಗಿ ಉಳಿಯುತ್ತದೆ. 

ದನಿಯ ಏರಿಳಿತದ ಹಾಗೇ ದನಿಯ ಭಾವ ಕೂಡ ಮುಖ್ಯ . ಒಂದು ವರ್ಷವಾಗುವ ಹೊತ್ತಿಗೆ 
ಮಕ್ಕಳು ಭಾವ ಅಥವ ಟೋನ್‌ನ ಬಳಕೆ ಕಲಿತಿರುತ್ತಾರೆ. ತಾತಾ ಅಂದದ್ದು ಬರುತ್ತಿರುವುದು ತಾತನೇ ?” 
ಅನ್ನುವ ಪ್ರಶ್ನೆಯಾಗಿ, ತಾತಾ ಅಂದದ್ದು 'ಹೌದು, ಇದು ತಾತನೇ !' ಅನ್ನುವ ಖುಷಿಯಾಗಿ, ತಾತಾ 
ಅಂದದ್ದು ' ನನ್ನ ಎತ್ತಿಕೋ ತಾತ,' ಅನ್ನುವ ಕೋರಿಕೆಯಾಗಿ, ಆಗಲೂ ಸುಮ್ಮನಿದ್ದರೆ ಮತ್ತೆ ತಾತಾ 
ಅಂದದ್ದು ಆಜ್ಞೆಯಾಗಿ ಕೇಳುವ ಹಾಗೆ ದನಿಯನ್ನು ಬಳಸುವುದು ಒಂದು ವರ್ಷದ ಮಗುವಿಗೆ ಗೊತ್ತಿರುತ್ತದೆ. 
ಆದರೆ ಪ್ರಶ್ನೆ , ಹೇಳಿಕೆ, ಕೋರಿಕೆ, ಆಜ್ಞೆಗಳನ್ನು ವಾಕ್ಯವಾಗಿ ರೂಪಿಸಲು ಬರುವುದಿಲ್ಲ. ಬರುವುದು ತಾತಾ 
ಅನ್ನುವುದು ಮಾತ್ರ. 

ಅಮ್ಮನ ಬಸಿರಲ್ಲಿರುವಾಗಲೇ ಕೂಸು ಕೇಳಿಸಿಕೊಳ್ಳುತ್ತದೆ. ಮನೆಯ ಬಾಗಿಲು ದಡಾರನೆ ಸದ್ದು 
ಮಾಡಿದರೆ, ಸಿನಿಮಾ ಟಾಕೀಸಿನಲ್ಲಿ ಸೌಂಡು ಹೆಚ್ಚಾದರೆ ಬಸಿರಲ್ಲಿರುವ ಮಗು ಬೆಚ್ಚುತ್ತದೆ. ಬಸಿರೊಳಗೆ 


ನುಡಿಯೊಳಗಾಗಿ 


ಆರು ತಿಂಗಳು ವಾಸಮಾಡುವ ಹೊತ್ತಿಗೆ ಭ್ರೂಣಕ್ಕೆ ಪುಟ್ಟ ಕಿವಿಗಳು ಮೂಡಿರುತ್ತವೆ, ಶಬ್ದವು ಮಿದುಳಿಗೆ 
ತಲುಪಲು ಅಗತ್ಯವಾದ ಹಾದಿಯ ನಿರ್ಮಾಣವೂ ಪೂರಾ ಆಗಿರುತ್ತದೆ . ಬಸಿರೊಳಗಿನ ಜೀವ 
ಕೇಳಿಸಿಕೊಳ್ಳುವುದು ಏನನ್ನು ? ತಾಯ ಎದೆಬಡಿತ, ತಾಯ ನರನಾಡಿಗಳಲ್ಲಿ ಪ್ರವಹಿಸುವ ರಕ್ತದ ಸದ್ದು, 
ತಾಯ ಹೊಟ್ಟೆಯಲ್ಲಿ ಆಹಾರ ಜೀರ್ಣವಾಗುವಾಗ ಹುಟ್ಟುವ ಗುಳುಗುಳುಗುಡುಕ್ ಥರದ ಶಬ್ದ , ಮತ್ತೆ 
ತಾಯಿಯ ದನಿ ಕೂಡಾ. ನಮ್ಮ ಕಿವಿಗೆ ಬೆರಳಿಟ್ಟುಕೊಂಡಾಗ ದೂರದಿಂದ ಕೇಳಿದ ಹಾಗೆ ಇರುತ್ತದಲ್ಲ, 
ಬೇರೆಯವರ ಮಾತು ಸ್ಪಷ್ಟವಾಗದಿದ್ದರೂ ಅವರ ಮಾತಿನ ಲಯ , ಏರಿಳಿತ ತಿಳಿಯುತ್ತದಲ್ಲ, ಹಾಗೆ. 
ತಾಯಿ ಮಾತಿನ ಲಯ , ಏರಿಳಿತಗಳನ್ನು ಹುಟ್ಟುವ ಮೊದಲೇ ಕಲಿಯುವುದಕ್ಕೆ ಶುರುಮಾಡಿರುತ್ತದೆ 
ಮಗು. 

ಮಕ್ಕಳು ಮೊದಲ ಪದ ಯಾವಾಗ ಕಲಿಯುತ್ತಾರೆ, ಮೊದಲ ವಾಕ್ಯ ಯಾವಾಗ ಆಡುತ್ತಾರೆ, ಆ 
ಮಾಂತ್ರಿಕೆ ಗಳಿಗೆಯತ್ತ ಕೂಸು ನಡೆಸುವ ಪ್ರಯಣ ಕುತೂಹಲದ್ದು. ಅದು “ಮೂಕು ಮೊಗ್ಗೆ ಮುನ್ನೂಕಿ' 
ತಲೆಯೆತ್ತುವ ಗಳಿಗೆ. 


[ ಸಾಪ್ತಾಹಿಕ ಪುರವಣಿ ೧೨ ಫೆಬ್ರವರಿ ೨೦೧೨] 


೪೫ 


ನುಡಿಯೊಳಗಾಗಿ 


ಮಹಾ ಸ್ಫೋಟ 


ಕಾಸಾ ಅನ್ನುವ ಪದ ನಿಮ್ಮ ಕಿವಿಗೆ ಬಿದ್ದರೆ ಏನು ಮಾಡುತ್ತೀರಿ? 
ಹಾಗಂದರೇನು ಎಂದು ಕೇಳುತ್ತೀರಿ. ಗೊತ್ತಿರುವವರು ' ಸ್ಪಾನಿಶ್ 
ಭಾಷೆಯಲ್ಲಿ ಮನೆ ಅನ್ನುವ ಅರ್ಥ' ಅನ್ನುತ್ತಾರೆ. ಇನ್ನೂ ಮಾತು 
ಬಾರದ ಮಗುವಾಗಿದ್ದರೆ ? ಸುಮ್ಮನೆ ಕೇಳಿಸಿಕೊಳ್ಳುತ್ತೀರಿ. ಕಾ - ಸಾ 
ಅನ್ನುವ ಶಬ್ದ ಹೇಗೆ ಹೇಳುತ್ತಾರೆ ಕೇಳಿಸಿಕೊಳ್ಳುತ್ತೀರಿ. 

ನಾವು ನಮ್ಮ ಬದುಕಿನ ಮೊದಲ ವರ್ಷದಲ್ಲಿ ಗಮನವಿಟ್ಟು 
ಕೇಳಿಸಿಕೊಂಡದ್ದನ್ನು ಮುಂದೆ ಇಡೀ ಬದುಕಿನಲ್ಲೇ ಕೇಳಿಸಿಕೊಳ್ಳುವುದಿಲ್ಲ. 
ಮಗುವಾಗಿದ್ದಾಗ ಕೇಳಿಸಿಕೊಳ್ಳುವುದಕ್ಕೆ ಎಷ್ಟೊಂದಿರುತ್ತದಲ್ಲಾ! ಕೂಸು 
ನಿದ್ದೆ ಹೋಗಿರುವ ಹೊತ್ತು ಬಿಟ್ಟು ಮಿಕ್ಕಂತೆ ಕೇಳಿಸಿಕೊಳ್ಳುವುದಲ್ಲದೆ 
ಬೇರೇನು ಮಾಡಲು ಸಾಧ್ಯ ? ಅಂಗಾತ ಮಲಗಿ ಜಗತ್ತನ್ನು ಸುಮ್ಮನೆ 
ನೋಡುತ್ತಾ, ಸದ್ದುಗಳನ್ನು ಕೇಳಿಸಿಕೊಳ್ಳುತ್ತಾ , ಲೋಕದ ಗಂಧ, 
ಸ್ಪರ್ಶಗಳನ್ನು ಅನುಭವಿಸುವುದು ಅಷ್ಟೆ. ಅದರಲ್ಲೂ ಮನುಷ್ಯರು 
ಮಾಡುವ ಸದ್ದು ಕಿವಿ ತುಂಬುತ್ತಲೇ ಇರುತ್ತದೆ. ತಾಯ ಬಸಿರಲ್ಲೇ 


ನುಡಿಯೊಳಗಾಗಿ. 


ಇರುವಾಗ ಕೇಳಿಸಿಕೊಳ್ಳುತಿದ್ದ ಮನುಷ್ಯರ ಮಾತು ಈಗ ಲಯಬದ್ಧವಾಗಿ ಕಿವಿ ತುಂಬುತ್ತ, ಕೂಸು 
ಮಾತಿನ ಸದ್ದು ಬಂದತ್ತ ಕಣ್ಣು ಹೊರಳಿಸುತ್ತದೆ , ಕತ್ತು ತಿರುಗಿಸುತ್ತದೆ. 

ಕೂಸಿಗೆ ಕೇಳಿಸಿಕೊಳ್ಳುವ ಆಸೆ ಇರುತ್ತದೆ. ನಮಗೆ ದೋಸೆ ತಿನ್ನುವ ಆಸೆ, ಸಿನಿಮಾ ನೋಡುವ 
ಆಸೆ ಇರುತ್ತದಲ್ಲ, ಹಾಗಲ್ಲ. ಕೂಸಿನ ಮಿದುಳು ಭಾಷೆಗಳಿಗಾಗೇ ಸಿದ್ದವಾಗಿ ತಯಾರಾಗಿರುತ್ತದೆ. ಭಾಷೆಯನ್ನು 
ಬಳಸಲು ಪ್ರಚೋದನೆಗೆ ಕಾಯುತ್ತಿರುತ್ತದೆ, ಮಾತಾಡಲು ತವಕಪಡುತ್ತಿರುತ್ತದೆ. ಕೆಲವು ಮನಶ್ಯಾಸ್ತಜ್ಞರು 
'ಭಾಷಾ ಸಂಪಾದನೆಯ ಉಪಕರಣ' ಇದ್ದೀತು ಮನುಷ್ಯ ಕೂಸಿನ ಮಿದುಳಲ್ಲಿ ಅಂತಲೂ ಅನ್ನುತ್ತಾರೆ. 
ಭಾಷಾ ಸಂಪಾದನೆಯ ಈ ಉಪಕರಣವೆನ್ನುವುದು ಜೀವಕೋಶಗಳ ಜಾಲ; ಸಾಧ್ಯವಾದಷ್ಟು ಬೇಗ 
ಮಾತು ಕಲಿಯುವುದಕ್ಕೆ ಸಾಧ್ಯವಾಗಲೆಂದೇ ಸಾವಿರ ಸಾವಿರ ವರ್ಷಗಳಿಂದ ಅದು ವಿಕಾಸಗೊಂಡಿದೆ 
ಅನ್ನುತ್ತಾರೆ. 

ಜಗತ್ತಿನ ಮುಕ್ಕಾಲು ಪಾಲು ಮಕ್ಕಳು ಒಂದಕ್ಕಿಂತ ಹೆಚ್ಚು ಭಾಷೆ ಕಲಿಯುತ್ತಾರೆ. ಕೆಲವು ಮಕ್ಕಳಂತೂ 
ಒಮ್ಮೆಗೇ ಐದು - ಆರು ಭಾಷೆ ಕಲಿಯುತ್ತಾರೆ. ಸುತ್ತಲಿನ ಜನ ಆಡುವ ಮಾತಿನ ದನಿಗಳು ಹೇಳುತ್ತವೆಯೇ 
ಹೊರತು ಅವು ಅವು ಬೇರೆ ಬೇರೆ ಭಾಷೆಗಳು ಅನ್ನುವುದು ಮಗುವಿಗೆ ಗೊತ್ತಿರುವುದಿಲ್ಲ. ಅಮ್ಮ , ಅಪ್ಪ , 
ಆಟಕ್ಕೆಂದು ಬರುವ ಪಕ್ಕದ ಮನೆಯ ದೊಡ್ಡ ಮಗು, ಕೆಲಸದಾಕೆ ಎಲ್ಲರೂ ಬೇರೆ ಬೇರೆ ಭಾಷೆ 
ಆಡುತಿದ್ದರೆ ಮಗುವಿನ ಪಾಲಿಗೆ ಅವೆಲ್ಲ ಸದ್ದುಗಳು ಅಷ್ಟೇ . ಅವೆಲ್ಲವನ್ನೂ ಕೂಸು ಸಹಜವಾಗಿ 
ಒಳಗುಮಾಡಿಕೊಳ್ಳುತ್ತದೆ. ಕೂಸಿನ ಪಾಲಿಗೆ ಭಾಷೆಯೆಂದರೆ ಲಯ , ಛಂದ ಅಷ್ಟೇ ಆದ್ದರಿಂದ ಭಾಷೆಗಳನ್ನು 
ಒಳಗೊಳ್ಳುವುದು ಕೂಸಿಗೆ ಉಸಿರಾಟದಷ್ಟೇ ಸಹಜವಾಗಿರುತ್ತದೆ . 

ಮನುಷ್ಯರ ಮಿದುಳು ಹತ್ತಾರು, ಅಕ್ಷರಶಃ ಹತ್ತಾರು ಭಾಷೆಗಳೊಡನೆ ಸಲೀಸಾಗಿ ವ್ಯವಹಾರ 
ಮಾಡಬಲ್ಲದು. ಹೆರಾಲ್ಡ್ ವಿಲಿಯಮ್ಸ್ ಅನ್ನುವ( ೧೮೭೬ - ೧೯೨೮) ನ್ಯೂಜಿಲೆಂಡಿನ ಪತ್ರಕರ್ತ, ಟೈಮ್ಸ್ 
ಪತ್ರಿಕೆಯ ವಿದೇಶೀ ಪತ್ರಿಕೆಗಳ ಸಂಪಾದಕನಾಗಿದ್ದವನು ೫೮ ಭಾಷೆಗಳನ್ನು ಸಲೀಸಾಗಿ ಮಾತಾಡುತ್ತಿದ್ದ . 
ಈಗ ತಿಳಿದಿರುವಂತೆ ಇಷ್ಟೊಂದು ಸಹಜವಾಗಿ ಇಷ್ಟೊಂದು ಭಾಷೆಗಳನ್ನು ಬಳಸಿದ ಆಧುನಿಕ ಮನುಷ್ಯನ 
ದಾಖಲೆ ಇವನದೇ . ಎರಡು ಭಾಷೆ ಮೂರು ಭಾಷೆ ಕಲಿಯುವುದು ಇನ್ನೇನು ಮಹಾ! ಭಾಷೆಗಳನ್ನು 
ಕಲಿಯುವುದು ಮಕ್ಕಳಿಗೆ ಕಷ್ಟ ಅನ್ನುವುದೆಂಥ ತಪ್ಪು ಕಲ್ಪನೆ! 

ಕೂಸು ಮೊದಲು ಲಯವನ್ನು , ದನಿಯ ಏರಿಳಿತವನ್ನು ಹಿಡಿಯುತ್ತದೆ. ಆಮೇಲೆ? ಮೊದಲ ಪದ. 
ನಾವು ಮಕ್ಕಳೊಡನೆ ಮಾತಾಡುವಾಗ ಕೆಲವು ಪದಗಳನ್ನು , ಪದಗಳ ಕೆಲವು ದನಿಗಳನ್ನು ಸ್ವಲ್ಪ ಜೋರಾಗಿ 
ಉಚ್ಚಾರಮಾಡುತ್ತೇವೆ, ಕೆಲವು ಪದಗಳನ್ನು ಮತ್ತೆ ಮತ್ತೆ ಹೇಳುತ್ತೇವೆ “ನೋಡು, ನಾಯಿ ನಾಆಆಯಿ, 
ನಾಯಿ ಬಾ ಇಲ್ಲಿ ಸುಮಾರಾಗಿ ಈ ಥರ. ನಮಗೇ ಗೊತ್ತಿಲ್ಲದೆ ಮಗುವಿಗೆ ನಾಯಿ ಅನ್ನುವ ಪದ 
ಕಲಿಸಿರುತ್ತೇವೆ. 

ನಾವು ಆಡುವ ಮಾತು ಮಕ್ಕಳಿಗೆ ತಿಳಿಯುತ್ತದೆಯೇ ? ಗೊತ್ತಿಲ್ಲ. ಆದರೆ ಮಕ್ಕಳು ತೋರುವ 
ಪ್ರತಿಕ್ರಿಯೆಯಿಂದ ಈ ಪದ ಇಂಥದನ್ನು ಸೂಚಿಸುತ್ತದೆ ಅನ್ನುವುದು ಗೊತ್ತಾಗಿದೆಯೋ ಇಲ್ಲವೋ ಊಹೆ 
ಮಾಡಬಹುದು. ನಮ್ಮ ಸಮರ್ಥ 'ನಾಯಿ ' ' ಬೆಕ್ಕು' ' ಹಸು' 'ಕಾರು' ಪದಗಳಿಗೆ ರಿಯಾಕ್ಟ್ ಮಾಡಿದ ಹಾಗೆ 
ಕುರ್ಚಿ , ಗಡಿಯಾರ ಇತ್ಯಾದಿಗಳಿಗೆ ರಿಯಾಕ್ಟ್ ಮಾಡುತ್ತಿರಲಿಲ್ಲ. 

ಹನ್ನೆರಡು ತಿಂಗಳಾಗುವ ಹೊತ್ತಿಗೆ ಸುಮಾರಾಗಿ ಹದಿನೈದು ಪದಗಳು ಮಗುವಿಗೆ ಗೊತ್ತಿರುತ್ತದೆ 
ಅನಿಸುತ್ತದೆ. ಪಪ್ಪ , ಮಮ್ಮಿ , ಬಾಲ್, ಹಾಲು- ಇತ್ಯಾದಿ ಹೆಸರುಗಳು; ಬಿತ್ತು , ಆಗೋಯ್ತು- ಇಂಥ ಕೆಲಸದ 
ಪದಗಳು ಆರು ತಿಂಗಳ ಮಗುವಿಗೂ ಗೊತ್ತಾಗುತ್ತವಂತೆ. ಹನ್ನೆರಡು ತಿಂಗಳಾಗುವ ಹೊತ್ತಿಗೆ ಹಲವು 
ಪದಗಳು ಅರ್ಥವಾದರೂ ಮಗು ಬಳಸಬಹುದಾದ ಪದ ಯಾವುದೂ ಇರಲಾರದು. ಮಗು ಆಡುವ 


ನುಡಿಯೊಳಗಾಗಿ 


ಮೊದಲ ಪದ ಇಂಥದೇ ಅನ್ನುವುದನ್ನು ಊಹಿಸುವುದು ಕಷ್ಟ. ಮಗುವಿಗೆ ಯಾವುದು ಮುಖ್ಯ 
ಅನಿಸಿರುತ್ತದೆಯೋ ಅದು. 

ಮಗು ಮೊದಲ ಪದವನ್ನು ಆಡುವಷ್ಟು ನಾಲಗೆ ಹೊರಳಿಸುವುದಕ್ಕೆ ಆದ ತಕ್ಷಣ ಅದರ ಕ್ರಿಯಾಶೀಲ 
ಪದಸಂಪತ್ತು ಬೆಳೆಯುತ್ತದೆ. ಮೊದಲ ಪದ ಆಡಿದ ಒಂದು ತಿಂಗಳಲ್ಲೇ ಹತ್ತು ಹದಿನೈದು ಪದ 
ಹೇಳುವುದನ್ನು ಕಲಿತಿರುತ್ತದೆ. ನುಡಿಯಲು ಆಗದಿದ್ದರೂ ಅರ್ಥವಾಗುವ ಪದಗಳ ಸಂಖ್ಯೆ ಸುಮಾರು 
ಇನ್ನೂರು ಮುಟ್ಟಿರುತ್ತದೆ. ಭಾಷೆಯ ಲೋಕದ ಪ್ರಯಾಣ ತೊಡಗಿರುತ್ತದೆ. ಪ್ರತಿ ಎರಡು ಗಂಟೆಗೆ ಒಂದು 
ಹೊಸ ಪದ ಮಗುವಿನ ಶಬ್ದಕೋಶಕ್ಕೆ ಸೇರ್ಪಡೆಯಾಗುತ್ತದೆ ಅನ್ನುತ್ತಾರೆ. ಈ ವೇಗ ಕ್ರಮೇಣ ತಗ್ಗುತ್ತದೆ, 
ಹದಿಹರೆಯದ ಹೊತ್ತಿಗೆ ತೀರ ಕುಗ್ಗುತ್ತದೆ. ಯಾಕೆ ? ಅದು ಮತ್ತೊಂದೇ ವಿಷಯ . 

ಪ್ರತಿಯೊಬ್ಬ ವ್ಯಕ್ತಿಯ ಶರೀರದ, ಮನಸ್ಸಿನ ಬೆಳವಣಿಗೆಯಲ್ಲೂ ಮನುಷ್ಯನ ವಿಕಾಸದಲ್ಲಿ ನಡೆದ 
ಪ್ರಮುಖ ಬದಲಾವಣೆಗಳನ್ನೆಲ್ಲ ಕಾಣುತ್ತವೆ ಅನ್ನುವುದೊಂದು ನಂಬಿಕೆ. ಹಾಗೆ ಅಂದವನು ಅರ್ನ್ಸ್ 
ಹಾಕಲ್. ಮನುಷ್ಯ ಶರೀರದ ವಿಕಾಸಕ್ಕೂ ಮಾತಿಗೂ ಇರುವ ಸಂಬಂಧ, ಆಡುವ ಮಾತಿಗೂ ಲೋಕದ 
ವಸ್ತುಗಳಿಗೂ ಕಲ್ಪಿಸಿಕೊಂಡ ಸಂಬಂಧ ಎರಡೂ ದೊಡ್ಡ ವಿಸ್ಮಯಗಳು. 

ಕಾಣುವ ಎಲ್ಲಕ್ಕೂ ಒಂದೊಂದು ಹೆಸರು; ಅನ್ನಿಸುವ ಪ್ರತಿಯೊಂದು ಭಾವಕ್ಕೂ ಒಂದೊಂದು 
ಹೆಸರು; ಹೊಳೆಯುವ ಒಂದೊಂದು ಆಲೋಚನೆಗೂ ಹೆಸರು. ಹೆಸರಿಲ್ಲದ ಏನನ್ನೂ ಕಲ್ಪಿಸಿಕೊಳ್ಳುವುದಕ್ಕೂ 
ಆಗುವುದಿಲ್ಲ . ಪ್ರತಿ ಮಗುವೂ ಮಾತು ಕಲಿಯಬೇಕು, ಆದಿ ಮನುಷ್ಯರ ಹಾಗೇ , ದೊಡ್ಡವರ ದನಿಯ 
ಲಯ , ವಿನ್ಯಾಸ, ರಚನೆಗಳನ್ನು ಒಳಗು ಮಾಡಿಕೊಳ್ಳುತ್ತಾ ತನ್ನ ' ಮಾತು' ಲೋಕಕ್ಕೆ ಲಗತ್ತಾಗುವ ಹಾಗೆ 
ಮಾಡಿಕೊಳ್ಳಬೇಕು. ಹತ್ತು ತಿಂಗಳ ಮಕ್ಕಳು ವಸ್ತುವಿನತ್ತ ಬೆರಳು ತೋರುತ್ತಿರುವಾಗಲೇ ಸದ್ದು ಮಾಡುತ್ತವೆ, 
ಹಾಗೆ ಮಾಡುತ್ತ ಮಿದುಳ ನಿರ್ದಿಷ್ಟ ಭಾಗಕ್ಕೆ ಪ್ರಚೋದನೆ ಒದಗಿಸುತ್ತವೆ. ಆದಿಮನುಷ್ಯರು ಕೂಡ ಹೀಗೇ 
ಆದಿಮ ಪದಗಳ ಮೂಲಕ ಸಣ್ಣ ಶಬ್ದಕೋಶನಿರ್ಮಿಸಿಕೊಂಡಿರಬಹುದು, ಆ ಸದ್ದುಗಳು ನಿಜಭಾಷೆಯ 
ಪೂರ್ವಜ ಆಗಿರಬಹುದು ಅನ್ನುವುದು ಒಂದು ಊಹೆ. 

ಹನ್ನೆರಡು ತಿಂಗಳ ಹೊತ್ತಿಗೆ ಮಕ್ಕಳಾಡುವ ಪದಗಳನ್ನು ಗುರುತು ಹಿಡಿಯಬಹುದು. ಅವು ಇಡೀ 
ಸಂದರ್ಭಕ್ಕೆ ಹೊಂದುವ ಹಾಗೆ ಇರುತ್ತವೆ. ನಮ್ಮ ಸಮರ್ಥ ಓಡಾಡುವ ವಾಹನಗಳು ಕಂಡಾಗೆಲ್ಲ ಕಾರು 
ಅನ್ನುತಿದ್ದ . ಬಸ್ಸು, ಬೈಕು ಎಲ್ಲ ಕಲಿತದ್ದು ಆಮೇಲೆ. ಒಂದು ಪದವನ್ನು ಒಂದೇ ವಸ್ತುವಿಗೋ , ಕೆಲಸಕ್ಕೋ 
ಲಗತ್ತಿಸುವ ಕೆಲಸ ತಕ್ಕ ಮಟ್ಟಿಗೆ ಪೂರೈಸುವುದು ಒಂದೂವರೆ ವರ್ಷದ ಆಸುಪಾಸಿನಲ್ಲಿ. ಇದು ಎಷ್ಟು 
ಸಹಜವಾಗಿ ಆಗಿಬಿಡುತ್ತದೆಂದರೆ ಅಪ್ಪ ಅಮ್ಮಂದಿರು ಗಮನಿಸದೆಯೇ ಇರಬಹುದು. 

ವಿಶ್ವವು ಮಹಾಸ್ಫೋಟದಿಂದ ಹುಟ್ಟಿತು ಅನ್ನುವ ಮಾತಿದೆಯಲ್ಲ ಹಾಗೆಯೇ ಮನುಷ್ಯ ವ್ಯಕ್ತಿಯ 
ಲೋಕದ ಉದ್ಘಾಟನೆ ಹೆಸರುಗಳ ಮಹಾಸ್ಫೋಟದಿಂದಲೇ ತೊಡಗುತ್ತದೆ. ಕೇಳಲಾಗದ, ಕಾಣಲಾಗದ 
ಮಕ್ಕಳನ್ನು ಗಮನಿಸಿದರೆ ಇದರ ಮಹತ್ವ ತಿಳಿಯುತ್ತದೆ . ಹೆಲನ್ ಕೆಲರ್‌ ( ಲೇಖಕಿ, ರಾಜಕೀಯದ 
ಆಕ್ಟಿವಿಸ್ಟ್, ಅಮೆರಿಕದಲ್ಲಿ ಮೊದಲ ಬಾರಿಗೆ ಪದವಿ ಪಡೆದ ಹುಟುಗಿವುಡು, ಹುಟ್ಟುಕುರುಡು ಹೆಂಗಸು 
೧೮೮೦ - ೧೯೬೮) ಆರುವರ್ಷದವಳಾಗಿದ್ದಾಗ ಪದಗಳಿಗೆ ಅರ್ಥವಿದೆ ಅನ್ನುವುದು ಇದ್ದಕಿದ್ದಂತೆ 
ಹೊಳೆಯಿತಂತೆ- ಅಧ್ಯಾಪಕಿ ಆನ್ ಸುಲಿವಾನ್ ಹರಿವ ನೀರಿನ ಅಡಿಯಲ್ಲಿ ಅವಳ ಕೈ ಇರಿಸಿ ನೀರು, 
ನೀರು ಅಂದಾಗ , “ನೀರು ಅನ್ನುವ ಪದ ನಿದಾನವಾಗಿ ಹೇಳುತ್ತ ಅದು ತಣ್ಣಗೆ ಹರಿಯುವ ಏನೋ 
ಒಂದು ಅನ್ನುವುದು ಗೊತ್ತಾಗಿ ಅದು ಹೇಗೋ ಭಾಷೆಯ ರಹಸ್ಯ ತಿಳಿಯಿತು. ಆ ಪದ ಜೀವಂತವಾಗಿ 
ನನ್ನ ಆತ್ಮವನ್ನು ಎಬ್ಬಿಸಿತು. ಬೆಳಕು ಕೊಟ್ಟಿತು. ಭರವಸೆ ಕೊಟ್ಟಿತು. ಸಂತೋಷಕೊಟ್ಟಿತು. ಬಿಡುಗಡೆ 
ಕೊಟ್ಟಿತು. ಪ್ರತಿಯೊಂದಕ್ಕೂ ಹೆಸರಿದೆ! ಒಂದೊಂದು ಹೆಸರೂ ಒಂದು ಹೊಸ ಆಲೋಚನೆ! ನಾನು 


ನುಡಿಯೊಳಗಾಗಿ 


ಮುಟ್ಟಿದ ಪ್ರತಿಯೊಂದು ವಸ್ತುವೂ ಜೀವಂತವಾಗಿ ಮಿಡಿಯುತಿತ್ತು. ನನಗೆ ದೊರೆತ ಹೊಸ ದೃಷ್ಟಿಯಿಂದ 
ಎಲ್ಲವನ್ನೂ ಕಾಣುತಿದ್ದೆ ' ಅನ್ನುತ್ತಾಳೆ ಕೆಲರ್‌. 

ಹೆಸರಿಡುವ ಒಳನೋಟ ದಕ್ಕಿದೊಡನೆ ಎಲ್ಲಕ್ಕೂ ಹೆಸರಿಡುವ ಬಯಕೆ, ಹೆಸರಿಡುವುದೇ ಒಂದು 
ಖುಷಿ. ಈ ವಿಚಾರದಲ್ಲಿ ಮನುಷ್ಯರು ವಾ - ನರಗಳಿಗಿಂತ ಭಿನ್ನ . ಪ್ರೈಮೇಟ್‌ಗಳಿಗೆ ಹೆಸರಿಡುವ ಉತ್ಸಾಹವಿಲ್ಲ. 
ಆಫ್ರಿಕದ ಕೆಲವು ಮಂಗ ಜಾತಿಗಳು ಹಾವು ಕಂಡಾಗ, ಹದ್ದು ಕಂಡಾಗ , ಸಿಂಹವೋ ಚಿರತೆಯೋ ಕಂಡಾಗ 
ಬೇರೆ ಬೇರೆ ದನಿಗಳನ್ನು ಹೊರಡಿಸುತ್ತವೆ ; ಮಂಗಗಳು ಸ್ತಬ್ಧ ನಿಂತುಬಿಡುತ್ತವೆ ಕೆಲವು ಬಗೆಯ ಸದ್ದು 
ಕೇಳಿ; ಇನ್ನು ಕೆಲವು ಸದ್ದು ಕೇಳಿ ಮರ ಏರುತ್ತವೆ. ಈ ದನಿಗಳು ಭಯ , ಎಚ್ಚರಿಕೆ , ಅಪಾಯಕಾರಿ 
ಪ್ರಾಣಿಗಳ ಸೂಚನೆ ಕೊಟ್ಟರೂ ಅವು ನಾಮಕರಣಗಳಲ್ಲ. ಬೊನೊಬೊ ಚಿಂಪ್ ಜಾಮಿಟಿಯ ಆಕಾರ 
ಗುರುತಿಸುತಿತ್ತು, ಗುರುತಿಸಿದರೆ ಬಾಳೆಯಹಣ್ಣು ಸಿಗುತ್ತದೆ ಅನ್ನುವ ಕಾರಣಕ್ಕೆ. ಅಂಥ ಕಾರಣ ಇಲ್ಲದೆಯೂ 
ಬಾಳೆಯ ಹಣ್ಣು ಅನ್ನುವ ಪದ ಸೃಷ್ಟಿಸಲು ಅರ್ಥಮಾಡಿಕೊಳ್ಳಲು ಆಗುತ್ತಿರಲಿಲ್ಲ. ಹೆಸರಿಡುವುದು 
ಚಿಂಪ್‌ಗಳಿಗೆ ಪ್ರಿಯವಾದ ಕೆಲಸವಲ್ಲ - ಮರದ ಕೊಂಬೆ ಹಿಡಿದು ಜೋತಾಡಿಕೊಂಡು ಸಾಗುವುದು 
ಮನುಷ್ಯರಿಗೆ ಹೇಗೆ ಇಷ್ಟವಿಲ್ಲವೋ ಹಾಗೆ, ವಸ್ತುವಿಗೆ ಹೆಸರಿಡುವುದನ್ನು ಚಿಂಪ್‌ಗೆ ಕಲಿಸಬಹುದು ಆದರೆ 
ಹೆಸರಿಡುವುದರ ಮಹತ್ವವನ್ನು ಕಲಿಸಲು ಆಗುವುದಿಲ್ಲ . ಹಾಗಾಗಿಯೇ ಚಿಂಪ್‌ಗಳು ಭಾಷೆ ಕಲಿಯಲು 
ಆಗಲಿಲ್ಲ. ಇದು ಪರಿಷ್ಕತ ದನಿ ಅಂಗಗಳು ಇಲ್ಲದಿರುವುದಕ್ಕಿಂತ ದೊಡ್ಡ ಕಾರಣ. 

ಹೆಸರಿಡುವ ಒಳನೋಟಹೇಗೆ ದೊರೆಯಿತು? ಭಾಷೆ ಅನ್ನುವುದು ಪ್ರಾಣಿಗಳ ಧ್ವನಿಯ ಅನುಕರಣೆಯಾಗಿ, 
ಭಾವಗಳ ಅಭಿವ್ಯಕ್ತಿಯಾಗಿ, ಭಾವಸೂಚಕ ಸದ್ದುಗಳಿಂದ, ಸಂಗೀತದಿಂದ ಬೆಳೆದಿರಬಹುದು ಇತ್ಯಾದಿ 
ವಿವರಣೆಗಳು ಆಕರ್ಷಕ, ಪೂರಾ ಸತ್ಯವಲ್ಲ. ಅಂಥ ಪದಗಳು ಹೆಚ್ಚಿಲ್ಲ ಯಾವ ಭಾಷೆಯಲ್ಲೂ . 

ಯಾವುದೇ ಒಂದು ದಾರಿ ಹಿಡಿದು ಭಾಷೆಯಲ್ಲಿ ಪದಗಳು ಸೃಷ್ಟಿಯಾಗಲಿಲ್ಲ. ಮನುಷ್ಯ ಭಾಷೆ 
ಕಲಿತ ಬಗೆಯ ಬಗ್ಗೆ ಸುಮ್ಮನೆ ಒಂದು ತೋರುಗಂಬ ಇದ್ದ ಹಾಗೆ ಮಕ್ಕಳ ಮಾತು. ಮನುಷ್ಯರಿಗೆ 
ಹೆಸರಿಡುವ ಒಳನೋಟ ದಕ್ಕಿದ ತಕ್ಷಣ ಶಬ್ದಕೋಶದ ಸ್ಫೋಟ ಸಂಭವಿಸಿರಬೇಕು. ಮಾತು ತೊಡಗಿದ 
ಕ್ಷಣದಿಂದ ಕೆಲವು ತಿಂಗಳ ಕಾಲ ಮಕ್ಕಳು ಹೇಗೆ ಅವರ ಮಾತು ನಿಲ್ಲಿಸುವುದೇ ಕಷ್ಟ ಅನ್ನುವ ಹಾಗೆ 
ಮಾತಾಡುತ್ತಲೇ ಇರುತ್ತಾರೆ ನೋಡಿದ್ದೀರಲ್ಲ! 


[ ಸಾಪ್ತಾಹಿಕ ಪುರವಣಿ ೧೯ ಫೆಬ್ರವರಿ ೨೦೧೨] 


ನುಡಿಯೊಳಗಾಗಿ 


ಶರೀರ ವಾಣಿ 


ಮಾತಿಗೂ ಶರೀರಕ್ಕೂ ಇರುವ ಸಂಬಂಧ ತಿಳಿಯುವುದಕ್ಕೆ 
ತೊಡಗಿದರೆ ಮನುಷ್ಯನಿಗೂ ಇತರ ಜೀವಿಗಳಿಗೂ ಇರುವ ಸಂಬಂಧ 
ಕೂಡ ಕಾಣುತ್ತದೆ . ನರಮಂಡಲ, ಮಿದುಳು, ಭಾಷೆಯ ತಜ್ಞರು 
ಕಂಡುಕೊಂಡಿರುವ ಸಂಗತಿಗಳು , ಮಾಡಿರುವ ಊಹೆಗಳು ಇಡೀ 
ಜೀವ ಜಾಲದ ಬಗ್ಗೆಯೇ ಗೌರವ, ಪ್ರೀತಿ ಹುಟ್ಟಿಸುತ್ತವೆ, ಮಾತಾಡಬಲ್ಲ 
ಮನುಷ್ಯನ ಬಗ್ಗೆ ಹೆಮ್ಮೆಯನ್ನೂ ಮೂಲತಃ ಮನುಷ್ಯನೂ ಮಿಕ್ಕೆಲ್ಲ 
ಜೀವಿಗಳ ಹಾಗೆಯೇ ಅನ್ನುವ ವಿನಯವನ್ನೂ ಹುಟ್ಟಿಸುತ್ತವೆ. ಮಾತನ್ನು 
ನಿರ್ವಹಿಸುವುದಕ್ಕೆ ಮನುಷ್ಯ ಶರೀರಕೂಡ ಹಲವು ಸಾವಿರ ಸಾವಿರ 
ವರ್ಷಗಳ ಅವಧಿಯಲ್ಲಿ ಸಜ್ಜಾಗಬೇಕಾಯಿತು. 

ಮನುಷ್ಯನ ಪೂರ್ವೇತಿಹಾಸದಲ್ಲಿ ಮಾತು ಆಗಷ್ಟು ಈಗಷ್ಟು 
ಅನ್ನುವ ಹಾಗೆ ತುಣುಕು ತುಣುಕು ಸೇರಿ ರೂಪುಗೊಂಡಿರಬಹುದು 
ಅನ್ನುವ ಊಹೆ ಇದೆ. ಮಾತು ಸಾಧ್ಯವಾಗುವುದಕ್ಕೆ ನಾಲ್ಕು ಅಂಗಗಳು 
ಬೇಕು, ಮತ್ತೆ ಆ ನಾಲ್ಕಕ್ಕೂ ಸಂಬಂಧವಿದ್ದು ಒಟ್ಟಿಗೇ ಕೆಲಸಮಾಡಬೇಕು. 
ನಮ್ಮಿಂದ ಮಾತು ಹೊಮ್ಮುವುದಕ್ಕೆ ಎರಡು ಅಂಗ, ಬೇರೆಯವರ 


ನುಡಿಯೊಳಗಾಗಿ 


೫೦ 


ಮಾತನ್ನು ಗ್ರಹಿಸುವುದಕ್ಕೆ ಇನ್ನೆರಡು. ಆಡುವ ಬಾಯಿ ಕೇಳುವ ಕಿವಿ ಕಾಣಿಸುತ್ತವೆ; ಇವನ್ನು ನಿಯಂತ್ರಿಸುವ 
ಮಿದುಳಿನ ಇನ್ನೆರಡು ಭಾಗ ಕಾಣುವುದಿಲ್ಲ. 

ಮನುಷ್ಯರು ಮಾಡುವ ಸದ್ದುಗಳನ್ನು ಗ್ರಹಿಸುವುದಕ್ಕೆ ಮನುಷ್ಯರ ಮನಸ್ಸು ಸಜ್ಜಾಗಿರುತ್ತದೆ. ಇತರ 
ಹಲವು ಸದ್ದುಗಳ ನಡುವೆ ಮನುಷ್ಯರ ಮಾತು, ದನಿಗಳನ್ನು ನಮ್ಮ ಕಿವಿ ಸಹಜವಾಗಿಯೇ ಅನ್ನುವಂತೆ 
ಆಯ್ದುಕೊಳ್ಳುತ್ತವೆ. ಹಿನ್ನೆಲೆಯ ಸದ್ದುಗಳನ್ನೆಲ್ಲ ನಿರ್ಲಕ್ಷಿಸಿ ಕೇವಲ ಮನುಷ್ಯರ ದನಿಗಳನ್ನು ಮಾತ್ರ 
ಆಯ್ದುಕೊಳ್ಳಬಲ್ಲ ಶ್ರವಣ ಸಾಧನ ನಿರ್ಮಿಸುವುದಕ್ಕೆ ಇನ್ನೂ ಆಗಿಲ್ಲ. ಯಾವುದೇ ಪ್ರಾಣಿ ತಾನೂ 
ಹುಟ್ಟಿಸಬಲ್ಲಂಥ ಸದ್ದುಗಳನ್ನು ಆಲಿಸುವುದಕ್ಕೆ ಹುಟ್ಟಿನಿಂದಲೇ ತಯಾರಾಗೇ ಹುಟ್ಟಿರುವುದು ಆಶ್ಚರ್ಯ. 

ಸದ್ದನ್ನು ಗುರುತಿಸುವ ಶಕ್ತಿ ಅಂಥವೇ ಸದ್ದುಗಳನ್ನು ನುಡಿಯಬಲ್ಲ ಶಕ್ತಿಗಿಂತ ಮೊದಲೇ ತಲೆ 
ಎತ್ತಿರುತ್ತದೆ. ಕೇಳುವ ಕೌಶಲ ಆಡುವ ಕೌಶಲ ಎರಡೂ ಬೇರೆ ಬೇರೆ. ಎಷ್ಟೋ ಸಸ್ತನಿಗಳಿಗೆ ಮನುಷ್ಯ 
ಭಾಷೆಯ ಪದಗಳನ್ನೂ ವಾಕ್ಯಗಳನ್ನೂ ಕೇಳಿ ಅರ್ಥಮಾಡಿಕೊಳ್ಳುವ ಕೌಶಲವಿದ್ದರೂ ಸ್ವತಃ ನುಡಿಯಲಾರವು. 

ಕಿವಿಯ ಮೂಲಭೂತ ಗುಣಗಳು ಮನುಷ್ಯರಿಗೂ ಪ್ರಾಣಿವರ್ಗಕ್ಕೂ ಸಮಾನ ಎರಡರಿಂದ 
ನಾಲ್ಕು ತಿಂಗಳ ವಯಸ್ಸಿನ ಮಕ್ಕಳು ' ಪ' ಮತ್ತು ' ಬ 'ಗಳ ವ್ಯತ್ಯಾಸ ಅರಿಯಬಲ್ಲರು, ಅದರೆ ' ಬ ' ' ದ ' 
ಮತ್ತು 'ಗ' ಕಾರದ ಬಗೆಗಳನ್ನು ಅರಿಯಲಾರರು. ಮೊಮ್ಮಗ ಸಮರ್ಥ ಮೂಗು ಅನ್ನಲು 'ಮೂದು', 
ಗುಡ್ಡ ಅನ್ನಲು ' ದುದ್ದ ' ಅನ್ನುತಿದ್ದ. ಮಾತಿನ ದನಿಗಳನ್ನು ವರ್ಗೀಕರಿಸಿಟ್ಟುಕೊಳ್ಳುವ ಸಾಮರ್ಥ್ಯ ಮಕ್ಕಳಿಗೆ 
ಇರುವ ಹಾಗೇ ರೆಸಸ್‌, ಚಿನ್‌ಚಿಲಾ ಕೋತಿಗಳಂಥ ಪ್ರೈಮೇಟುಗಳಿಗೂ ಇದೆಯಂತೆ. ಪ್ರೈಮೇಟು ಕಿವಿ 
ತೀರ ಸೂಕ್ಷ್ಮ ಮಕ್ಕಳು ತಾವು ಉಚ್ಚರಿಸಬಲ್ಲ ಶಬ್ದಗಳಿಗಿಂತ ಹೆಚ್ಚಿನ ಶಬ್ದಗಳನ್ನು ಖಚಿತವಾಗಿ ಗುರುತಿಸುತ್ತಾರೆ. 
ಒಂದು ಊಹೆ ಹೀಗಿದೆ - ವ್ಯಂಜನದ ಸದ್ದುಗಳ ತಾನ ತರಂಗಾಂತರ ( ಪಿಚ್ ಫೀನಿ) ಒಣ ಕೊಂಬೆ , 
ತರಗೆಲೆಗಳ ಮುರಿತಕ್ಕೆ ಸಮವಾಗಿರಬಹುದು; ನಮ್ಮ ಕಿವಿ ಸೂಕ್ಷತೆ ಮರದ ಮೇಲಿನ ನಮ್ಮ ಬಂಧುಗಳೊಡನೆ 
ಬೆಸೆಯುವ ಲಕ್ಷಣವೂ ಇದ್ದೀತು. ನುಡಿ ಗ್ರಹಣವೆನ್ನುವುದು ಕೇವಲ ಸದ್ದುಗಳ ವ್ಯತ್ಯಾಸದ ಆಲಿಕೆ 
ಮಾತ್ರವಲ್ಲ. ಯಾರು ಮಾತಾಡುತಿದ್ದಾರೆ, ಭಾವವೇನು ಇತ್ಯಾದಿ ಕೂಡ ಮನುಷ್ಯರಿಗೆ ಗೊತ್ತಾಗುತ್ತದೆ. 
ದನಿ ಮತ್ತು ಭಾವದ ಸಂಬಂಧ ಇತರ ಪ್ರಾಣಿಗಳಿಗೂ ಸಾಧ್ಯ . ದನಿ ಹಿಡಿಯುವುದು ಭಾವವನ್ನು 
ಅರಿಯುವುದು ಮಿದುಳಿನ ಬೇರೆ ಬೇರೆ ಭಾಗಗಳ ಕೆಲಸ, ಕೇಳಲು ಅಗತ್ಯವಾದ ಶರೀರಾಂಗವು ಮನುಷ್ಯರು 
ವಾನರ ದಾಯಾದಿಗಳಿಂದ ಬೇರೆಯಾಗುವ ಮೊದಲೇ ಶರೀರಾಂತರ್ಗತವಾಗಿದ್ದು ಮನುಷ್ಯರಲ್ಲಿ 
ಪರಿಷ್ಕಾರಗೊಂಡಿದೆ ಅನ್ನುವ ಊಹೆ ಇದೆ. 

ಹೊರ ಹಾಕುವ ಉಸಿರನ್ನು ಬಳಸಿಯೇ ಬಹಳಷ್ಟು ಮಾತು ರೂಪಪಡೆಯುತ್ತದೆ. ಉಸಿರನ್ನು 
ಹೊರಗೆ ದಬ್ಬುವುದಕ್ಕೆ ಶ್ವಾಸಕೋಶ ಬೇಕು. ಹೊರಬಿದ್ದ ಉಸಿರನ್ನು ಸದ್ದಾಗಿ ಪರಿವರ್ತಿಸಲು ದನಿಪೆಟ್ಟಿಗೆ 
ಬೇಕು. ಹೊರಬರುವ ಉಸಿರನ್ನು ಅಲ್ಲಲ್ಲಿ ತಡೆದು ಬೇಕಾದ ಸದ್ದು ಹುಟ್ಟುವ ಹಾಗೆ ಮಾಡುವುದಕ್ಕೆ 
ಮಾಂಸಲವಾದ ನಾಲಗೆ, ಒಂದೇ ಅಳತೆಯ ಪ್ರಮಾಣಬದ್ದ ಹಲ್ಲು, ಸಶಕ್ತ ತುಟಿಗಳು ಬೇಕು. ಶ್ವಾಸಕೋಶವೋ 
ತುಂಬ ಪ್ರಾಚೀನ, ಮೀನು ತೇಲುವುದಕ್ಕೆ ಸಹಾಯಮಾಡುವ ಗಾಳಿ ಚೀಲದಿಂದ ಶ್ವಾಸಕೋಶ ಬೆಳೆಯಿತು 
ಅಂದ ಡಾರ್ವಿನ್. ಈಗಿನ ಸಂಶೋಧನೆ ಶ್ವಾಸಕೋಶದಿಂದ ಸ್ವಿಮ್ ಬ್ಲಾಡರ್ ಅನ್ನುತ್ತದೆ. ಕೆಲವು 
ಮೀನುಗಳಲ್ಲಿ ಈ ಗಾಳಿಚೀಲಕ್ಕೂ ಉಸಿರುನಾಳಕ್ಕೂ ಸಂಬಂಧ ಉಳಿದಿದೆ. ನೀರ ಮೇಲಕ್ಕೆ ಬಂದು ಗಾಳಿ 
ನುಂಗಿ ಬ್ಲಾಡರ್‌ ದೊಡ್ಡದು ಮಾಡಿಕೊಳ್ಳುತ್ತವೆ. ಗಂಟಲಗೂಡಿನಲ್ಲೊಂದು ದನಿಪೆಟ್ಟಿಗೆ, ಅದರಲ್ಲಿ ದನಿತಂತು 
ಅನ್ನುವ ಮಾಂಸದ ತೆಳು ಪದರಗಳು, ನೀರಿನೊಳಗಿನ ಮೀನು ಗಾಳಿ ಎಳೆದುಕೊಂಡಾಗ ನೀರು 
ಶ್ವಾಸಕೋಶಕ್ಕೆ ನುಗ್ಗದ ಹಾಗೆ ತಡೆಯುವುದಕ್ಕೆ ಇದ್ದ ಕವಾಟ ಇದಿರಬಹುದು. ಯಾವುದೇ ಶ್ರಮದ ಕೆಲಸ 
ಮಾಡುವಾಗ ಉಸಿರು ಹಿಡಿಯುವುದಕ್ಕೆ ಶ್ವಾಸಕೋಶದ ಬಾಗಿಲು ಭದ್ರಮಾಡುವ ಹಾಗೆ ಈ ಪದರಗಳು 


ನುಡಿಯೊಳಗಾಗಿ 


ವಾ - ನರಗಳಲ್ಲಿ ಬಳಕೆಯಾಗಿದ್ದಿರಬಹುದು. ತೊಲೆ ಹಿಡಿದು ತೂಗಾಡುವಾಗ, ಅಥವ ಭಾರದ ಸೂಟ್‌ಕೇಸು 
ಎತ್ತುವಾಗ, ಮಲವಿಸರ್ಜನೆ ಕಷ್ಟವಾದಾಗ ಈ ಪದರಗಳು ಹೀಗೆ ಶ್ವಾಸಕೋಶದ ಬಾಗಿಲು ಹಾಕುತ್ತವೆ. 
ಮಾತು ಆಡುವುದಕ್ಕೆ ಗಾಳಿತಡೆಯುವ ಈ ಸಾಮರ್ಥ್ಯ ಬಳಸಿಕೊಂಡದ್ದು ಯಾಕೋ ಹೇಗೋ ಯಾವಾಗಲೋ ! 

ಮನುಷ್ಯರ ಗಂಟಲಗೂಡು ಮಿಕ್ಕ ವಾ - ನರಗಳಲ್ಲಿರುವುದಕ್ಕಿಂತ ಗಂಟಲಿನ ಕೆಳಭಾಗದಲ್ಲಿದೆ, ಹೆಚ್ಚು 
ಸರಳವಾಗಿದೆ. ಯಾಕೆ ? ಗೊತ್ತಿಲ್ಲ. ಮನುಷ್ಯ ಎರಡು ಕಾಲುಗಳ ಮೇಲೆ ನಡೆಯಲು ಶುರುಮಾಡಿದಾಗಲೇ 
ಶರೀರ ರಚನೆಯಲ್ಲೂ ಬದಲಾವಣೆಗಳು ತೊಡಗಿದವು, ಅದರಲ್ಲಿ ಇದೂ ಒಂದು ಅನ್ನುತ್ತಾರೆ. ಅಲ್ಲ, 
ವಾ - ನರಗಳು ಕಣ್ಣು ಕೈಗಳ ಹೊಂದಾಣಿಕೆ ಸಾಧಿಸಿ ಆಹಾರ ಹುಡುಕುತ್ತ ಅಲೆಯತೊಡಗಿದಾಗ ದೃಷ್ಟಿ 
ಪರಿಷ್ಕಾರವಾಯಿತು, ಆದರೆ ವಾಸನೆ ಹಿಡಿಯುವ ಸಾಮರ್ಥ್ಯ ಕುಗ್ಗಿತು . ಪರಿಣಾಮವಾಗಿ ವಾ - ನರಗಳ 
ಮೂಗು ತುದಿ ಗಿಡ್ಡವಾಗಿ, ಅದರ ಪರಿಣಾಮವಾಗಿ ಮೇಲು ದವಡೆಯ ಗಾತ್ರ ಕುಗ್ಗಿ, ಆದರೂ ನಾಲಗೆ 
ಹಾಗೇ ಉಳಿಯಿತು; ನಾಲಗೆ ಹೆಚ್ಚು ಮಾಂಸಲವಾಗಿದ್ದರಿಂದ ಗಂಟಲಗೂಡನ್ನು ಕತ್ತಿನ ಕೆಳಭಾಗಕ್ಕೆ 
ದಬ್ಬಿಕೊಳ್ಳಬೇಕಾಯಿತು; ಗಂಟಲಗೂಡು ಕೆಳಗೆ ಇಳಿದದ್ದರಿಂದ ಮಾತಿಗೆ ಅನುಕೂಲವಾಯಿತು ಅಂತಲೂ 
ಅನ್ನುತ್ತಾರೆ . ಮಿಕ್ಕ ವಾ - ನರಗಳು ತಿನ್ನುವಾಗ ಶ್ವಾಸಕೋಶದ ದಾರಿ ಬಂದ್ ಆಗುವ ಹಾಗೆ ಮನುಷ್ಯರಲ್ಲಿ 
ಆಗುವುದಿಲ್ಲ. 

ಗಂಟಲಗೂಡು ಈಗಿರುವ ಸ್ಥಾನಕ್ಕೆ ಯಾವಾಗ ಬಂತೋ ಗೊತ್ತಿಲ್ಲ. ೧೦೦ , ೦೦೦ ವರ್ಷಗಳಷ್ಟು 
ಹಿಂದಿನದೆಂದು ಹೇಳಲಾದ ಮನುಷ್ಯನದೂ ಆಗಿರಬಹುದಾದ ತಲೆಬುರುಡೆಯೊಂದರಲ್ಲಿ ನಾಲಗೆ, ಉಸಿರು 
ನಾಳ, ಗಂಟಲ ಮಾಂಸಖಂಡಗಳ ಚಲನೆಗೆ ಸಹಾಯಮಾಡುವ ಆಕಾರದ ಹಯಾಯ್‌ ಮೂಳೆ 
ದೊರೆತಿದೆ. ಕೆಳಗಿಳಿದ ಗಂಟಲಗೂಡು ಆಧುನಿಕ ಮನುಷ್ಯನ ದನಿಕಾಲುವೆಯಾಯಿತು. ಗಂಟಲ ಗೂಡಿನಿಂದ 
ಬಾಯಿವರೆಗೆ ಇರುವ ತಲೆಕೆಳಗಾದ ಇಂಗ್ಲಿಷ್ L ಅಕ್ಷರದಂಥ ಭಾಗ ಉಚ್ಚರಿಸಬಹುದಾದ ಸದ್ದುಗಳ 
ಸಂಖೆಯನ್ನೂ ನಿಖರತೆಯನ್ನೂ ಹೆಚ್ಚಿಸಿತು. 

ಚಿಂಪಾಂಜಿಗಳ ಕೂಗು ಭೂಣರೂಪಿಯಾದ ಉಲಿದನಿಗಳು. ಮಾತಿನ ಶಬ್ದಗಳಿಗೆ ಮೂಲಾಧಾರವಾದ 
ಚೌಕಟ್ಟು ಅದೇ . ಯಾವುದೇ ಉಲಿದನಿಯ ತಿರುಳು ಅದರಲ್ಲಿರುವ ಸ್ವರ, ಅನೇಕ ಪ್ರಾಣಿಗಳು, ವಾ 
ನರಗಳು ಆದಿಮ ಸ್ವರಗಳನ್ನು ಹೊರಡಿಸುತ್ತವೆ. ಸ್ವರಗಳು ಸಹಜ , ಯಾಕೆಂದರೆ ತೀರ ಸರಳ ಪ್ರಾಣಿಗಳು 
ಬುಲ್‌ಫಾಗ್‌ನಂಥವುಕೂಡ ಪ್ರತ್ಯೇಕ ಸ್ವರಗಳನ್ನು ಹೊರಡಿಸಬಲ್ಲವು. ಮನುಷ್ಯರು ಬಳಸುವ ತೆರಪಿಲ್ಲದೆ 
ಉಚ್ಚರಿಸಬಲ್ಲ ಸ್ವರಗಳಿಗೂ ಬುಲ್‌ಫ್ರಾಗ್‌ಗಳ ಕೂಟಕರೆಗೂ ಧ್ವನಿಲಕ್ಷಣಗಳಲ್ಲಿ, ಶರೀರವರ್ತನೆಯಲ್ಲಿ ಯಾವ 
ವ್ಯತ್ಯಾಸವೂ ಇಲ್ಲವಂತೆ. ಚಿಂಪಾಂಜಿಗಳು ಕೂಡ ಸ್ವರದಂಥ ಸದ್ದು ಮಾಡುತ್ತವೆ. 

ಚಿಂಪಾಂಜಿಗಳಿಗಿಲ್ಲದ ಎರಡು ಮುಖ್ಯ ಸೌಲಭ್ಯಗಳು ಮನುಷ್ಯರಿಗಿವೆ. ಒಂದು, ಮನುಷ್ಯರ ನಾಲಗೆ 
ಚಿಕ್ಕದು, ದಪ್ಪ, ಅದರ ಮೇಲೆ ಹತೋಟಿ ಸಾಧ್ಯ ; ಇನ್ನೊಂದು , ಚಿಂಪಾಂಜಿಗಳು ಮೂಗಿನ ಮೂಲಕ 
ಸ್ವರಗಳನ್ನು ಸೃಷ್ಟಿಸಿದರೆ ಮನುಷ್ಯರು ಬಾಯಿಯ ಮೂಲಕ ಸ್ವರ ಹೊರಡಿಸಬಲ್ಲರು. ಗಂಟಲಗೂಡು 
ಕೆಳಗಿಳಿದು ಎಲ್ ಆಕಾರ ತಾಳಿದ್ದರಿಂದ ಮನುಷ್ಯರು ಮೂಗಿನ ಅಂಗುಳದ ಮೃದುಭಾಗವನ್ನು ಎತ್ತರಿಸಿ 
ಒಳಹೊಳ್ಳೆಯ (ಕ್ಯಾವಿಟಿ) ಯನ್ನು ಮುಚ್ಚಬಹುದು. ಇದಾಗುವ ಮೊದಲು ಮೂಗಿನಿಂದ ಹೊರಡುವ 
ಶಬ್ದಗಳಷ್ಟೇ ಇದ್ದವು. ಅವನ್ನು ನಾಸಿಕವಲ್ಲದ ಶಬ್ದಗಳಂತೆ ಪ್ರತ್ಯೇಕವಾಗಿ ಗುರುತಿಸುವುದು ಕಷ್ಟ. 

ಹೀಗಾಗಿ ಮನುಷ್ಯರು ಇ , ಅ , ಉ ಎಂಬ ಮೂರು ಅತಿವಿರುದ್ಧ ಗುಣದ ಸ್ವರಗಳನ್ನು ಆಡಬಲ್ಲರು. 
ಇವು ಮಿಕ್ಕ ಸ್ವರಗಳಿಗಿಂತ ಸ್ಥಿರ. ನಾಲಗೆಯ ಮುಂಭಾಗ ಮೇಲೆತ್ತಿ ಉಚ್ಚರಿಸುವ ಇ ಅದಕ್ಕೆ ಪ್ರತಿಸಮತೋಲದ 
ಹಾಗೆ ನಾಲಗೆ ಹಿಂದೆಳೆದುಕೊಂಡು ಹಿಂಭಾಗ ಎತ್ತರಿಸಿ ಉ , ಬಲುಮಟ್ಟಿಗೆ ಬಾಯಿ ತೆರೆದು, ನಾಲಗೆ 
ಬಲುಮಟ್ಟಿಗೆ ಬಾಯ ಮಧ್ಯದಲ್ಲಿ ಕೆಳಗಿದ್ದು ಉಚ್ಚರಿಸುವ ಅ. ಈ ಮೂರುಸ್ವರಗಳಿರದಿದ್ದರೆ ತೀರ ಕೆಲವೇ 
ಪದಶಬ್ದಗಳನ್ನು ಮಾತ್ರ ಸುಲಭವಾಗಿ ಗುರುತಿಸಬಹುದಿತ್ತು ಅಷ್ಟೆ. ಕೇವಲ ಮನುಷ್ಯರು ಮಾತ್ರ ಇವನ್ನು 


ನುಡಿಯೊಳಗಾಗಿ 


೫೨ 


ಉಚ್ಚರಿಸಬಲ್ಲರು ಅನ್ನುತ್ತಾರೆ. ಈ ಮುಖ್ಯಸ್ವರಗಳು ವಶವಾಗುವವರೆಗೆ ಸ್ಪಷ್ಟವಾದ ಪದಶಬ್ದಗಳ ಸೃಷ್ಟಿ 
ಸಾಧ್ಯವಾಗದು. 

' ಪ', ' ಬ', ' ಮ ' ಗಳನ್ನು ಉಚ್ಚರಿಸುವಾಗ ಮನುಷ್ಯರು ತುಟಿಗೆ ತುಟಿ ತಾಗಿಸುವ ಹಾಗೇ ಎಲ್ಲ 
ವಾ - ನರಗಳೂ ಮಾಡುತ್ತವೆ. ಮನುಷ್ಯ ಕೂಸುಗಳು ಖಚಿತವಾಗಿ ಸೃಷ್ಟಿಸುವ ಮೊದಲ ವ್ಯಂಜನ ಸದ್ದುಗಳು 
ಕೂಡ ಇವೇ . ನಾಲಗೆ ತುದಿಯನ್ನು ಹಲ್ಲಿಗೆ ತಾಗಿಸಿ, ಬಾಯ ಚಾವಣಿಗೆ ತಾಗಿಸಿ ದ, ಸ, ತ ಗಳನ್ನು 
ಹೇಳುವ ಅಭ್ಯಾಸ ಆಮೇಲಿನದು. ಆದರೆ ಕೇವಲ ಮನುಷ್ಯರು ಮಾತ್ರ ಕ ಮತ್ತು ಗ ಗಳನ್ನು ನುಡಿಯಬಲ್ಲರಂತೆ. 

ಮನುಷ್ಯನ ಶರೀರದ ಶಬ್ದ ವಲಯದ ಯಾವ ಅಂಗವೂ ಕೇವಲ ಮಾತನ್ನು ಸೃಷ್ಟಿಮಾಡುವುದಕ್ಕೆಂದೇ 
ಇರುವುದಲ್ಲ. ಅಗಿಯುವುದಕ್ಕೆ ಹಲ್ಲು, ಆಹಾರ ಅಟ್ಟಾಡಿಸುವುದಕ್ಕೆ ಎಲುಬಿಲ್ಲದ ಮಾಂಸಲವಾದ ನಾಲಗೆ, 
ಬಗೆಬಗೆಯ ಮುಖಭಾವದ ತೋರ್ಪಡಿಕೆಗೆ, ಮುಖ್ಯವಾಗಿ ನಗುವುದಕ್ಕೆ, ಮೋರೆ ಮತ್ತು ತುಟಿಯ 
ಮಾಂಸಖಂಡಗಳು; ಶರೀರದಲ್ಲಿರುವ ಅಂಗಗಳನ್ನೇ ಮಾತಿಗೆ ಬಳಸಿಕೊಂಡದ್ದೋ , ಹಾಗೆ ಬಳಸಿಕೊಂಡದ್ದರಿಂದ 
ಈ ಅಂಗಗಳು ಈ ರೂಪತಾಳಿದವೋ , ಗೊತ್ತಿಲ್ಲ. 

- ಶಬ್ದಗಳೇ ಸಕಲವೂ ಅಲ್ಲ; ಲಯ ಇರಬೇಕು, ಸ್ವರಭಾರ ಇರಬೇಕು. ಇವು ಉಲಿಗಳಿಗೆ ಅಟ್ಟಣೆ 
ಇದ್ದಹಾಗೆ, ಚಿಂಪಾಂಜಿಗಳು ತಾನ ( ಪಿಚ್ ) ಬದಲಿಸಬಲ್ಲವು, ಸದ್ದಿನ ಶಬ್ದ ಜೋರು, ಮೆಲ್ಲ ಮಾಡಬಲ್ಲವು, 
ಅಂದರೆ 'ಮನುಷ್ಯ' ರಾಗುವ ಮೊದಲೇ ಸ್ವರಭಾರಕ್ಕೆ ಅಗತ್ಯವಾದ ಸಂಯೋಜನೆ ಲಭ್ಯವಾಗಿತ್ತು. 

ಇವನ್ನೆಲ್ಲ ಸಂಯೋಜಿಸುವ ವ್ಯವಸ್ಥೆಯೊಂದು ಬೇಕು, ನೋಡಿ, ತೀರ ಸರಳವಾದ ಒಂದಕ್ಷರದ 
ನುಡಿ ನುಡಿಯುವುದಕ್ಕೂ ದೇಹದೊಳಗಿನ ಅವಕಾಶದಲ್ಲಿ ಎಪ್ಪತ್ತು ಸ್ನಾಯುಗಳ , ವಪೆಯಿಂದ ತುಟಿಯವರೆಗೆ 
ಎಂಟರಿಂದ ಹತ್ತು ದೇಹಭಾಗಗಳ ಸಂಯೋಜನೆ ಏಕಕಾಲದಲ್ಲಿ ನಡೆಯಬೇಕು! 

ಕೂಸಿನ ಹೊಸ ಬಾಯಿ , ಕೊರಳ ತಗ್ಗಿನ ಗಂಟಲಗೂಡು, ಪ್ರಾಚೀನ ಕಿವಿ ಇವೆಲ್ಲ ಉಪಯೋಗಕ್ಕೆ 
ಬರಬೇಕಿದ್ದರೆ ಬೆಳೆದ ಮಿದುಳಿರಬೇಕು. ಆಧುನಿಕ ಮನುಷ್ಯರ ಮಿದುಳು ಸರಾಸರಿ ಚಿಂಪಾಂಜಿ ಮಿದುಳಿಗಿಂತ 
ಮೂರುಪಟ್ಟು ದೊಡ್ಡದು. ಮಿದುಳಿನ ಗಾತ್ರಕ್ಕೂ ಭಾಷೆಗೂ ಸಂಬಂಧವೇನು? ಭಾಷೆ ಮತ್ತು ಮಿದುಳಿನ 
ಸಂಗಮದ ಕತೆ ಮುಂದೆ ನೋಡೋಣ. 

[ ಸಾಪ್ತಾಹಿಕ ಪುರವಣಿ ೨೬ ಫೆಬ್ರವರಿ ೨೦೧೨ ] 


೫೩ 


ನುಡಿಯೊಳಗಾಗಿ 


ಕೌತುಕದ ಕಮ್ಮಟ 


ಮಾತನ್ನು ಸೃಷ್ಟಿಸುವ, ಮಾತಿನ ಅಂಗಗಳನ್ನು ಸಂಯೋಜಿಸುವ, 
ಮಾತನ್ನು ಅರಿಯುವ ಮಿದುಳು - ಅದು ನಿಜವಾದ ಕೌತುಕ, ಮಿದುಳ 
ಬಗ್ಗೆ ನಮಗೆ ತಿಳಿದಿರುವುದಕ್ಕಿಂತ ತಿಳಿಯದೇ ಇರುವುದೇ ಹೆಚ್ಚು. 

ನಾನು ಈ ಲೇಖನ ಬರೆಯದೆ ನಿಮ್ಮ ಎದುರು ಕೂತು 
ಮಾತಾಡುತಿದ್ದೇನೆ ಅಂದುಕೊಳ್ಳಿ, ಅಕ್ಷರ, ಪದಗಳು ಬಿಡಿಯಾಗಿ 
ಪ್ರತ್ಯೇಕವಾಗಿ ಕಾಣುವಂತೆ 
ಮಾತಿನಲ್ಲಿ ಖಾಲಿ ಜಾಗ 
ಗಳಿರುವುದಿಲ್ಲ. ದಿನ 
ನಿತ್ಯದ ಮಾತಿನಲ್ಲಿ 
ನಾವು ಒಂದು ಕ್ಷಣಕ್ಕೆ 
ಸುಮಾರು ಹತ್ತು 
ದನಿಗಳ ನ 


ನುಡಿಯೊಳಗಾಗಿ 


೫೪ 


ಉಚ್ಚರಿಸುತ್ತೇವಂತೆ. ಒತ್ತೊತ್ತಾಗಿ ಕೂಡಿಕೊಂಡಿರುವ ದನಿಗಳನ್ನು ಪ್ರತ್ಯೇಕವಾಗಿ ಗ್ರಹಿಸಿ , ಅರ್ಥಪೂರ್ಣ 
ಪದ, ವಾಕ್ಯಗಳಾಗಿ ಮಾರ್ಪಡಿಸಿಕೊಳ್ಳುವ ಕಿವಿಯ ಸೂಕ್ಷತೆ, ಅದಕ್ಕೆ ಕಾರಣವಾದ ಮಿದುಳಿನ ಸಾಮರ್ಥ್ಯ 
ಕೌತುಕವಲ್ಲವೇ ! 

ಮಿದುಳು ಗ್ರಹಿಸುವ ಮಾತಿನ ತಿರುಳಿಗೂ ನಿಜವಾದ ಮಾತಿನ ರೂಪಕ್ಕೂ ಇರುವ ಸಾಮ್ಯ ತೀರ 
ಕಡಮೆ. ಸುಮಾರು ಆರು ವರ್ಷದವನಾಗಿದ್ದಾಗ ಹಾಡೊಂದನ್ನು ಹೀಗೆ ಕೇಳಿಸಿಕೊಂಡಿದ್ದೆ: ತೇರೀ ಪ್ಯಾರಿ 
ಪ್ಯಾರಿಸ್ ಊರತ್ಕೋ ಕಿಸಿಕಾ ನಜರ್‌ ನಾಲಗೆ, ಪ್ಯಾರಿಸ್ ಚಾಕ್ಲಿಟ್ಟು ಗೊತ್ತಿತ್ತು, ಊರು ಗೊತ್ತಿತ್ತು, ನಾಲಗೆ 
ಗೊತ್ತಿತ್ತು. ನನಗೆ ಪರಿಚಯವಿದ್ದ ಪದಗಳ ಗಡಿಯನ್ನೇ ನನ್ನ ಕಿವಿ, ಮಿದುಳು ಈ ಹಿಂದಿ ಹಾಡಿನಲ್ಲೂ 
ಗುರುತಿಸಿ, ಆದರೆ ಹೊಂದಿಸಿಕೊಳ್ಳಲಾಗದೆ ಚಡಪಡಿಸಿತ್ತು. ಅದು ಹಿಂದಿ , ಅದರ ಅರ್ಥ ಇದು ಅನ್ನುವುದು 
ತಿಳಿದದ್ದು ಎಷ್ಟೋವರ್ಷಗಳ ನಂತರ . 
- ಸದ್ದಿನ ಮೂಲಕವೇ ಗುರುತಿಸುವುದು ಎಲ್ಲ ಪ್ರಾಣಿಗಳಿಗೂ ಇರುವ ಶಕ್ತಿ, ಮನಾಲಿ ಕಣಿವೆಯ 
ರಶೋಲ್ ಜಾಟ್ ಎಂಬ ಬೆಟ್ಟದ ಬೆನ್ನಿನ ಜಾಗ; ಮುಸ್ಸಂಜೆ ಹೊತ್ತು; ಐದಾರು ಸಾವಿರ ಸಂಖ್ಯೆಯ 
ಕುರಿಯ ಹಿಂಡು ಬಂದಿತ್ತು. ಎಲ್ಲವೂ ಒಟ್ಟಿಗೇ ಬಗೆಬಗೆಯ ಸದ್ದು ಮಾಡುತ್ತ ಅಲೆಯುತಿದ್ದವು. ಆ 
ಸದ್ದುಗಳಿಂದಲೇ ತಮ್ಮ ಬಂಧುಗಳನ್ನು ಗುರುತಿಸಿ ಕೂಡಿಕೊಂಡವು. ಕ್ರಮೇಣ ನಿಶ್ಯಬ್ದ , ಕತ್ತಲು. ಅದೊಂದು 
ಮರೆಯಲಾಗದ ಅನುಭವವಾಗಿ ಮನಸ್ಸಿನಲ್ಲಿ ಉಳಿದಿದೆ. 

ನಮಗೆ ಅರುವತ್ತು ಸಾವಿರ ಪದಗಳು ತಿಳಿದಿದ್ದರೂ ಅವುಗಳ ಸೃಷ್ಟಿಗೆ ಅರುವತ್ತು ಸಾವಿರ ಬಗೆಯ 
ಸದ್ದುಗಳು ಬೇಕಾಗಿಲ್ಲ. ಮನುಷ್ಯ ಹೊರಡಿಸಬಹುದಾದ ಸದ್ದುಗಳಲ್ಲಿ ಕೆಲವನ್ನು ಮಾತ್ರ ಆಯ್ದುಕೊಂಡು 
ಬಗೆಬಗೆಯ ಸಂಯೋಜನೆಗಳ ಮೂಲಕ ಭಾಷೆಯೊಂದರ ಪದಗಳು ಸೃಷ್ಟಿಯಾಗುತ್ತವೆ. ಅರ್ಥ ಅನ್ನುವುದು 
ಇಡೀ ಪದಕ್ಕೆ ಮೆತ್ತಿಕೊಂಡದ್ದೇ ಹೊರತು ಅದರ ಬಿಡಿ ಬಿಡಿ ಸದ್ದುಗಳಲ್ಲಿಲ್ಲ. ' ನಾ ' ಮತ್ತು ' ಬಿ ' ಒಟ್ಟಿಗೆ 
ಸೇರಿದಾಗ ಅರ್ಥಪೂರ್ಣ ನಾಯಿ ಆಗುತ್ತದೆಯೇ ಹೊರತು ನಾ ಮತ್ತು ಯಿ ಎಂಬ ಯಾವೊಂದು 
ಸದ್ದಿನಲ್ಲೂ 'ನಾಯಿ ' ಇಲ್ಲ. ಸದ್ದುಗಳನ್ನು , ಸದ್ದುಗಳ ನಡುವೆ ಇರುವ ನಿಶ್ಯಬ್ದದ ಗಡಿಯನ್ನು ಖಚಿತವಾಗಿ 
ಗುರುತಿಸುತ್ತ ಅರ್ಥವನ್ನು ಸಂಯೋಜಿಸುವುದು ಮಿದುಳಿನ ಕೆಲಸ. 

ಮಿಕ್ಕ ಅನೇಕ ಪ್ರಾಣಿಗಳ ಮಿದುಳಿನಂತೆಯೇ ಮನುಷ್ಯ ಮಿದುಳಿನಲ್ಲಿ ಎರಡು ಗೋಳಾರ್ಧಗಳಿವೆ. 
ಒಂದೊಂದರದೂ ಒಂದೊಂದು ಕೆಲಸ. ಹೀಗಾಗಿ ಒಂದು ಭಾಗಕ್ಕೆ ಪೆಟ್ಟಾದರೆ ತೊಂದರೆಯಾದರೆ 
ಇನ್ನೊಂದರ್ಧದ ಕಾರ್ಯಗಳಿಗೆ ಅಡಚಣೆ ಇಲ್ಲ. ಎಡಗೋಳಾರ್ಧ ದೇಹದ ಬಲಭಾಗವನ್ನು ನಿಯಂತ್ರಿಸುತ್ತದೆ, 
ಬಹಳಷ್ಟು ಮನುಷ್ಯರಲ್ಲಿ ಭಾಷೆಯನ್ನು ಕೂಡ, ಭಾಷೆಗೂ ಎಡಬಲಗಳಿಗೂ ಸಂಬಂಧವೇನು ಸರಿಯಾಗಿ 
ಗೊತ್ತಿಲ್ಲ. ಮಿದುಳಿನ ಈ ಸ್ವರೂಪ ನಮ್ಮ ದಾಯಾದಿ ವಾ - ನರಗಳೊಂದಿಗೆ ಎಂಥ ಸಂಬಂಧ ಬೆಸೆದಿದೆ 
ಗೊತ್ತಿಲ್ಲ. 

ಮನುಷ್ಯಮಿದುಳಿನಲ್ಲಿ ಭಾಷೆಯ ಜವಾಬ್ದಾರಿ ಹೊತ್ತ ಎರಡು ಪ್ರಮುಖ ಏರಿಯಾಗಳನ್ನು , ಅವನ್ನು 
ಕಂಡು ಹಿಡಿದ ವಿಜ್ಞಾನಿಗಳ ಹೆಸರಿನಿಂದಲೇ ಬೋಕಾ ಏರಿಯಾ ಮತ್ತು ವೆರ್ನಿಕ್ ಏರಿಯಾ ಎಂದೇ 
ಗುರುತಿಸಿದ್ದಾರೆ. ಬೋಕಾ ಏರಿಯಾ ಭಾಷೆಯ ಉತ್ಪಾದನೆ, ಅಂದರೆ ವಾಕ್ಯಗಳ ಜೋಡಣೆ, ರಚನೆ, 
ಮಾತಿನ ಅಂಗಗಳ ಚಲನೆಯ ನಿರ್ವಹಣೆಯ ಕೆಲಸ ಮಾಡುತ್ತದೆ; ವೆರ್ನಿಕ್ ಏರಿಯಾ ಇತರರ 
ಮಾತನ್ನು ಕೇಳಿ ಅದರ ವಾಕ್ಯ ರಚನೆ, ದನಿಯ ಏರಿಳಿತ ಇತ್ಯಾದಿಗಳನ್ನು ಗುರುತಿಸುತ್ತದೆ; ಜೊತೆಗೆ 
ಮಿದುಳಿನಲ್ಲಿರುವ ಸಿಲ್ವಿಯನ್‌ ಫಿಶರ್ ಅನ್ನುವ ಕಣಿವೆಯ ಸುತ್ತಮುತ್ತಲ ಪ್ರದೇಶ ನೆರವು ನೀಡುತ್ತದೆ. 
ಬೋಕಾ ಏರಿಯಾಕ್ಕೆ ಘಾಸಿಯಾದರೆ ಮಾತು ನಿಧಾನವಾಗಿ, ತಡವರಿಸುತ್ತದೆ, ವ್ಯಾಕರಣಬದ್ದವಾಗಿರುವುದಿಲ್ಲ. 
ಶಬ್ದಗಳ ಸಂಪತ್ತು ಇದ್ದರೂ ಅರ್ಥ ಸ್ಪಷ್ಟತೆಗೆ ಅಗತ್ಯವಾದ ಪ್ರತ್ಯಯಗಳನ್ನು ಸೇರಿಸುವುದು ಕಷ್ಟವಾಗುತ್ತದೆ. 


ನುಡಿಯೊಳಗಾಗಿ 


ಮಾತಾಡುವುದು ಕಷ್ಟವಾದರೂ ಬೇರೆಯವರು ಹೇಳಿದ್ದು ತಿಳಿಯುತ್ತದೆ. ಬೋಕಾ ಏರಿಯಾ 
ವ್ಯಾಕರಣದೇಶವಿದ್ದೀತು. ವೆರ್ನಿಕ್ ಏರಿಯಾಕ್ಕೆ ಘಾಸಿಯಾದರೆ ಅರ್ಥರಹಿತವಾಕ್ಯಗಳಾಗಿದ್ದರೂ ಸರಿ 
ಮಾತಾಡುವುದಕ್ಕೆ ಆಗುತ್ತದೆ, ಆದರೆ ಇನ್ನೊಬ್ಬರು ಹೇಳಿದ್ದು ತಿಳಿಯುವುದಿಲ್ಲ . ಮನಸ್ಸಿನೊಳಗಿನ 
ನಿಘಂಟುದೇಶವಿರಬೇಕು ಈ ಏರಿಯಾ, ಮತ್ತೆ ಕಂಡದ್ದು , ಕೇಳಿದ್ದು , ಮೂಸಿದ್ದು ಇತ್ಯಾದಿ 
ಅನುಭವಕೋಶಗಳೊಡನೆಯೂ ಈ ಪ್ರದೇಶಗಳಿಗೆ ಸಂಪರ್ಕ ಇರಬೇಕು. 

ಇಡೀ ಮಿದುಳು ಹುಟ್ಟಿದ ಕ್ಷಣದಿಂದ, ಬಹುಶಃ ಅದಕ್ಕೂ ಮೊದಲಿನಿಂದ, ಇಡಿಯಾಗಿ ಕೆಲಸಮಾಡಲು 
ತೊಡಗಿರುತ್ತದೆ. ಕಾಲಕ್ರಮದಲ್ಲಿ ಒಂದೊಂದು ಭಾಗವೂ ಒಂದೊಂದು ನಿರ್ದಿಷ್ಟ ಕೌಶಲ ಬೆಳೆಸಿಕೊಳ್ಳುತ್ತ 
ವಿಶಿಷ್ಟವಾಗುತ್ತ, ಜಟಿಲವಾಗುತ್ತದೆ ಅನ್ನುತ್ತಾರೆ. ಭಾಷೆ ಮತ್ತು ಮಿದುಳು ಪರಸ್ಪರ ತಾಕಲಾಡಿಕೊಳ್ಳುತ್ತ, 
ಒಂದನ್ನು ಇನ್ನೊಂದು ಉದ್ದೀಪಿಸುತ್ತಾ ಎರಡೂ ಒಟೊಟ್ಟಿಗೆ ವಿಕಾಸವಾಗಿರಬಹುದು ಅನ್ನುವ ಊಹೆ 
ಇತ್ತೀಚಿನದು. 

ಭಾಷೆಗೂ ಮಿದುಳಿಗೂ ಸ್ವಯಂ ವಿನ್ಯಾಸದ, ಸ್ವಯಂ ವಿಕಾಸದ ಸಾಮರ್ಥ್ಯ ಇದೆ. ದೇಹವನ್ನೂ , 
ಹೊರಗಿನ ಜಗತ್ತನ್ನೂ ಇಷ್ಟಿಷ್ಟೆ ಸ್ಯಾಂಪಲ್ ನೋಡುತ್ತ ಮಿದುಳು ಬೆಳೆಯುತ್ತದೆ . ಮಿದುಳು ತಾನು 
ಅಳವಟ್ಟುಕೊಳ್ಳಬೇಕಾದ ಪರಿಸರ ಅನ್ನುವುದರಲ್ಲಿ ಭಾಷೆ ಕೂಡ ಸೇರಿದೆ. ಇದು ಒಂದು ಊಹೆ. ಬೀವರ್ 
ಜಲಚರದ ಪೂರ್ವಜರೆಲ್ಲ ನೀರಿನಲ್ಲಿದ್ದವು. ತಾವು ವಾಸಮಾಡಲು ಅನುಕೂಲವಾಗುವ ಹಾಗೆ ಹರಿವ 
ನೀರಿಗೆ ಅಡ್ಡಗಟ್ಟೆ ಕಟ್ಟಿಕೊಳ್ಳುತ್ತವೆ ಅವು. ವಾಸಮಾಡುವ ಸ್ಥಳಕ್ಕೆ ಅನುಗುಣವಾಗಿ ಬೀವರ್‌ಗಳ ಶರೀರ 
ರಚನೆ, ಮಿದುಳ ರಚನೆ ಬೆಳೆಯಿತು. ಭಾಷೆ ಕೂಡ ಬೀವರ್‌ಗಳು ಕಟ್ಟಿಕೊಳ್ಳುವ ಅಣೆಕಟ್ಟೆಯ ಹಾಗೆ. 
ಮನುಷ್ಯ ಮಿದುಳು ಕೂಡ ಮನುಷ್ಯನ ಶರೀರದ ಸೃಷ್ಟಿಯಾದ ಭಾಷೆಗೆ ಹೊಂದಿಕೊಳ್ಳುತ್ತ ಬೆಳೆದಿರಬಹದು. 

ಭಾಷಿಕ ವರ್ತನೆ ಸಾಧ್ಯವಾಗಬೇಕಾದರೆ ಪ್ರಾಣಿಮಿದುಳಿಗೂ ಮನುಷ್ಯ ಮಿದುಳಿಗೂ ದೊಡ್ಡವ್ಯತ್ಯಾಸಗಳು 
ಇರಲೇಬೇಕು. ಮೊದಲನೆಯದಾಗಿ ಮನುಷ್ಯ ಮಿದುಳಿನ ಗಾತ್ರ ದೊಡ್ಡದು. ಯಾವುದೇ ವಸ್ತುವಿನ ಗಾತ್ರ 
ಬದಲಾದಾಗ ಅದರ ವಿವಿಧ ಅಂಗಗಳ ಪರಸ್ಪರ ಸಂಬಂಧದ ಸ್ವರೂಪವೂ ಬದಲಾಗುತ್ತದೆ. ಮಿಕ್ಕ ವಾ 
ನರಗಳಿಗೆ ಹೋಲಿಸಿದರೆ ಮನುಷ್ಯ ಮಕ್ಕಳ ಬಾಲ್ಯ ದೀರ್ಘವಾದದ್ದು. ಆ ಕಾರಣದಿಂದಲೇ ಮನುಷ್ಯರ 
ಮಿದುಳ ಸಂಯೋಜನೆಗೆ ಅನುಕೂಲವಾಗಿರಬಹುದು. ಮಕ್ಕಳು ವಾನರವರ್ಗದ ಮರಿಗಳಿಗಿಂತ ಅಸಹಾಯಕ 
ಸ್ಥಿತಿಯಲ್ಲಿ ಹುಟ್ಟಿ ಪ್ರಬುದ್ಧರಾಗಲು ತುಂಬ ಸಮಯ ತೆಗೆದುಕೊಳ್ಳುತ್ತವೆ. ಈ ಲೋಕಕ್ಕೆ ಬೇಗ ಬಂದವೇನೋ 
ಅನ್ನುವ ಹಾಗೆ! ಹೀಗಾಗುವುದಕ್ಕೆ ಮನುಷ್ಯ ಮಿದುಳಿನ ಗಾತ್ರ ಕಾರಣವಿರಬಹುದು. ಮನುಷ್ಯ ಎರಡು 
ಕಾಲಮೇಲೆ ನಡೆಯಲು ಕಲಿತದ್ದರಿಂದ ಜನನ ದ್ವಾರ ಕಿರಿದಾಗಿದ್ದು ಇನ್ನೊಂದು ಕಾರಣ ಇದ್ದೀತು. 
ಮಿದುಳು ಇನ್ನಷ್ಟು ಬೆಳೆಯುವವರೆಗೆ ಬಸಿರಲ್ಲೇ ಇದ್ದರೆ ಹೆರಿಗೆ ಕಷ್ಟವಾಗುತಿತ್ತು. ಲಾಭವೆಂದರೆ ಮಿದುಳ 
ಬಹುಪಾಲು ಹುಟ್ಟಿದ ನಂತರ ವಿಕಾಸವಾಗುತ್ತದೆ; ಅದರ ಚುರುಕು ಹುರುಪು ಹೆಚ್ಚು ಕಾಲ ಉಳಿಯುತ್ತದೆ, 
ಹೆಚ್ಚಿನ ಕಲಿಕೆ ಸಾಧ್ಯವಾಗುತ್ತದೆ. ಅಸಹಾಯಕ ಕೂಸು ಅಮ್ಮನೊಡನೆ, ಬೆಳೆದವರೊಡನೆ ದೀರ್ಘಕಾಲ 
ಇರುತ್ತಾ ತೀವ್ರ ಸಾಮಾಜಿಕ ಪ್ರಚೋದನೆಗಳಿಗೆ ಒಡ್ಡಿಕೊಂಡು ಭಾಷೆಯ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. 
ಸಂಕೇತಗಳ ಸಂಸ್ಕರಣೆ , ವಾಕ್ಯರಚನೆ ಮತ್ತು ವಿಶ್ಲೇಷಣೆ ಸಲೀಸಾಗಿ ನಡೆಯುವ ಹಾಗೆ ನಿಡುಗಾಲದ 
ಮತ್ತು ಕಿರುಕಾಲಿದ ನೆನಪುಗಳ ವ್ಯವಸ್ಥೆ , ಧ್ವನಿ ಉತ್ಪಾದನೆ ಮತ್ತು ಶ್ರವಣದ ಮಿತಿಗಳು, ಕಂಡದ್ದು 
ಕೇಳಿದ್ದನ್ನು ವ್ಯಾಖ್ಯಾನಿಸಿಕೊಳ್ಳುವುದು ಇವೆಲ್ಲ ಮಿದುಳಿನ ಶಕ್ತಿಗಳಾಗಿ ಹುಟ್ಟಿನ ನಂತರ ಬೆಳೆಯುತ್ತವೆ. 

ಮನುಷ್ಯರು ಒಂದಲ್ಲ ಹಲವಾರು ಭಾಷಾಪೂರ್ವ, ಆದಿಮ ಭಾಷಾ ಸ್ಥಿತಿಗಳನ್ನು ಹಾದು ಬಂದಿದ್ದಾರೆ. 
ಮಾತು ಯಾವಾಗ ಸುರುವಾಯಿತು? ಕ್ರಿಪೂ ೧೦೦, ೦೦೦ ದಿಂದ ಕ್ರಿಪೂ ೩೦ , ೦೦೦ದವರೆಗೆ 
ಯೂರೋಪಿನಲ್ಲಿದ್ದ ಮನುಷ್ಯರಂಥ ಜೀವಿಗಳಲ್ಲಿ ಆದಿಮವಾದ ಮಾತು ಇತ್ತೋ ಏನೋ . ಆ ಕಾಲದ 


ನುಡಿಯೊಳಗಾಗಿ 


೫೬ 


ಅಸ್ಥಿಪಂಜರಗಳನ್ನು ಪರಿಶೀಲಿಸಿದ ತಜ್ಞರು ಜಟಿಲವಾದ ಲೆಕ್ಕಾಚಾರ ಹಾಕಿ ಆ ಕಾಲದ ಮನುಷ್ಯಜೀವಿಗಳ 
ಮಿದುಳ ಗಾತ್ರ ಈಗಿನ ಆಧುನಿಕ ಮನುಷ್ಯನ ಮಿದುಳ ಗಾತ್ರದಷ್ಟೇ ಇದ್ದಿರಬೇಕು ಅಂತ ತೀರ್ಮಾನಿಸಿದ್ದಾರೆ. 
ಅದರಾಚೆಗೆ ಏನೂ ಗೊತ್ತಿಲ್ಲ. 

- ಆ ಕಾಲದ ಬುರುಡೆ ಮತ್ತು ಕತ್ತಿನ ಮೂಳೆಗಳನ್ನು ಆಧುನಿಕ ಕೂಸು ಮತ್ತು ವಯಸ್ಕರದರೊಡನೆ 
ಹೋಲಿಸಿ ನೋಡಿರುವ ಸಂಶೋಧಕರು ಆದಿಮ ಜೀವಿಗಳು ಮಾತಿನಂಥ ದನಿ ಹೊರಡಿಸುತಿದ್ದವು 
ಅನ್ನುತ್ತಾರೆ. ಅವರು ಹೊರಡಿಸುತಿದ್ದ ಸದ್ದುಗಳು ಆಧುನಿಕ ಭಾಷೆಯಲ್ಲಿ ಇರುವಷ್ಟು ವ್ಯವಸ್ಥಿತವಾಗಿ, 
ಅಷ್ಟು ಸಂಖ್ಯೆಯಲ್ಲಿ ಇದ್ದಿರಲಾರವು. ಆದರೂ ಅವರು ವಾನರಗಳಿಗಿಂತ ಹೆಚ್ಚಿನ ಸಂಖ್ಯೆಯ ಸದ್ದು 
ಮಾಡಬಲ್ಲವರಾಗಿದ್ದಿರಬೇಕು. 

ಕ್ರಿಪೂ ೩೦ , ೦೦೦ದ ವೇಳೆಗೆ ಮಾತಿನ ದಾರಿಯಲ್ಲಿ ಸಾಕಷ್ಟು ದೂರ ಕ್ರಮಿಸಿದ್ದಾಗಿರಬಹುದು. 
ಮನುಷ್ಯ ಭಾವನೆ , ಅಗತ್ಯಗಳಿಗೆ ಸಂಬಂಧಪಟ್ಟಂಥ ಎಚ್ಚರಿಕೆಯ ಕೂಗಿನಂಥ ಸರಳ ಪದಗಳೂ 
ರೂಪುಗೊಂಡಿದ್ದಿರಬಹುದು. ಸನ್ನೆಭಾಷೆಯೂ ಇದ್ದಿರಬೇಕು. ಈ ವೇಳೆಗೆ ಮನುಷ್ಯಜೀವಿಗಳು ಕೈಯನ್ನೂ 
ನೆಲಕ್ಕೂರಿ ವಾ - ನರಗಳ ಹಾಗೆ ಚತುಷ್ಪಾದಿಗಳಾಗಿರಲಿಲ್ಲ. ನೇರ ನಿಲ್ಲುವುದು ಸಾಧ್ಯವಾಗಿ ಅವರ ಕೈಗಳಿಗೆ 
ಬಿಡುಗಡೆ ಸಿಕ್ಕಿ ಹೊಸ ಆವಿಷ್ಕಾರಗಳು ಸಾಧ್ಯವಾಗಿದ್ದವು- ಉಪಕರಣಗಳ ತಯಾರಿ, ಗುಹೆಯ ಬಂಡೆಗಳ 
ಮೇಲೆ ಚಿತ್ರ ಬರೆಯುವುದು ಇತ್ಯಾದಿ ಕೈಗೆಟುಕಿದ್ದವು. ಇಲ್ಲಿ ಬಾ , ಅಲ್ಲೇ ನಿಲ್ಲು ಅನ್ನುವಂಥ ಸೂಚನೆ 
ಕೊಡುವುದಕ್ಕೆ ಕೈ ಸನ್ನೆ ಮಾಡುವುದು ಸಾಧ್ಯವಾಗಿದ್ದಿರಬೇಕು. ಈ ಸನ್ನೆಗಳನ್ನು ಮಾಡುವಾಗಲೇ ದನಿಯನ್ನೂ 
ಹೊರಡಿಸುತ್ತ, ಕತ್ತಲಲ್ಲಿ, ಬಂಡೆಯ ಹಿಂದೆ ನಿಂತಿರುವಂಥ ಸನ್ನೆ ಕಾಣಿಸದ ಸಂದರ್ಭಗಳಲ್ಲಿ ದನಿಯ 
ಬಳಕೆ ಕಲಿತಿರಬೇಕು. 

ಕ್ರಿಪೂ ೮೦೦೦ದ ಹೊತ್ತಿಗೆ ಬರವಣಿಗೆಯ ಪ್ರಾಥಮಿಕ ದಾಖಲೆಗಳು ಜಗತ್ತಿನ ಬೇರೆ ಬೇರೆ 
ಭಾಗಗಳಲ್ಲಿ ದೊರೆತಿರುವುದರಿಂದ ಆ ಹೊತ್ತಿಗೆ ಮನುಷ್ಯರ ಭಾಷಾ ಸಾಮರ್ಥ್ಯ ಬೆಳೆದಿದ್ದಿರಬೇಕು. ಕ್ರಿಷ 
೧೦೦೦೦ದಿಂದ ಕ್ರಿಪೂ ೮೦೦೦ದ ಅವಧಿಯಲ್ಲಿ ಮನುಷ್ಯರು ಮಾತಾಡುವುದು ಕಲಿತಿರಬಹುದು. ಇದು 
ಅತ್ಯಂತ ಕಡಿಮೆ ಅವಧಿ. ಅತ್ಯಂತ ಹಳೆಯ ಜೀವ ರೂಪಗಳಿಂದ ಮನುಷ್ಯನ ವಿಕಾಸ ನಡೆಯಲು 
ಅಗತ್ಯವಾಗಿದ್ದ ಲಕ್ಷಾಂತರ ವರ್ಷಗಳ ಅವಧಿಯನ್ನು ಗಮನಿಸಿದರೆ ಮಾತು ಕಲಿತದ್ದು ಬೇಗ ಅನ್ನಬಹುದು. 
ಇವತ್ತಿನ ಕೂಸು ಬದುಕಿನ ಮೊದಲ ನಾಲ್ಕು ವರ್ಷಗಳ ಅವಧಿಯಲ್ಲಿ ಭಾಷಾವಿಶಾರದ ಆಗಿರುವ 
ಹಾಗೆಯೇ ಇದೂನೂ . 

ಮಾತಿದ್ದರೆ ಮಾತ್ರ ಸಾಧ್ಯವಾಗುವ, ಮಾತಿರದಿದ್ದರೆ ಅಸಾಧ್ಯವಾಗುವ ಎಷ್ಟೊಂದು ಸಂಗತಿಗಳಿವೆ : 
ಬೇರೆಯವರಿಗೆ ಕಾಣದ, ನಿಮಗೆ ಮಾತ್ರ ಕಂಡ ಅಪಾಯದ ಬಗ್ಗೆ ಎಚ್ಚರ ಕೊಡುವುದು ; ಇಡೀ ಬದುಕಿನ 
ಅವಧಿಯಲ್ಲಿ ಕಂಡುಕೊಂಡ ಕೌಶಲವನ್ನು ಎಳೆಯರಿಗೆ ದಾಟಿಸುವುದು ; ಶತ್ರುವಿನ ಮೇಲೆ ದಾಳಿ ನಡೆಸಲು 
ಯೋಜನೆ ರೂಪಿಸುವುದು. ಮಾತು ಹೇಗೆ ಎಲ್ಲರನ್ನೂ ಹಿಡಿದುಬಿಟ್ಟಿತು ಅನ್ನುವುದನ್ನು ಊಹಿಸಬಹುದು. 
ಮಾತಾಡುವ ಸಾಮರ್ಥ್ಯ ಒಂದು ನಿರ್ದಿಷ್ಟ ಗುಂಪಿನಲ್ಲಿ ಸಾಧ್ಯವಾಗಿ ಎಲ್ಲ ಗುಂಪುಗಳಿಗೂ ಹರಡಿತೋ ? 
ಬೇರೆ ಬೇರೆ ಮನುಷ್ಯ ಸಮುದಾಯಗಳು ಸುಮಾರಾಗಿ ಒಂದೇ ಸಮಯದಲ್ಲಿ ಮಾತು ಕಲಿತರೋ , ಬೇರೆ 
ಬೇರೆ ಅವಧಿಯಲ್ಲೋ ಗೊತ್ತಿಲ್ಲ. ಆದರೆ ಇಷ್ಟು ಗೊತ್ತು, ಮಾತು ಕಲಿತ ಕೆಲವೇ ಸಾವಿರ ವರ್ಷಗಳಲ್ಲಿ 
ಭಿನ್ನ ಭಾಷಾ ಕುಟುಂಬಗಳು ತಲೆ ಎತ್ತಿದ್ದವು. 


[ಸಾಪ್ತಾಹಿಕ ಪುರವಣಿ ೪ ಮಾರ್ಚ್ ೨೦೧೨] 


೫೭ 


ನುಡಿಯೊಳಗಾಗಿ 


೧೧ ಕಳು 
ನುಡಿ ಮರೆವು 


ಮನುಷ್ಯ ಮಿದುಳಿನಲ್ಲಿ ಭಾಷೆ ಹೇಗೆ ವ್ಯವಸ್ಥೆಗೊಂಡಿದೆ ಅನ್ನುವುದನ್ನು 
ತಿಳಿಯುವ ಪ್ರಯತ್ನ ಸುಮಾರು ಐದು ಸಾವಿರ ವರ್ಷಗಳಷ್ಟು 
ಹಳೆಯದು. ಕ್ರಿಪೂ ೩ ,೦೦೦ದ ಸುಮಾರಿನ ಈಜಿಪ್ಪಿನ ಕಾಗದ 
ಸುರುಳಿಯಲ್ಲಿ ಒಂದು ವಿವರ ದಾಖಲಾಗಿದೆ. ಆ ಕಾಗದ 
ಸುರುಳಿಯನ್ನು ಎಲ್ವಿನ್ ಸ್ಮಿತ್ ಪ್ಯಾಪರಸ್ ಅಂತ ಗುರುತಿಸುತ್ತಾರೆ. 
ಇಮ್‌ಹೋಟೆಪ್ ಎಂಬ ಹೆಸರಿನ ವೈದ್ಯ ಕಣತಲೆಗೆ, ಕಿವಿಯ 
ಮೇಲುಭಾಗ ಮತ್ತು ಹಣೆಯ ಪಕ್ಕಕ್ಕೆ ಪೆಟ್ಟು ಬಿದ್ದ ವ್ಯಕ್ತಿಯ ಬಗ್ಗೆ 
ಅದರಲ್ಲಿ ದಾಖಲಿಸಿದ್ದಾನಂತೆ. ಪೆಟ್ಟು ಬಿದ್ದ ವ್ಯಕ್ತಿಗೆ ಮಾತಿನ ಶಕ್ತಿ 
ಹೊರಟು ಹೋಯಿತು, ಪೆಟ್ಟು ಬಿದ್ದ ಜಾಗವನ್ನು ಗಮನಿಸಿದರೆ 
ಮಾತ್ರ ಇಂಥ ತೊಂದರೆಗಳ ಬಗ್ಗೆ ತಿಳಿಯಬಹುದು ಎಂದು ಟಿಪ್ಪಣಿ 
ಮಾಡಿದ್ದಾನಂತೆ. ಈ ಪ್ರಾಚೀನ ಈಜಿಪ್ ವೈದ್ಯ ಮಾತ್ರವಲ್ಲದೆ 
ಕ್ರಿಪೂ ೪೦೦ರಲ್ಲಿದ್ದ ಗ್ರೀಕ್ ವೈದ್ಯ ಹಿಪೊಕ್ರೇಟಸ್, ತತ್ವಶಾಸ್ತ್ರಜ್ಞ 
ಪ್ಲೇಟೋ , ಅರಿಸ್ಟಾಟಲ್, ಕ್ರಿಪೂ ೨೦೦ರ ಸುಮಾರಿನ ರೋಮ್ 


ನುಡಿಯೊಳಗಾಗಿ 


೫೮ 


ದೇಶದ ಗಾಲೆನ್ ಇವರೆಲ್ಲರೂ ಕೂಡ ಮಿದುಳಿಗೂ ಭಾಷೆಗೂ ಇರುವ ಸಂಬಂಧವನ್ನು ಕುರಿತು ತಮ್ಮದೇ 
ರೀತಿಯಲ್ಲಿ ವ್ಯಾಖ್ಯಾನಮಾಡಿದ್ದಾರೆ. 

ಈಜಿಪ್ತಿನ ಮಾಹಿತಿಯ ತುಣುಕಿಗೆ ಐದು ಸಾವಿರ ವರ್ಷಗಳಾಗಿದ್ದರೂ ಅದರ ಮಹತ್ವದ ಬಗ್ಗೆ 
ಉತ್ಸಾಹ ತಾಳಿದ್ದು ಮಾತ್ರ ಹತ್ತೊಂಬತ್ತನೆಯ ಶತಮಾನದ ಕೊನೆಯ ವೇಳೆಗೆ, ಆ ಹೊತ್ತಿಗೆ ಅಘಾಸಿಯಾಲಜಿ, 
ಅಫಾಸಿಯ ಎಂಬ ರೋಗದ ಬಗ್ಗೆ ಅಧ್ಯಯನ, ಶುರುವಾಗಿತ್ತು. ಆಘಾತ , ಅಪಘಾತಗಳ ಕಾರಣದಿಂದ 
ಮಿದುಳಿಗೆ ಪೆಟ್ಟಾದರೆ ಮಾತಾಡುವ, ಮಾತನ್ನು ತಿಳಿಯುವ, ಬರೆದದ್ದನ್ನು ಓದಿ ಗ್ರಹಿಸುವ ಶಕ್ತಿ 
ತಾತ್ಕಾಲಿಕವಾಗಿಯೋ ಶಾಶ್ವತವಾಗಿಯೋ ನಶಿಸಿ ಹೋಗಬಹುದು. ಇದನ್ನು ಅಫಾಸಿಯ ಅನ್ನುತ್ತಾರೆ. 
ಗ್ರೀಕ್ ಭಾಷೆಯಲ್ಲಿ ಅಫಾಸಿಯ ಅಂದರೆ ಮಾತಿಲ್ಲದಂತಾಗುವುದು ಎಂದು ಅರ್ಥ. ಕನ್ನಡದಲ್ಲಿ ನುಡಿಮರವು 
ಅಂತ ಇಟ್ಟುಕೊಳ್ಳೋಣ. 

ಮಿದುಳಿಗೆ ಆದ ಪೆಟ್ಟು, ಪಾರ್ಶ್ವವಾಯು, ಇಂಥ ಕಾರಣಗಳಿಂದ ತಟಕ್ಕನೆ; ಅಥವ ಮಿದುಳು ಗಡ್ಡೆ, 
ಅಥವ ಸ್ಮತಿನಾಶ ಇಂಥ ಹಲವು ಕಾರಣಗಳಿಂದ ಸಾವಕಾಶವಾಗಿ ನುಡಿಮರೆವು ಉಂಟಾಗಬಹುದು. 
ನುಡಿಮರೆವು ಅಷ್ಟು ಪ್ರಬಲವಲ್ಲದಿದ್ದರೆ ಒಂದೆರಡು ವರ್ಷಗಳಲ್ಲಿ ಬಹುಮಟ್ಟಿಗೆ ಗುಣವಾದರೆ ತೀವಸ್ವರೂಪದ 
ನುಡಿಮರೆವು ಅನುಭವಿಸುವವರು ಭಾಷಾಸಾಮರ್ಥ್ಯವನ್ನು ತಕ್ಕಮಟ್ಟಿಗೆ ಮಾತ್ರ ವಾಪಸ್ಸುಗಳಿಸಿಕೊಳ್ಳಬಲ್ಲರು. 
ಈ ನುಡಿಮರೆವಿನಲ್ಲೂ ಹಲವು ಬಗೆಗಳಿವೆ. ಇತ್ತೀಚಿನ ಸಂಗತಿಗಳ ಮರೆವು, ಸಂಖ್ಯೆಗಳ ಅನುಕ್ರಮದ 
ಮರೆವು, ಹೆಸರು ಪದಗಳ ಮರೆವು ಇತ್ಯಾದಿ. ನುಡಿಮರೆವಿನಿಂದ ಚೇತರಿಸಿಕೊಳ್ಳುವುದರಲ್ಲೂ ಒಂದು 
ಕ್ರಮವಿದೆಯಂತೆ. 

ಈಗ ಮನುಷ್ಯರ ಮಿದುಳಿನಲ್ಲಿ ಉಂಟಾಗುವ ಈ ಅವ್ಯವಸ್ಥೆಯ ಬಗ್ಗೆ ಕೇವಲ ನರಮಂಡಳದ 
ತಜ್ಞರು ಮಾತ್ರವಲ್ಲ, ಜೀವಶಾಸ್ತ್ರ, ಮಾನವಶಾಸ್ತ್ರ , ತತ್ವಶಾಸ್ತ್ರ , ಭಾಷಾಶಾಸ್ತ್ರ , ಕಂಪ್ಯೂಟರಿನ ಕೃತಕ, ಅಂದರೆ 
ಮನುಷ್ಯ ನಿರ್ಮಿತ, ಜಾಣತನ ( ಆರ್ಟಿಫಿಶಿಯಲ್ ಇಂಟಲಿಜೆನ್ಸ್) ತಜ್ಞರು ಎಲ್ಲರೂ ಕುತೂಹಲ 
ತಳೆದಿದ್ದಾರೆ. ಅವ್ಯವಸ್ಥೆ ಎದುರಾದಾಗ ಮಾತ್ರ ವ್ಯವಸ್ಥೆಯ ಮಹತ್ವ ಗೊತ್ತಾಗುವ ಹಾಗೆಯೇ ರೋಗದ 
ತಿಳಿವಿನಿಂದ ಮಾತ್ರ ಆರೋಗ್ಯದ ತಿಳಿವು ಮೂಡುತ್ತದೋ ಏನೋ ! ಭಾಷಾ ವ್ಯವಸ್ಥೆಗೂ ಮಿದುಳಿನ 
ಕಾರ್ಯವ್ಯವಸ್ಥೆಗೂ ಇರುವ ಸಂಬಂಧ ಅರ್ಥಮಾಡಿಕೊಳ್ಳುವ ಪ್ರಯತ್ನ ೧೯೭೦ರ ದಶಕದಿಂದೀಚೆಗೆ . 
ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. 

ಭಾಷಾಶಾಸ್ತ್ರದ ಒಂದು ಶಾಖೆ, ನ್ಯೂರೋಲಿಂಗ್ವಿಸ್ಟಿಕ್ಸ್ , ನರಮಂಡಳಭಾಷಾವಿಜ್ಞಾನದ ಪ್ರಮುಖ 
ಪ್ರಶ್ನೆ ಇದು: ಭಾಷಾ ಸಾಮರ್ಥ್ಯ ಮನುಷ್ಯ ಮಿದುಳಿನಲ್ಲಿ ಹೇಗೆ, ಯಾವ ಕ್ರಮದಲ್ಲಿ ದಾಖಲಾಗಿದೆ? 
ಭಾಷೆಯ ನಿಯಮಗಳಿಗೂ ಮಿದುಳಿನ ರಚನೆ ಮತ್ತು ಕಾರ್ಯವಿಧಾನಕ್ಕೂ ಯಾವ ಥರದ ಸಂಬಂಧ 
ಇದೆ ? ಮಿದುಳಿಗೆ ಯಾವ ಥರದ ಘಾಸಿಯಾದಾಗ ಭಾಷೆಗೆ, ಸಂವಹನಕ್ಕೆ ಯಾವ ಗತಿಯಾಗುತ್ತದೆ ? 
ಮನುಷ್ಯ ಜೀವಿಗಳ ವಿಕಾಸಕ್ರಮದಲ್ಲಿ ಸಂವಹನೆಯ ಸಾಮರ್ಥ್ಯ, ಭಾಷೆಯ ಬಳಕೆ ಹೇಗೆ ಬೆಳೆದವು? ಈ 
ವಿಕಾಸದ ಸುಳಿವನ್ನು ಮಿದುಳಿನಲ್ಲಿ ಕಾಣಲು ಸಾಧ್ಯವೇ ? ಮಕ್ಕಳು ಭಾಷೆಯನ್ನು ಬಳಸಿ ಸಂವಹನ 
ಕೌಶಲ ಹೇಗೆ ಕಲಿಯುತ್ತಾರೆ ? ಮಕ್ಕಳ ಭಾಷಾ ಸಂಪಾದನೆಗೂ ಅವರ ಮಿದುಳಿನ ಬೆಳವಣಿಗೆಗೂ 
ಸಂಬಂಧ ಕಲ್ಪಿಸಬಹುದೇ ? ಭಾಷೆಯ ಮೂಲಕ ಸಂವಹನ ನಡೆಯುವಾಗ ಮಿದುಳಿನಲ್ಲಿ ನಡೆಯುವ 
ಕ್ರಿಯೆಗಳನ್ನು ಚಿತ್ರವತ್ತಾಗಿ ದಾಖಲಿಸಿಕೊಂಡು ಅಳೆಯಬಹುದೆ? ಹೀಗೆ ಮಾಡುತ್ತ ಭಾಷೆ ಮತ್ತು ಸಂವಹನದ 
' ಮಾದರಿ' ಯನ್ನು ಕಲ್ಪಿಸಿಕೊಳ್ಳಲು ಆಗುತ್ತದೆಯೆ ? ಆ ಮಾದರಿಯನ್ನಿಟ್ಟುಕೊಂಡು ಭಾಷೆಯ ಕಲಿಕೆಯಲ್ಲಿ, 
ಕಂಪ್ಯೂಟರುಗಳಲ್ಲಿ ಭಾಷಾ ಸಂಸ್ಕರಣದಲ್ಲಿ ಮುಂದುವರೆಯುವ ಸಾಧ್ಯತೆಗಳೇನು? ಭಾಷಾ ಸಂಸ್ಕರಣದ 
ಪ್ರಮೇಯಗಳನ್ನು ಕಲ್ಪಿಸಿಕೊಳ್ಳಬಹುದೆ? ಇವು ನ್ಯೂರೋಲಿಂಗ್ವಿಸ್ಟಿಕ್ಸ್‌ನ ಮುಖ್ಯ ಆಸಕ್ತಿಗಳು . 


ನುಡಿಯೊಳಗಾಗಿ 


ಆದರೆ ಈ ತಿಳಿವಳಿಕೆ ಪಡೆಯಲು ಸಿಗುವುದು ಮಾತ್ರ ಮಿದುಳಿನ ಆಘಾತಕ್ಕೆ ಒಳಗಾದವರು ಮತ್ತೆ 
ನುಡಿಸಂಪಾದನೆಯಲ್ಲಿ ಎದುರಿಸುವ ಕಷ್ಟದ ಉದಾಹರಣೆಗಳಷ್ಟೇ ! ಅವರು ಎದುರಿಸುವ ಕಷ್ಟ, ಅದನ್ನು 
ಮೀರಲು ನಡೆಸುವ ಪ್ರಯತ್ನಗಳನ್ನು ಆಧಾರವಾಗಿಟ್ಟುಕೊಂಡು ಜೀವಂತ, ಆರೋಗ್ಯವಂತ ಮಿದುಳಿನ 
ಭಾಷೆಯ ಸಾಮರ್ಥ್ಯಕ್ಕೆ ವಸ್ತುನಿಷ್ಠ ಪುರಾವೆ ಹುಡುಕುವ ಮಹಾ ಸಾಹಸ ಇದು. ಹಾಗೆಯೇ ಮನುಷ್ಟೇತರ 
ಮಿದುಳಿನ ಮೇಲೆನಿಯಂತ್ರಿತ ಪ್ರಯೋಗಗಳನ್ನು ನಡೆಸಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದಕ್ಕೆ 
ಮಿದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನುವುದನ್ನು ತಿಳಿಯಲು ನರ ವಿಜ್ಞಾನಿಗಳು ಹೆಣಗಿದ್ದಾರೆ. 
ಆದರೂ ಆಘಾತಗೊಂಡ ಮಿದುಳಿನ ವರ್ತನೆಯನ್ನು ಆಧಾರವಾಗಿಟ್ಟುಕೊಂಡು, ಮಿದುಳಿನ ಯಾವ 
ಭಾಗಕ್ಕೆ ತೊಂದರೆಯಾದರೆ ಎಂಥ ಮಾತಿನ ತೊಂದರೆ ಅನ್ನುವ ವಿವರವನ್ನಿಟ್ಟುಕೊಂಡು ಭಾಷೆ ಮತ್ತು 
ಮಿದುಳಿನ ಸಂಬಂಧದ ಸ್ವರೂಪದ ಬಗ್ಗೆ ತೀರ ಖಚಿತವಾಗಿ ತಿಳಿವಳಿಕೆ ಪಡೆದೆವು ಅಂದುಕೊಳ್ಳುವುದು 
ಸರಿಯಲ್ಲ ಎಂದು ನುಡಿಮರೆವಿನ ತಜ್ಞರು ಎಚ್ಚರಿಸುತ್ತಲೇ ಇರುತ್ತಾರೆ. ಭಾಷೆ ಮತ್ತು ಮಾನಸಿಕ 
ಚಟುವಟಿಕೆಗಳನ್ನು ಕುರಿತಂತೆ ಮಿದುಳಿನ ಅಚ್ಚುಕಟ್ಟಾದ ನಕ್ಷೆಯನ್ನು ತಯಾರಿಸಬೇಕೆಂಬ ಹಂಬಲ 
ಇನ್ನೂ ದೂರದ ಸಂಗತಿಯೇ . 

- ಈ ಕೆಲಸ ನೆರವೇರಲು ಮಾನವಿಕ ಶಾಸ್ತ್ರಗಳು, ವೈದ್ಯಕೀಯ, ಸಮಾಜವಿಜ್ಞಾನ, ಜೀವಶಾಸ್ತ್ರದ 
ಶಾಖೆಗಳು ಎಲ್ಲದರ ಹದವರಿತ ಸಂಗಮವಾಗಬೇಕು. ಎಷ್ಟೆಂದರೂ ಭಾಷೆಯನ್ನು ತಿಳಿಯುವುದೆಂದರೆ 
ಮನುಷ್ಯನನ್ನೇ ತಿಳಿದಂತೆ, ಅಲ್ಲವೇ ! ಆದರೂ ಭಾಷೆಗೆ ಸಂಬಂಧಿಸಿದಂತೆ ಈ ಸಂಶೋಧನೆಗಳು ಭಯವನ್ನೂ 
ಹುಟ್ಟಿಸುತ್ತವೆ . 

ಸೂಕ್ಷ್ಮವಾದ ವಿವರಗಳನ್ನು ತಜ್ಞರಿಗೆ ಬಿಡೋಣ. ನಮ್ಮ ಕುತೂಹಲಕ್ಕೆಂದು ಮಿದುಳು ಮತ್ತು 
ಭಾಷೆಯ ಸಂಬಂಧದ ಬಗ್ಗೆ ಯಾವ ಥರದ ಕೆಲಸ ಯಾವ ದೃಷ್ಟಿಯಿಂದ ನಡೆದಿದೆ ಅನ್ನುವುದನ್ನು 
ಗಮನಿಸೋಣ. ಕೆಲವು ವಿಜ್ಞಾನಿಗಳು ಮಿದುಳಿನಲ್ಲಿ ಭಾಷೆಯ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆಂದು 
ಪ್ರತ್ಯೇಕ ಸ್ಥಳಗಳು, ಕೇಂದ್ರಗಳು ಇವೆ ಎಂದು ನಂಬಿಕೊಂಡು ಹೊರಡುತ್ತಾರೆ . ಒಂದು ಥರದಲ್ಲಿ ಇವರದು 
ಸ್ಥಳೀಕರ ದೃಷ್ಟಿ. ಇವರು ಮಿದುಳಿನ ಉನ್ನತ ಕಾರ್ಯಗಳು ಮಿದುಳಿನ ಬೇರೆ ಬೇರೆ ಕೇಂದ್ರಗಳಲ್ಲಿ 
ಹಂಚಿಹೋಗಿವೆ, ಮುಖ್ಯವಾಗಿ ಮಿದುಳ ಕಾರ್ಟೆಕ್ಸ್ ಅಥವ ಕವಚದಲ್ಲಿ. ಈ ಕೇಂದ್ರಗಳು ಸಹೋದರಿಯರಂತೆ; 
ಅಥವ ಅಥವ ಮಿದುಳಿನ ಮುಂಭಾಗದ ಪ್ರಾಮುಖ್ಯ ಹೆಚ್ಚು ಎಂದು ಭಾವಿಸುತ್ತಾರೆ . 

ಇನ್ನು ಕೆಲವರು ಪದಗಳಿಗೆ ಐಡಿಯಾಗಳಿಗೆ ಸಂಬಂಧಪಟ್ಟ ಮಿದುಳಿನ ಭಾಗಗಳಿಗೂ ಭಾಷೆಯ 
ಕಾರ್ಯ ನಿರ್ವಹಿಸುವ ಭಾಗಗಳಿಗೂ ಸಂಬಂಧ ಇರಬೇಕು ಅದನ್ನು ತಿಳಿಯುವುದು ಮುಖ್ಯ ಎಂದು 
ಭಾವಿಸುತ್ತಾರೆ. ಇವರದು ಮಿದುಳಿನ ವಿವಿಧ ಭಾಗಗಳ ನಂಟಸ್ತಿಕೆಯನ್ನು ನೆಚ್ಚಿ ಹೊರಡುವ ಕ್ರಮ . 
ಭಾಷಿಕ ಸಾಮರ್ಥ್ಯವೆಂಬುದು ಬಿಂಬ ಮತ್ತು ಪದಗಳ ಸಂಬಂಧ, ಬಿಂಬ ಮತ್ತು ಪದಗಳನ್ನು ನಿರ್ವಹಿಸುವ 
ಮಿದುಳಿನ ಭಾಗಗಳ ನಡುವೆ ಸಂಪರ್ಕ ತಪ್ಪಿಹೋದರೆ ನುಡಿಮರವು ಉಂಟಾಗುತ್ತದೆ ಅನ್ನುವ ನಿಲುವು 
ಇವರದ್ದು . 

ನುಡಿಮರೆವಿಗೆ ಪಕ್ಕಾದವರು ಚೇತರಿಸಿಕೊಳ್ಳುವಾಗ ಮಿದುಳಿನ ಪ್ರಮುಖ ಕೇಂದ್ರಗಳ ಉಪವಿಭಾಗಗಳು 
ಚೇತರಿಕೆಯ ಕಾರ್ಯಭಾರ ವಹಿಸಿಕೊಳ್ಳುವುದನ್ನು ಕಂಡರೆ ಮಿದುಳಿನ ವಿವಿಧ ಸ್ಥಳಗಳ ಬಗ್ಗೆ ಜೀವಂತ 
ಚಲನಶೀಲತೆ ಇರಬೇಕು ಎಂದು ಊಹಿಸಿಕೊಂಡು ಅಧ್ಯಯನ ಶುರುಮಾಡಿದವರಿದ್ದಾರೆ. ಹರಿಯುವ 
ನದಿಗೆ ದೊಡ್ಡ ಬಂಡೆಗಳು ಅಡ್ಡಬಂದರೆ ನೀರಿನ ಹರಿವು ಎಲ್ಲೋ ನುಸುಳಿ, ಇಲ್ಲೆಲ್ಲೋ ಮಲೆತು ಹೇಗೋ 
ಮುಂದೆ ಸಾಗುವುದಿಲ್ಲವೇ ಹಾಗೆ. ಇವರದ್ದನ್ನು ಪ್ರವಾಹದ ಗತಿಶೀಲ ದೃಷ್ಟಿ ಅನ್ನೋಣ. ಇವರು ಮಿದುಳಿನ 
ಬೇರೆ ಬೇರೆ ಭಾಗಗಳ ಕಾರ್ಯನಿರ್ವಹಣೆಯಲ್ಲಿ ಹಲವು ಉಪವಿಭಾಗಗಳಿದ್ದು ಅವುಗಳ ಬಗೆಬಗೆಯ 
ಸಂಯೋಜನೆಯಿಂದ, ಸಂಪರ್ಕದಿಂದ ಭಾಷಿಕ ಸಂವಹನ ಸಾಧ್ಯವಾಗುತ್ತದೆ ಎಂದು ವಿವರಿಸುತ್ತಾರೆ. 


ನುಡಿಯೊಳಗಾಗಿ 


೬೦ 


ಇನ್ನು ಕೆಲವು ತಜ್ಞರು ವಿಕಾಸವಾದಿಗಳು, ಮನುಷ್ಯ ಮಕ್ಕಳ ಮಿದುಳ ಬೆಳವಣಿಗೆ , ಭಾಷೆಯ 
ವಿಕಾಸವನ್ನು ಗಮನಿಸುತ್ತಾ ಇಡೀ ಮನುಷ್ಯ ಭಾಷೆ ಮತ್ತು ಮಿದುಳಿನ ವಿಕಾಸದ ಬಗ್ಗೆ ತಿಳಿವಳಿಕೆ ಸಿಕ್ಕಿತು 
ಅನ್ನುವ ನೆಚ್ಚಿಕೆ ಇರುವವರು. ಮಿದುಳು ಪದರ ಪದರವಾಗಿ ರೂಪುಗೊಂಡಿದೆ. ಒಳಗಿನಿಂದ ಹೊರಗೆ 
ಅಥವ ಕೆಳಗಿನಿಂದ ಮೇಲಕ್ಕೆ ಈ ಪದರಗಳು ವಿಕಾಸಕ್ರಮದ ಚರಿತ್ರೆಯನ್ನು ಹೇಳುವಂತಿವೆ. ಮಿದುಳಿನ 
ಪದರಗಳಿಗೂ ಭಾಷಿಕ ಸಂವಹನದ ಸಾಮರ್ಥ್ಯಕ್ಕೂ ಇರುವ ಸಂಬಂದ ಗಮನಿಸಬೇಕು ಅನ್ನುವ ತಜ್ಞರು 
ಇವರು. 

ಇನ್ನು ಹಲವು ತಜ್ಞರು ಮಿದುಳಿನ ಇಡಿತನವನ್ನು ಗಮನಿಸಬೇಕು ಅನ್ನುವ ವಿಶ್ವಾಸದವರು. ಅವರ 
ಪ್ರಕಾರ ಮಿದುಳಿನ ಒಂದೊಂದು ಭಾಗ ಭಾಷೆಯ ಒಂದೊಂದು ಕಾರ್ಯ ನಿರ್ವಹಿಸುತ್ತ ಎಲ್ಲ ಭಾಗಗಳ 
ಸಮಂಜಸ ಕಾರ್ಯಶೀಲತೆಯಲ್ಲಿ ಭಾಷೆಯ ವ್ಯವಹಾರ ನಡೆಯುತ್ತದೆ ಅನ್ನುತ್ತಾರೆ. 

ಗಂಡು - ಹೆಣ್ಣು ಮಿದುಳುಗಳು ಭಾಷೆಯನ್ನು ಒಂದೇ ಬಗೆಯಲ್ಲಿ ಸಂಸ್ಕರಿಸುತ್ತವೆಯೇ ? ಭಿನ್ನ 
ವ್ಯಾಕರಣಗಳನ್ನು ಹೊಂದಿರುವ ಭಾಷಿಕರ ಮಿದುಳುಗಳು ಬೇರೆ ಬೇರೆ ರೀತಿಯಲ್ಲಿ ನುಡಿಮರೆವಿನಿಂದ 
ಚೇತರಿಸಿಕೊಳ್ಳುತ್ತವೆಯೇ ? ವ್ಯಕ್ತಿಯ ವಯಸ್ಸು, ಶೈಕ್ಷಣಿಕ ಹಿನ್ನಲೆಗಳಿಗೂ ನುಡಿಮರೆವಿನ ಚೇತರಿಕೆಗೂ 
ಸಂಬಂಧವಿದೆಯೇ ? ಇವು ಇತ್ತೀಚಿನ ವರ್ಷಗಳಲ್ಲಿ ಸಂಶೋಧನೆಗೆ ಗುರಿಯಾಗಿರುವ ಪ್ರಶ್ನೆಗಳು. 

ಮಿದುಳು ಮತ್ತು ಮಾತನ್ನು ಕುರಿತ ಒಂದು ಪುಸ್ತಕವನ್ನು ಕೆ.ಎಚ್. ಕೃಷ್ಣಮೂರ್ತಿಯವರು 
ಬರೆದಿದ್ದಾರೆ. ' ಮಿದುಳು, ಮಾತು, ಮನಸ್ಸು' ಅದರ ಹೆಸರು . ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗ 
೧೯೭೪ರಲ್ಲಿ ಅದನ್ನು ಪ್ರಕಟಿಸಿದೆ. ನನಗೆ ತಿಳಿದ ಮಟ್ಟಿಗೆ ಕನ್ನಡದಲ್ಲಿ ಈ ವಿಷಯದ ಬಗ್ಗೆ ಬಂದಿರುವುದು 
ಇದೊಂದೇ ಪುಸ್ತಕ . ಹೆಚ್ಚಿನ ವಿವರಗಳಲ್ಲಿ ಆಸಕ್ತಿ ಇರುವ ಓದುಗರು ಅದನ್ನು ಗಮನಿಸಬಹುದು. 

ನುಡಿಮರವನ್ನು ಕುರಿತ ಸಂಶೋಧನೆಗಳು ಪೂರ್ಣ ಯಶಸ್ವಿಯಾದರೆ ರೋಗಿಗಳಿಗೆ ಅದರಿಂದ 
ಖಂಡಿತ ಉಪಯೋಗವಾಗುತ್ತದೆ. ನಿಜ, ಆದರೆ ಭಾಷೆಯ ಕಲಿಕೆಗೂ , ಬಳಕೆಗೂ ಮಿದುಳಿನ 
ಕಾರ್ಯವಿಧಾನಕ್ಕೂ ಇರುವ ಸಂಬಂಧದ ಪೂರ್ಣ ತಿಳಿವಳಿಕೆ ದೊರೆತಿಲ್ಲ . ಅದು ಬಲು ದೂರದ , ಬಲು 
ಕಷ್ಟದ ಹಾದಿ, ಕೆಲವೊಮ್ಮೆ ಈ ಯತ್ನ ಯಶಸ್ವಿಯಾಗದಿದ್ದರೆ ಒಳಿತೇನೋ ಅನ್ನಿಸುವುದೂ ಉಂಟು. 
ಭಾಷೆಗಳ ಕಲಿಕೆ, ಬಳಕೆ ಎಲ್ಲವೂ ಖಚಿತ ಮಾದರಿಯೊಂದರ ನಿಯಂತ್ರಣಕ್ಕೆ ಒಳಪಡುವ ಸಾಧ್ಯತೆಯೇ 
ಭಯ ಹುಟ್ಟಿಸುತ್ತದೆ. ಹಾಗೊಂದು ವೇಳೆ ಭಾಷೆ , ಸಂವಹನೆ, ಅರ್ಥ ಎಲ್ಲವೂ ನಿಯಂತ್ರಣಕ್ಕೆ ದಕ್ಕಿಬಿಟ್ಟರೆ 
ಏನೆಲ್ಲ ರಾಜಕೀಯ, ಸಾಂಸ್ಕತಿಕ ಪರಿಣಾಮಗಳಾಗಬಹುದು ಊಹಿಸಿಕೊಳ್ಳಿ. ಅಥವಾ ಇದು ತಜ್ಞನಲ್ಲದ 
ಸಾಮಾನ್ಯನೊಬ್ಬನ ಕಲ್ಪಿತ ಭೀತಿ ಇದ್ದರೂ ಇರಬಹುದು. 


[ ಸಾಪ್ತಾಹಿಕ ಪುರವಣಿ ೧೧ ಮಾರ್ಚ್ ೨೦೧೨ ] 


೬೧ 


ನುಡಿಯೊಳಗಾಗಿ 


ಏನಿ ಬಂದಿರಿ , ಹದುಳವಿದ್ದಿರೆ 


ಬಸವಣ್ಣನ ಸುಪ್ರಸಿದ್ದ ವಚನದ ಈ ಮಾತು. ಸಾಮಾಜಿಕ ಸಭ್ಯತೆಯನ್ನು 
ಕುರಿತದ್ದು . ಮಾತಿನಲ್ಲೂ ವ್ಯಕ್ತವಾಗಬೇಕಾದ ಸೌಜನ್ಯವನ್ನು ಕುರಿತದ್ದು. 
ಅದು ಮಕ್ಕಳು ಗಮನವಿಟ್ಟು ಕಲಿಯಬೇಕಾದ, ಹಿರಿಯರು 
ಗಮನವಿಟ್ಟು ಕಲಿಸಬೇಕಾದ ಸಂಗತಿ. 

ಮಗುವಿಗೆ ಐದು ವರ್ಷ ತುಂಬುವ ಹೊತ್ತಿಗೆ ಅವರು ಈ 
ಭೂಮಿಗೆ ಬಂದು ಸುಮಾರು ೪೦ ಸಾವಿರ ಗಂಟೆಗಳಾಗಿರುತ್ತವೆ. 
ನಿದ್ದೆಯ ಸಮಯ ಬಿಟ್ಟರೆ ಉಳಿದ ಹೆಚ್ಚಿನ ಸಮಯವೆಲ್ಲವೂ ಮಾತು 
ಕಲಿಯುವುದಕ್ಕೆ , ಭಾಷೆಯ ಬಳಕೆ ಅರಿಯುವುದಕ್ಕೆ 
ವಿನಿಯೋಗವಾಗಿರುತ್ತದೆ. ಈ ಹೊತ್ತಿಗೆ ಮಕ್ಕಳು ತಮ್ಮ ಸುತ್ತಲೂ 
ಇರುವ ಭಾಷೆಯ ದನಿಗಳ ಒಡೆಯರಾಗಿರುತ್ತಾರೆ , ಸಾವಿರ ಸಾವಿರ 


ನುಡಿಯೊಳಗಾಗಿ 


ಪದ ಮನಸಿನಲ್ಲಿಟ್ಟುಕೊಂಡಿರುತ್ತಾರೆ, ವಾಕ್ಯ ರಚನೆಯ ನೂರಾರು ಬಗೆಗಳನ್ನು ಆಟವೆಂಬಂತೆ ಕಲಿತಿರುತ್ತಾರೆ. 
ಬಹು ಸಂಖ್ಯೆಯ ಮಕ್ಕಳು ಒಂದಕ್ಕಿಂತ ಹೆಚ್ಚು ಭಾಷೆಗಳ ವಾತಾವರಣದಲ್ಲಿ ಬೆಳೆಯುವುದರಿಂದ ಈ 
ಎಲ್ಲ ಕೆಲಸ ಒಂದಲ್ಲ ಎರಡು, ಮೂರು ಬಾರಿ ನಡೆದಿರುತ್ತದೆ. 

ಭಾಷೆ ಯಾಕೆ ಅನ್ನುವುದಕ್ಕೆ ಹಲವು ಉತ್ತರಗಳಿದ್ದರೂ ಭಾಷೆಯ ಮುಖ್ಯ ಕೆಲಸಗಳಲ್ಲಿ ಒಂದು 
ಪರಸ್ಪರ ಮಾತುಕತೆಗೆ ಒದಗಿಬರುವುದು. ಒಬ್ಬರು ಇನ್ನೊಬ್ಬರೊಡನೆ ಸಂಭಾಷಣೆ ನಡೆಸುವುದು , ಮಾತುಕತೆ 
ಆಡುವುದು ಎಷ್ಟು ಸಹಜ ಅನಿಸುತ್ತದೆಂದರೆ ನಾವು ಆ ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ. 

ಜಗತ್ತಿನ ಎಲ್ಲ ಸಂಗತಿಗಳ ವ್ಯವಹಾರಗಳ ಬುನಾದಿಯಲ್ಲೂ ಕೆಲವು ನಿಯಮಗಳು ಇರುವ ಹಾಗೇ 
ಮನುಷ್ಯರ ಮಾತುಕತೆಯೂ ಕೆಲವು ನಿಯಮಗಳಿಗೆ ಬದ್ಧವಾದದ್ದು. ಮೊದಲ ನಿಯಮ ಇದು: ಒಬ್ಬರು 
ಮಾತು ಮುಗಿಸಿದ ಮೇಲೆ ಇನ್ನೊಬ್ಬರು ಆಡಬೇಕು, ಜಗಳವೋ ವಾದವೋ ಕಾವೇರಿದಾಗ ಎಲ್ಲರೂ 
ಒಟ್ಟಿಗೆ ಮಾತಾಡುವುದು, ಸ್ವಲ್ಪ ಸಮಾಧಾನವಾದ ಮೇಲೆ ಒಬ್ಬರ ನಂತರ ಒಬ್ಬರು ಮಾತಾಡುವುದು 
ನೋಡಿದ್ದೀರಲ್ಲಾ. ಮಾತುಕತೆಯಲ್ಲಿ ಹಲವು ಜನ ತೊಡಗಿದ್ದಾಗ ಇದು ಬಹಳ ಮುಖ್ಯ ರಸ್ತೆ ಪಕ್ಕದಲ್ಲಿ 
ಚಹಾ ಕುಡಿಯುತ್ತಾ ಆಗ ತಾನೇ ನೋಡಿಕೊಂಡು ಬಂದ ಸಿನಿಮಾ ಬಗ್ಗೆ ನಾಲ್ಕಾರು ಸ್ನೇಹಿತರು 
ಮಾತಾಡುತ್ತಾ ಇದ್ದೀರಿ ಅಂದುಕೊಳ್ಳಿ, ಎಲ್ಲರಿಗೂ ತಾವುನೋಡಿದ ಸಿನಿಮಾ ಬಗ್ಗೆ ಏನೋ ಹೇಳುವುದಿರುತ್ತದೆ. 
ಹೇಳಬೇಕು ಅನಿಸಿದ್ದನ್ನು ಹೇಳುವುದಕ್ಕೆ ಎಲ್ಲರಿಗೂ ಅವಕಾಶ ಸಿಕ್ಕರೆ ಖುಷಿಯಾಗಿ, ಇಲ್ಲದಿದ್ದರೆ ಇರಿಸುಮುರಿಸಾಗಿ 
ಸಂಜೆ ಮುಗಿಯುತ್ತದೆ. 

ಒಂದೊಂದು ಸಾರಿ ಒಬ್ಬರೇ ಮಾತಾಡುತ್ತಾ ಮಾತಾಡುತ್ತಾ ಮಾತಾಡುತ್ತಲೇ ಇರುತ್ತಾರೆ. ಮಾತಿನ 
ಏಕಸ್ವಾಮ್ಯ ತಮ್ಮದೇ ಅನ್ನುವ ಹಾಗೆ, ಇಲ್ಲ, ನೀವು ಮಾತು ಶುರುಮಾಡಿ ಅರ್ಧವಾಕ್ಯ ಮುಗಿಸುವುದರೊಳಗೆ 
ಮತ್ತೆ ಅವರೇ ಶುರುಮಾಡುತ್ತಾರೆ. ಹಾಗೆ ಇನ್ನೊಬ್ಬರ ಮಾತಿಗೆ ಅಡ್ಡಿ ಮಾಡುವವರು ಗಂಡಸರೇ ಹೆಚ್ಚು 
ಅನ್ನುವ ಸಂಶೋಧನೆಯೂ ನಡೆದಿದೆ. ಮಾತನಾಡುವ ನಮ್ಮ ಸರದಿ ಬರುವವರೆಗೆ ಕಾಯುವುದು 
ಸಹಜವಾಗಿ ಬರುವ ವಿದ್ಯೆಯಲ್ಲ. ಅದನ್ನ ಕಲಿಯಬೇಕು. ಮಕ್ಕಳು ಈ ವಿದ್ಯೆಯನ್ನು ತೀರ ಎಳೆತನದಲ್ಲೇ 
ಕಲಿಯುತ್ತಾರೆ , ಬದುಕಿನ ಮೊದಲ ವರ್ಷದಲ್ಲೇ , ಕಿಲ ಕಿಲ ನಕ್ಕಾಗ ಅಮ್ಮ ಪ್ರತಿಕ್ರಿಯೆ ತೋರಿದ್ದು ಕಂಡು, 
ಮತ್ತೆ ಕಿಲಕಿಲಿಸಿ, ಮತ್ತೆ ಅಮ್ಮ ಪ್ರತಿಕ್ರಿಯೆ ತೋರಿ, ಇನ್ನೊಮ್ಮೆ ಕಿಲಕಿಲ... ಮಾತಾಡು -ಕೇಳು- ಮಾತಾಡು 
ಅನ್ನುವ ಪಾಠ ಆಗಲೇ ಶುರು . ಇದು ಎಲ್ಲ ಮಾತುಕತೆಯ ತಳಹದಿ. ನಾವು ಮಾತಾಡುವುದನ್ನು 
ಕಲಿಯುವ ಹಾಗೇ ಕೇಳಿಸಿಕೊಳ್ಳುವುದನ್ನೂ ಕಲಿಯಬೇಕು. 

ಎರಡನೆಯ ವರ್ಷದಲ್ಲಿ ಮಾತುಕತೆ ಇನ್ನಷ್ಟು ಸದೃಢವಾಗುತ್ತದೆ. ಸಮರ್ಥನ ಜೊತೆ ಬೊಂಬೆ 
ಪುಸ್ತಕ ನೋಡುತ್ತಾ ಅವರಮ್ಮ ' ಅದೇನು?” ಅಂದಳು . 'ನಾಯಿ ', 'ಕರೆಕ್ಸ್ , ನಾಯಿ , ಕರೀ ನಾಯಿ . ದೊಡ್ಡ 
ಕರೀ ನಾಯಿ ' ಅಂದಳು ಅಮ್ಮ 'ಕಲೀನಾಯಿ ' ಅಂದ ಸಮರ್ಥ, ಕರೀ ಅನ್ನುವುದು ಕಯೇ ಆಗಿ 
ಹೊಮ್ಮಿತ್ತು. ಹೊಸ ಪದವನ್ನು ವಾಕ್ಯಕ್ಕೆ ಸೇರಿಸುವುದು ಕಲಿಯುತ್ತಿದ್ದ . ಈ ಪುಟ್ಟ ಮಾತುಕತೆಯಲ್ಲಿ ಐದು 
ಭಾಗಗಳಿವೆ ನೋಡಿ. ಅಮ್ಮ ಕೇಳಿದ ಪ್ರಶ್ನೆ , ಸಮರ್ಥ ನೀಡಿದ ಉತ್ತರ, ಅಮ್ಮನ ಒಪ್ಪಿಗೆ, ವಾಕ್ಯಕ್ಕೆ ಅಮ್ಮ 
ಹೊಸದೊಂದು ಪದ ಸೇರಿಸಿದ್ದು , ಸಮರ್ಥ ಅದನ್ನು ರಿಪೀಟ್ ಮಾಡಿದ್ದು . ಹೀಗೆ ಮಾಡುತ್ತ ಒಂದು 
ಪದದ ವಾಕ್ಯವನ್ನು ದೊಡ್ಡದು ಮಾಡುವುದು ಹೇಗೆ, ಎಂಥ ಪದ ಎಲ್ಲಿ ಸೇರಿಸಬೇಕು ಅನ್ನುವುದು 
ಕಲಿಯುತಿದ್ದ . ಕೆಲವೇ ವಾರಗಳಲ್ಲಿ ವಾಕ್ಯ ಪ್ರಯೋಗ ಶುರುವಾಗಿತ್ತು. ಅಷ್ಟೇ ಅಲ್ಲ, ಸಮರ್ಥನ ಅಮ್ಮ 
ಮಗುವಿನ ಗಮನವನ್ನು ನಾಯಿಯ ಇತರ ವಿಶೇಷಗಳ ಬಗ್ಗೆ ಸೆಳೆದದ್ದು ಕೂಡ ಇದೆ ಇಲ್ಲಿ - 'ದೊಡ್ಡ', 
'ಕರಿಯ ' ಹೇಳಬೇಕಾಗಿರಲಿಲ್ಲ , ಆದರೂ ಹೇಳಿದಳು . ಅಮ್ಮ ಹೇಳಿದ್ದನ್ನು ಸಮರ್ಥ ತನ್ನ ಮಾತಿಗೆ 
ಸೇರಿಸಿಕೊಂಡ. ಅವನಿಗೂ ಗೊತ್ತಿಲ್ಲದ ಹಾಗೆ, ಅಮ್ಮನಿಗೂ ಗೊತ್ತಿಲ್ಲದ ಹಾಗೆ ಹೊಸ ಪದ, ವಾಕ್ಯದಲ್ಲಿ 
ಗುಣವಾಚಕ ಸೇರಿಸುವ ಬಗೆ ಕಲಿತಿದ್ದ. 


ನುಡಿಯೊಳಗಾಗಿ 


ಎರಡು ವರ್ಷದ ಮಕ್ಕಳೊಡನೆ ತಂದೆ ತಾಯಿಯರು ಆಡುವ ಮಾತುಕತೆ ಸುಮಾರಾಗಿ ಹೀಗೇ 
ಇರುತ್ತದೆ. ಅಪ್ಪ ಅಮ್ಮಂದಿರು ಮಕ್ಕಳು ಬಳಸಿದ ವಾಕ್ಯಗಳನ್ನು ರಿಪೀಟ್ ಮಾಡುವಾಗ ಇನ್ನಷ್ಟು ಜಟಿಲವಾದ 
ವಾಕ್ಯಗಳನ್ನು ಆಡುತ್ತಾರೆ. ಅಪ್ಪ ಅಮ್ಮಂದಿರೇ ಭಾಷೆಯ ಗುರುಗಳು . ಇನ್ನೊಂದು ವರ್ಷ ಕಳೆಯುವಷ್ಟರಲ್ಲಿ 
' ತಾತಾ, ಬಿಸ್ಕತ್ತು ಕೊಡೂ ' ಅಂದಾಗ ಅವರಮ್ಮ 'ಕೊಡು ಅಂತಾರಾ , ಕೊಡಿ ಫೀಸ್ ಅನ್ನು ' ಅಂದಳು. 
ಸಮರ್ಥ ಇಷ್ಟವಿದೆಯೋ ಇಲ್ಲವೋ ಅಂದ. ' ಬಿಸ್ಕತ್ತು ಕೊಟ್ಟಮೇಲೆ ಥ್ಯಾಂಕ್ಯೂ ತಾತಾ ಅನ್ನಬೇಕು 
ಅಂದಿರಲಿಲ್ಲವಾ' ಅಂದಳು ಮಗಳು. ಮೊಮ್ಮಗ ಕಷ್ಟಪಟ್ಟು ತಾಂಕೂ ಅಂದ, ಅವನ ಗಮನವೆಲ್ಲ 
ಬಿಸ್ಕತ್ತಿನ ಮೇಲಿತ್ತು. ಅಷ್ಟಂದಿದ್ದೇ ಮಗಳಿಗೆ ಖುಷಿಯಾಗಿ 'ಗುಡ್ ಬಾಯ್' ಅಂದಳು. 
- ಎಷ್ಟೋ ಮನೆಗಳಲ್ಲಿ ದಿನವೂ ನಡೆಯುವ ಈ ಆಟ, ಸಭ್ಯ ಸಂಭಾಷಣೆಯ ಪಾಠವಲ್ಲದೆ ಇನ್ನೇನು. 
ಫೀಸ್ ಅನ್ನಬೇಕು, ಥ್ಯಾಂಕ್ಸ್ ಹೇಳಬೇಕು, ಇವನ್ನೆಲ್ಲ ದೊಡ್ಡವರೇ ಕಲಿಸಿಕೊಡಬೇಕು, ಮತ್ತೆ ಮತ್ತೆ ಹೇಳಿ 
ಮಕ್ಕಳು ಅವನ್ನು ಮನದಟ್ಟುಮಾಡಿಕೊಳ್ಳುವ ತನಕ , ಸಮಯಬೇಕು, ತಾಳ್ಮೆ ಬೇಕು. ಹಾಗಿದ್ದರೂ 
ನಾಲ್ಕುವರ್ಷದವರಾಗುವ ಹೊತ್ತಿಗೆ ಬಹಳಷ್ಟು ಮಕ್ಕಳು ಭಾಷಿಕ ಸಭ್ಯತೆ ಕಲಿತಿರುತ್ತಾರೆ. ಭಾಷೆಯ 
ಸಾಮಾಜಿಕ ಮುಖ , ವ್ಯಕ್ತಿಗೆ ಭಾಷೆಯ ಮೂಲಕ ದೊರೆಯುವ ಸಾಮಾಜಿಕ ಚಹರೆಯ ರೂಪುರೇಖೆ 
ಎಳವೆಯಲ್ಲೇ ಸಿದ್ದವಾಗುತ್ತದೆ. ಫೀಸ್, ಥ್ಯಾಂಕ್ಯೂ , ಸಾರಿ, ವೆಲ್‌ಕಮ್ ಇದನ್ನೆಲ್ಲ ಮಕ್ಕಳಿಗೆ ಕಲಿಸುವವರ 
ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಭಾಷೆಯಲ್ಲಿ ವ್ಯಕ್ತವಾಗುತ್ತ ಮಗುವಿಗೂ ಆ ಚಹರೆ ಮೈಗೂಡುತ್ತ ಹೋಗುತ್ತದೆ. 
ಇಂಥ ಸಭ್ಯತೆ ಇಲ್ಲದ ಜನರನ್ನು ಕೀಳಾಗಿ ಕಾಣುವ ದೃಷ್ಟಿಯೂ ಬೆಳೆಯುತ್ತದೆ . 

ಸಭ್ಯ ಮಾತುಗಾರಿಕೆಯ ಎಷ್ಟೊಂದು ಅಂಶಗಳನ್ನು ಮಕ್ಕಳು ಕಲಿಯಬೇಕು. ಹಲೋ ಅನ್ನುವುದು, 
ಗುಡ್‌ಬೈ ಅನ್ನುವುದು , ಗುಡ್‌ಮಾರ್ನಿಂಗ್ ಅನ್ನುವುದು, ಗುಡ್ನೈಟ್, ಸಾರಿ; ಹಾಗೆ ಸಿಟ್ಟು ಬಂದಾಗ 
ಆಡಬಾರದ ಕೆಟ್ಟ ಪದಗಳು ಯಾವುದು ಎಲ್ಲಾ. ಎಲ್ಲರೆದುರಿಗೆ ಆಡಬಾರದ ಪದಗಳು ಅನ್ನುವುದು 
ಸಾಮಾಜಿಕ ಅಂತಸ್ತಿನ ಸೂಚನೆಯೂ ಹೌದು. ಯಾವ ಪದವೂ ತನ್ನಿಂದ ತಾನೇ 'ಕೆಟ್ಟ' ಪದವಲ್ಲ. 
ಅದಕ್ಕೆ “ಕೆಟ್ಟತನ' 'ಕೊಳಕುತನ' ವನ್ನು ನಮ್ಮ ಸಾಮಾಜಿಕ ಸ್ಥಿತಿ ಗತಿ, ನೀತಿಯ ಕಲ್ಪನೆಗಳು, 'ಮಡಿವಂತಿಕೆ ' ಯ 
ಧೋರಣೆಗಳು ಆರೋಪಿಸುತ್ತವೆ. ಕೆಟ್ಟ , ಕೊಳಕು ಪದಗಳನ್ನು ಬಳಸುವವರು ತಾವೇ ಸ್ವತಃ ಕೆಟ್ಟವರು, 
ಕೊಳಕು ಅನ್ನುವ ಧೋರಣೆ ಬೆಳೆಸಿಕೊಳ್ಳದೆ ಭಾಷೆಯಲ್ಲಿ ಕಾಣದೆ ಇರುವ ಅವರ ಒಳ ವ್ಯಕ್ತಿತ್ವವನ್ನು 
ಕಾಣುವ ಶಕ್ತಿ ಬೆಳೆಸಿಕೊಳ್ಳುವುದು ಮನಸಿನ ಆರೋಗ್ಯಕ್ಕೆ ತೀರ ಮುಖ್ಯ . ಅದು ಆರೋಪಿತ ಮೇಲು 
ಕೀಳುಗಳನ್ನು ಸ್ವಪ್ರಯತ್ನದಿಂದಲೇ ದಾಟಿ ಸಾಧಿಸಿಕೊಳ್ಳಬೇಕಾದದ್ದು . 

ಕೇಳಿಸಿಕೊಳ್ಳುವುದನ್ನೂ ಮಕ್ಕಳು ಕಲಿಯಬೇಕು. ಕೇಳಿಸಿಕೊಳ್ಳುವುದು ಅಂದರೆ, ಗಮನ ಕೊಟ್ಟು 
ಕೇಳುವುದೇ ಹೊರತು ಬೊಂಬೆಯ ಹಾಗೆ ಸುಮ್ಮನೆ ಇರುವುದಲ್ಲ. ಇಬ್ಬರು ಮಾತಾಡುವುದನ್ನು ಗಮನಿಸಿ. 
ಹೇಳುವಾತ ಏನೋ ಹೇಳುತ್ತಿರುತ್ತಾನೆ , ಕೇಳುವಾತ ಸುಮ್ಮನೆ ಇದ್ದರೂ ನಿಶ್ಚಲವಾಗಿರುವುದಿಲ್ಲ. ತಲೆದೂಗುತ್ತಲೋ , 
ಅಡ್ಡಡ್ಡ ತಲೆಯಾಡಿಸುತ್ತಲೋ , ಮುಖ ಸೊಟ್ಟಮಾಡುತ್ತಲೋ , ತುಟಿ ಕಚ್ಚುತ್ತಲೋ , ಮ್ , ತು , ತು 
ನ್ನುತ್ತಲೋ , ಹೌದಾ, ಅಯ್ಯಬ್ಬಾ, ನಿಜ್ಜಾ ಅನ್ನುತ್ತಲೇ ಇರುತ್ತಾನೆ. ಅಂದರೆ ಕೇಳುವವರು 
ಮಾತಾಡುತ್ತಿರುವವರಿಗೆ ಫೀಡ್ಬ್ಯಾಕ್ ಕೊಡುತ್ತಿರುತ್ತಾರೆ. ಅವರು ಹೇಳಿದ್ದು ತಿಳಿಯಿತು, ಅದು ಮುಖ್ಯ , 
ನಾನು ಒಪ್ಪುತ್ತೇನೆ ಅಥವ ಇಲ್ಲ ಅನ್ನುವುದನ್ನು ಸೂಚಿಸುತ್ತಿರುತ್ತಾರೆ. ಇದು ಮುಖ್ಯ . ಆಡುತ್ತಿರುವ 
ಮಾತು ಕೇಳುವವರ ಕಿವಿ ದಾಟಿ ಮನಸ್ಸು ಹೊಗುತ್ತಿದೆಯೋ ಇಲ್ಲವೋ ಗೊತ್ತಾಗದಿದ್ದರೆ ಮಾತಾಡುವುದೇ 


ಕಷ್ಟು 


ಮಕ್ಕಳು ಹೀಗೆ ಫೀಡ್‌ಬ್ಯಾಕ್ ಕೊಡುವುದಿಲ್ಲ. ಅದಕ್ಕೇ ನಾವು ಹೇಳಿದ್ದು ಮಕ್ಕಳಿಗೆ ತಿಳಿಯಿತೋ 
ಇಲ್ಲವೋ ಗೊತ್ತಾಗುವುದಿಲ್ಲ. ಮಕ್ಕಳು ಬೆಳೆಯುತ್ತ ಫೀಡ್‌ಬ್ಯಾಕ್ ಕಲಿಯುತ್ತಾರೆ. ಮಕ್ಕಳು ಹೀಗೆ 


ನುಡಿಯೊಳಗಾಗಿ 


೬೪ 


ಕ್ರಿಯಾಶೀಲವಾಗಿ ಕೇಳಿಸಿಕೊಳ್ಳುವುದು ಕಲಿತಾಗ ಅವರು ಮಾತುಕತೆಯಲ್ಲಿ ಪ್ರಬುದ್ಧತೆ ತಲುಪಿದ್ದಾರೆ 
ಎಂದೇ ಅರ್ಥ. 

ಮಕ್ಕಳು ಕಲಿಯುವ ಇನ್ನೊಂದು ಸಂಗತಿ ಅಂದರೆ ಹೇಳದೆ ಇರುವುದನ್ನೂ ಗ್ರಹಿಸುವುದು. ಜನ 
ಬಳಸುವ ಮಾತಿನ ನಿಜವಾದ ಅರ್ಥವನ್ನು ಗ್ರಹಿಸುವುದು . ಜನ ಹೇಳಿದ ಮಾತಿಗೆ ಯಾವಾಗಲೂ 
ಕಂಡಷ್ಟೇ ಅರ್ಥ ಇರುವುದಿಲ್ಲ. ಅದರಲ್ಲೂ ಅವರು ತುಂಬ ಸಭ್ಯವಾಗಿ ಸಂಭಾವಿತರಾಗಿ ಸೌಜನ್ಯಪೂರ್ಣರಾಗಿ 
ಇರುವಾಗ, ಮನೆಗೆ ಬಂದ ಅತಿಥಿಗಳೊಡನೆ ಮಾತಾಡುತ್ತ ಇರುವಾಗ ಕೆಲವರು ' ದಯವಿಟ್ಟು ಕಿಟಕಿ 
ಹಾಕುತ್ತೀರಾ, ಚಳಿ ' ಅಂತ ನವಿರಾಗಿ ಕೇಳಬಹುದು; ಅಥವ “ಕಿಟಕಿ ಮುಚ್ಚಿ, ತುಂಬ ಚಳಿ ಅಂತ' 
ಅನ್ನಬಹುದು, ಇನ್ನು ಕೆಲವರು ' ತುಂಬ ಚಳಿ ಅಲ್ಲವಾ' ಅಂದಾರು. “ಅಯ್ಯಪ್ಪಾ, ಹುಹುಹು, ಎಂಥಾ 
ಚಳಿ' ಅನ್ನುವವರೂ ಇದ್ದಾರು. ಹೇಗಂದರೂ ಅವರ ಉದ್ದೇಶ "ನೀವುಎದ್ದು ಹೋಗಿ ಕಿಟಕಿ ಮುಚ್ಚಿ 
ಅಂತಲೇ . 

ಜನ ಯಾಕೆ ಹೀಗೆ ಮಾತಾಡುತ್ತಾರೆ ? ಬಾಗಿಲು ಮುಚ್ಚಿ ಅಂತ ನೇರವಾಗಿ ಹೇಳಿದರೆ ತಮ್ಮಲ್ಲಿ 
ಸಭ್ಯತೆ ಇಲ್ಲ ಎಂದು ನೀವೆಲ್ಲಿ ಭವಿಸುತ್ತೀರೋ ಅಂತಿರಬಹುದು. ಜನ ತಮ್ಮ ಭಾವನೆಗಳನ್ನು ಸೂಕ್ಷ್ಮವಾಗಿ 
ಸೂಚಿಸುವ ಮೂಲಕ ಕಿಟಕಿ ಮುಚ್ಚುವುದನ್ನು ನಿಮ್ಮ ಜವಾಬ್ದಾರಿಗೆ ಬಿಡುತ್ತಾರೆ. ಅವರ ಸಭ್ಯತೆಯ ದಾರಿ 
ಅದು. ಅವರ ಭಾವನೆಗಳನ್ನು ಗೌರವಿಸುವವರಾಗಿದ್ದರೆ ನೀವುಎದ್ದು ಹೋಗಿ ಕಿಟಕಿ ಮುಚ್ಚುತ್ತೀರಿ. 

ಸ್ಕೂಲಿನ ಮಿಸ್ಸು ಒಂದುಸಾರಿ 'ಸಮರ್ಥ, ಚಾಕ್ ಪೀಸು ಬಿದ್ದು ಹೋಯಿತು' ಅಂದರಂತೆ. ಸಮರ್ಥ 
' ಹೌದು ಮಿಸ್” ಅಂದನಂತೆ. ಟೀಚರ್ ನಿರೀಕ್ಷಿಸಿದ್ದು ಅದನ್ನಲ್ಲ. 'ಏಯ್, ಎತ್ತಿಕೊಡೋ ಅದನ್ನ ' ಅಂತ 
ಗದರಿದರಂತೆ. ಹೇಳಿದ ಮಾತಿನ ಹಿಂದೆ ಅವಿತಿರುವ ಅರ್ಥವನ್ನು ಗ್ರಹಿಸುವ ಪಾಠವನ್ನು ಲೋಕ 
ಸಮರ್ಥನಿಗೆ ಹೇಳಿಕೊಡುತಿತ್ತು. 

ಅರ್ಥ ಪದದಲ್ಲಿ ಇಲ್ಲ, ವಾಕ್ಯದಲ್ಲೂ ಇಲ್ಲ, ಮಾತು ಆಡುವ ಸಂದರ್ಭದಲ್ಲಿ ಹುಟ್ಟುತ್ತದೆ; ಪದಕ್ಕೆ 
ಅರ್ಥವಿದ್ದರೂ ಸಂದರ್ಭಕ್ಕೆ ತಕ್ಕ ಹಾಗೆ ಅರ್ಥ ಹಿಗ್ಗುತ್ತದೆ, ಕುಗ್ಗುತ್ತದೆ. 'ಬಿದ್ದು ಹೋಯಿತು' ಅನ್ನುವುದಕ್ಕೆ 
'ಎತ್ತಿಕೊಡು' ಅನ್ನುವ ಅರ್ಥ ವಿಸ್ತಾರ ಸಾಧ್ಯವಾಗುವುದು ಮನುಷ್ಯ ಭಾಷೆಯಲ್ಲಿ ಇರುವ ವಿಶಿಷ್ಟ 
ಸಾಧ್ಯತೆಯಿಂದ. ಅದೇ ರೂಪಕದ ಶಕ್ತಿ , ರೂಪಕವು ಭಾಷೆಯ ಹೃದಯ . 


[ ಸಾಪ್ತಾಹಿಕ ಪುರವಣಿ ೧೮ ಮಾರ್ಚ್ ೨೦೧೨] 


6 PM . 


ನುಡಿಯೊಳಗಾಗಿ 


ವೀಲು ಅದರ ಕಾಲಾ! 
ಭಾಷೆಯ ಹೃದಯ 


ಸುಮಾರು ಎರಡೂವರೆ ಸಾವಿರ ವರ್ಷದ ಹಿಂದೆ ಇದ್ದನಲ್ಲ 
ಮಹಾ ವಿವೇಕಿ ಸಾಕ್ರಟಿಸ್, ಅವನನ್ನು ಒಂದು ಪ್ರಶ್ನೆ ಕಾಡಿತ್ತು. 
ನಮಗೆ ಆಗುವ ಅನುಭವಗಳೆಲ್ಲ ಇಂದ್ರಿಯಗಳ ಮೂಲಕವೇ ಸರಿ . 
ಕಣ್ಣಿಗೆ ಕಂಡದ್ದಕ್ಕೆ ಹೆಸರಿಟ್ಟು ಗುರುತಿಸುವುದೂ ಸರಿ. ಅದಷ್ಟನ್ನು 
ಇಟ್ಟುಕೊಂಡು ಕಣ್ಣಿಗೆ ಕಾಣದ ಒಳ್ಳೆಯದು, ಕೆಟ್ಟದ್ದು ಇತ್ಯಾದಿ 
ಗುಣಗಳನ್ನು , ಭಾವಗಳನ್ನು , ಐಡಿಯಾಗಳನ್ನು ಹೇಗೆ ಕಲಿಯುತ್ತೇವೆ? 
ಈ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಈ ಪ್ರಶ್ನೆ ನನಗೆ, ನಿಮಗೆ 


ನುಡಿಯೊಳಗಾಗಿ 


ಬಂದಿಲ್ಲದಿರಬಹುದು. ಪ್ರಶ್ನೆ ಹುಟ್ಟಿಲ್ಲವೆಂದೇ ನಾವು ಭಾಷೆಯ ಚಂಡಾಟ ಆಡುತ್ತೇವೆ ಬದುಕಿರುವವರೆಗೂ , 
ಅಥವ ಭಾಷೆಯೇ ನಮ್ಮನ್ನು ಚೆಂಡಿನ ಹಾಗೆ ಒದೆದು ಆಡಿಸುತ್ತದೆ , ನಾವು ಸಾಯುವವರೆಗೂ . 

ನಮ್ಮ ಸಮರ್ಥ ನನ್ನ ತೊಡೆಯ ಮೇಲೆ ಕೂತು ರೈಲಿನ ಕಾರ್ಟೂನು ನೋಡುತ್ತಿದ್ದ. ಇದ್ದಕಿದ್ದ 
ಹಾಗೆ ' ತಾತಾ, ವೀಲು ಕಾಲಾ ?' ಅಂತ ಕೇಳಿದ. ಏನು ಅಂದೆ. 'ರೈಲಿನ ವೀಲು ಇದೆಯಲ್ಲ ಅದು ಅದರ 
ಕಾಲಾ ?' ಅಂತ ವಿವರವಾಗಿ ಕೇಳಿದ, ಈ ತಾತನಿಗೆ ಏನೂ ಅರ್ಥವಾಗುವುದಿಲ್ಲ ಅನ್ನುವ ಹಾಗೆ! ಅವನ 
ಮಾತು ಕೇಳಿ ಇತ್ತೀಚೆಗೆ ಓದುತಿದ್ದ ಭಾಷೆಯನ್ನು ಕುರಿತ ಒಂದು ವಿಚಾರಕ್ಕೆ ಜೀವಂತ ಪುರಾವೆ 
ಸಿಕ್ಕಿಬಿಟ್ಟಿತು. 

- ಕಳೆದ ಐವತ್ತು ವರ್ಷಗಳಲ್ಲಿ ರೂಪಕವನ್ನು ಕುರಿತು ಅಗಾಧವಾದ ಚರ್ಚೆ ನಡೆದಿದೆ. ರೂಪಕ 
ಅನ್ನುವುದು ಕೇವಲ ಸಾಹಿತ್ಯದಲ್ಲಿ ಬಳಕೆಯಾಗುವ ಅಲಂಕಾರವಲ್ಲ; ವಿಚಾರಕ್ಕೆ ತೊಡಿಸಿದ ಭಾಷೆಯ 
ಅಂಗಿಯಲ್ಲ: ಕೇವಲ ಭಾಷೆಗೆ ಮಾತ್ರ ಸಂಬಂಧಿಸಿದ್ದೂ ಅಲ್ಲ: ರೂಪಕ ಅನ್ನುವುದು ಮನುಷ್ಯನ 
ದೇಹವನ್ನೇ ಮೂಲವಾಗಿಟ್ಟುಕೊಂಡು ಹುಟ್ಟುತ್ತದೆ; ನಾವು ಲೋಕವನ್ನು ತಿಳಿಯುವುದೇ ರೂಪಕಗಳ 
ಮೂಲಕ ; ನೈತಿಕತೆ, ಮೌಲ್ಯಗಳು, ಸಮಾಜ ಸಂಸ್ಕೃತಿಯ ಪರಿಸರ ಎಲ್ಲವನ್ನೂ ಅರಿಯುವುದಕ್ಕೆ ಇರುವ 
ಭಾಷೆಯ ದಾರಿ ರೂಪಕದ್ದೇ ; ಒಮ್ಮೆ ರೂಪಗೊಂಡು ಚಲಾವಣೆಗೆ ಬಂದ ರೂಪಕ ನಮ್ಮ ತಿಳಿವಳಿಕೆಯನ್ನೂ 
ಗೊತ್ತಿಲ್ಲದೆ ತಿದ್ದುತ್ತಾ ನಮ್ಮ ಅನುಭವವನ್ನೇ ನಿರ್ದೇಶಿಸುವಷ್ಟು ಸಶಕ್ತವೂ ಆಗುತ್ತದೆ -ಹೀಗೆ ರೂಪಕವನ್ನು 
ಕುರಿತು ನರಶಾಸ್ತ್ರಜ್ಞರು, ಮಿದುಳು ತಜ್ಞರು, ಮಾನವಶಾಸ್ತ್ರರು ಮತ್ತು ಭಾಷೆಯ ವಿದ್ವಾಂಸರು ವಿವರಿಸುತ್ತ, 
ವ್ಯಾಖ್ಯಾನಿಸುತ್ತ , ಸಿದ್ದಾಂತಗಳನ್ನು ಮಂಡಿಸುತ್ತ ಇದ್ದಾರೆ. 

- ನಮ್ಮ ದಿನ ನಿತ್ಯದ ನುಡಿಕೆಲಸಗಳ ಹೃದಯವೇ ಆಗಿರುವ ರೂಪಕಗಳ ಬಗ್ಗೆ ಸ್ವಲ್ಪ ವಿವರವಾಗಿ 
ನೋಡೋಣ. ದಯವಿಟ್ಟು ಗಮನಿಸಿ. ಇಲ್ಲಿ ಸಾಹಿತ್ಯ ಕೃತಿಗಳಲ್ಲಿ ಬಳಕೆಯಾಗುವ ರೂಪಕಗಳನ್ನು ಮಾತ್ರ 
ಚರ್ಚಿಸುತ್ತಿಲ್ಲ. ಅದು ರೂಪಕ ಸಾಮ್ರಾಜ್ಯದ ಒಂದು ಪ್ರಾಂತ್ಯ ಅಷ್ಟೆ . ನಾವು ದಿನವು ನಿತ್ಯವು ಬಳಸುವ 
ಆದರೆ ಗಮನಿಸದ ರೂಪಕಗಳನ್ನು , ಅವುಗಳ ಮೂಲಕ ಲೋಕವನ್ನು ನಾವು ಹೇಗೆ ನಮ್ಮೊಳಗೆ 
ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಅನ್ನುವ ಸೂಚನೆಗಳನ್ನು ಮನಸ್ಸಿಗೆ ತಂದುಕೊಳ್ಳುವುದು ಮುಖ್ಯ . 

ಸರಳವಾದ ಸಂಗತಿಗಳಿಂದ ಆರಂಭ ಮಾಡೋಣ. ಸಾಕ್ರಟೀಸನ ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನವಿಟ್ಟು 
ನೋಡಿ, ಕಣ್ಣಿಗೆ ಕಾಣದ, ಕೈಯಿಂದ ಮುಟ್ಟಲಾಗದ, ವಾಸನೆ ರುಚಿಗಳೇನೂ ಇಲ್ಲದ ಐಡಿಯಾಗಳನ್ನು 
ಹೇಗೆ ಗ್ರಹಿಸುತ್ತೇವೆ ಅನ್ನುವುದು ಅವನ ಮುಖ್ಯ ಕುತೂಹಲ. ಮೊದಲ ಹೆಜ್ಜೆ ಎಂದರೆ ನಮಗೆ ತೀರ 
ಚೆನ್ನಾಗಿ ಪರಿಚಯವಿರುವ, ನಿಕಟವಾದ ಅನುಭವ ಇರುವ ದೇಹವನ್ನೇ ಆಧಾರವಾಗಿಟ್ಟುಕೊಳ್ಳುತ್ತೇವೆ. 
ನಮ್ಮ ಶರೀರವನ್ನು ವಿವರಿಸುವ ಹೆಸರು ಪದಗಳ ಅರ್ಥವನ್ನು ಹೊರ ಲೋಕಕ್ಕೂ ವಿಸ್ತರಿಸಿ 
ಅರ್ಥಮಾಡಿಕೊಳ್ಳಲು ತೊಡಗುತ್ತೇವೆ. ತಿಳಿವಳಿಕೆ ಬೆಳೆಯುವ ದಾರಿ ಇದೇ ಅಲ್ಲವೇ , ಗೊತ್ತಿರುವುದರಿಂದ 
ಹೊರಟು ಗೊತ್ತಿಲ್ಲದ್ದನ್ನು ಅರ್ಥಮಾಡಿಕೊಳ್ಳುವುದು ? 

ನೋಡಿ, ನಮ್ಮ ಶರೀರದ ಅಂಗಾಂಗಳು ಎಷ್ಟೊಂದು ಅರ್ಥವಿಸ್ತಾರ ಸಾಧಿಸಿವೆ. ` ಬೆಟ್ಟದ ಪಾದದಿಂದ 
ಹೊರಟು ಹತ್ತುತ್ತಾ ' ಬೆಟ್ಟದ ನೆತ್ತಿ' ತಲುಪುತ್ತೇವೆ. ಪತ್ರಿಕೆಯಲ್ಲಿ ಸುದ್ದಿಯ 'ತಲೆಬರಹ'ಗಮನ ಸೆಳೆದರೆ 
ಮಾತ್ರ ಮುಂದಕ್ಕೆ ಬರೆದಿರುವುದನ್ನು ಓದುತ್ತೇವೆ. ಯಾವ ಕಾರಣವೂ ಸಿಗದಿದ್ದಾಗ ಆಗಿದ್ದಕ್ಕೆಲ್ಲ ' ಹಣೆಬರಹ' ವೇ 
ಕಾರಣ ಅನ್ನಿಸುತ್ತದೆ. 'ಕೈಕೊಡುವುದು', 'ಕೈಹಿಡಿಯುವುದು ' 'ಕೈಬಿಡುವುದು' 'ಕೆಲಸಕ್ಕೆ ಕೈ ಹಾಕುವುದು ' 
ಮತ್ತೆ ದಾರಿ ತೋರುವ `ಕೈಮರ' “ಕುರ್ಚಿಯ ಕೈ ' ' ಮಂಚದ ಕಾಲು' ಇವೆಲ್ಲ ಗೊತ್ತಿಲ್ಲದವರು ಯಾರು? 
ಯಾರೋ ಗೊತ್ತಿಲ್ಲದವರು ನಮ್ಮ ಬದುಕಿನಲ್ಲಿ ಹೀಗೆ ಮಾಡು ಹಾಗೆ ಮಾಡು ಅಂದರೆ ಅವರು ಹಾಗೆ 
'ಮೂಗುತೂರಿಸಿದ್ದು ನಮಗೆ ಇಷ್ಟವಾಗುವುದಿಲ್ಲ. 'ಹಲ್ಲು ಉದುರಿಸುವುದು' 'ಕಾಲು ಮುರಿಯುವುದು' 


ನುಡಿಯೊಳಗಾಗಿ 


ಬಹಳ ಕಷ್ಟವಾದರೂ ಹಾಗನ್ನುವುದು ಕೋಪವನ್ನು ತೋರಿಸಿಕೊಳ್ಳುವ ವಿಧಾನ. ಸದಾ ನಮ್ಮ ಹಿಂದೆಯೇ 
ಸುಳಿದಾಡುತ್ತ ಪೀಡಿಸುವವರು 'ಕೈ ತೊಳಕೊಂಡು ಬೆನ್ನು ಹತ್ತಿರುತ್ತಾರೆ'. ಕಂಡಕಂಡವರೆಲ್ಲ ಮಗುವನ್ನು 
ಮುದ್ದು ಮಾಡಿದರೆ 'ದೃಷ್ಟಿ ಆಗುತ್ತದೆ'. ಹುಡುಗಿಯರನ್ನು ಕಂಡಾಗ 'ಕಣ್ಣು ಹೊಡೆಯುವುದು' ಪೋಲಿ 
ಪೋಕರಿಗಳ ಕೆಲಸ. ಇನ್ನು 'ಪ್ರೀತಿ ಕುರುಡು' ಅನ್ನುವುದಂತೂ ಎಲ್ಲ ಪ್ರೇಮಿಗಳೂ ಹೇಳುವ ಸಮರ್ಥನೆ. 
ಕೆಲವರಂತೂ 'ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುತ್ತಾರೆ ' ಅಲ್ಲವೇ . ಇಂಥವು ಶರೀರದ 
ಹೊರಚಾಚುಗಳಂತಿರುವ ರೂಪಕಗಳು. ನಮ್ಮ ಸಮರ್ಥ ರೈಲಿನ ಗಾಲಿಯನ್ನು ರೈಲಿನ ಕಾಲು ಅಂದಾಗ 
ಮನುಷ್ಯನ ಮನಸ್ಸು ವರ್ತಿಸುವ ಬಗೆಯ ನಿದರ್ಶನವಾಗಿತ್ತು ಅದು. 

ಹಾಗೇ ನಾವು ಎಷ್ಟೋ ಭಾವನೆಗಳನ್ನು , ಕಲ್ಪನೆಗಳನ್ನು , ಕ್ರಿಯೆಗಳನ್ನು , ಗುಣಗಳನ್ನು ಸಶರೀರ 
ಅನ್ನುವ ಹಾಗೆಯೇ ಭಾವಿಸುತ್ತೇವೆ. ಇವು ಲೋಕ ನಮ್ಮೊಳಕ್ಕೆ ಚಾಚಿಕೊಳ್ಳುವ ರೀತಿ. ಅದರಲ್ಲೂ 
ಭಾವನೆಗಳನ್ನು ಅತ್ಯಂತ ಪ್ರಬಲ ಶಕ್ತಿಗಳು ಅನ್ನುವ ಹಾಗೆ ಅನುಭವಿಸಿ ಹೇಳುವುದೇ ಹೆಚ್ಚು. ಈ ಪ್ರಬಲ 
ಶಕ್ತಿಗಳಿಗೆ ನಿಸರ್ಗದ ಶಕ್ತಿಗಳ ಅನುಭವವೇ ಆಧಾರ. ' ಹೊಟ್ಟೆಯ ಕಿಚ್ಚು' 'ಕನ್ನಡದ ಜೀರ್ಣಾಗ್ನಿ ' ' ಅವನ 
ಮಾತು ಅರಗಿಸಿಕೊಳ್ಳುವುದಕ್ಕೆ ಆಗಲಿಲ್ಲ' ' ಸುಖ / ದುಃಖ ಉಣ್ಣುವುದು', 'ಕೋಪದ ಬಿರುಗಾಳಿ', 'ಪ್ರೀತಿಯ 
ಪ್ರವಾಹ' ' ದುಃಖದ ತಾಪ' ನಿಮ್ಮ ಹೊಟ್ಟೆ ತಣ್ಣಗಿರಲಿಲ್ಲ. ಇಲ್ಲೇ ಇನ್ನೊಂದು ಸಂಗತಿ ಗಮನಿಸಿ. ಕಣ್ಣಿಗೆ 
ಕಾಣದ ಅಮೂರ್ತ ಸಂಗತಿಗಳನ್ನು ಶರೀರಾನುಭವಕ್ಕೆ ದಕ್ಕುವ ಮೂರ್ತ ಸಂಗತಿಗಳ ಹಾಗೆ ಕಲ್ಪಿಸಿಕೊಳ್ಳುತ್ತೇವೆ. 
“ಸಂಸಾರ ಸಾಗರ', 'ಲಂಚ ತಿನ್ನುವುದು' ' ಮಾತು / ದುಃಖ ನುಂಗಿಕೊಳ್ಳುವುದು' 'ಭೂಮಿಯಷ್ಟು ತಾಳೆ ? 
ಇತ್ಯಾದಿ ನುಡಿಗಳನ್ನು ಗಮನಿಸಿ. ಅಷ್ಟೇ ಯಾಕೆ, ಈ ವಾರದ ಬರಹದ ಶೀರ್ಷಿಕೆಯೂ ಅಮೂರ್ತವಾದ 
ಭಾಷೆಯ ಮುಖ್ಯಾಂಶವನ್ನು ಶರೀರಗೊಳಿಸಿ ಹೇಳುವ ರೂಪಕವೇ ಅಲ್ಲವೇ ! 

ಇನ್ನೂ ಸ್ವಾರಸ್ಯದ್ದೆಂದರೆ ದೇಶಸ್ಥವಾದ ಸಂಗತಿಗಳನ್ನು , ಚಲನೆಗಳನ್ನು ಕೂಡ ನಮ್ಮ ಶರೀರವನ್ನೇ 
ಕೇಂದ್ರವಾಗಿಟ್ಟುಕೊಂಡು ಗ್ರಹಿಸುವುದು. ಮುಂದೆ, ಹಿಂದೆ, ಎಡ, ಬಲ , ಮೇಲೆ, ಕೆಳಗೆ, ಒಳಗೆ, ಹೊರಗೆ 
ಈ ಎಂಟು ದಿಕ್ಕುಗಳಿಗೂ ನಮ್ಮ ಶರೀರ ಇರುವ ತಾವೇ ಕೇಂದ್ರ, ನಾನು ಪ್ರೈಮರಿ ಶಾಲೆಯಲ್ಲಿ 
ಓದುತ್ತಿರುವಾಗ ಭೂಪಟದ ಮುಂದೆ ಮುಖ ಮಾಡಿ ನಿಂತರೆ ಮೇಲೆ ಉತ್ತರ, ಕೆಳಗೆ ದಕ್ಷಿಣ , ಬಲಕ್ಕೆ 
ಪೂರ್ವ, ಎಡಕ್ಕೆ ಪಶ್ಚಿಮ ಅನ್ನುವ ವಿವರಣೆಯೂ ಕೈ ಚಾಚಿ ನಿಂತ ಹುಡುಗನ ಚಿತ್ರವೂ ನಮ್ಮ 
ಪುಸ್ತಕದಲ್ಲಿತ್ತು. ನನ್ನ ಮುಂದೆ ನಿಂತುಕೋಬೇಡ' ' ನಮ್ಮ ಹಿಂದೆ ಏನೇನೋ ಆಡಿಕೊಳ್ಳುತ್ತಾರೆ' ' ಒಳಗಿನ 
ಗುಟ್ಟು' ' ಒಳ ನೋಟ' 'ಮೇಲುನೋಟ' ' ಬಲಪಂಥೀಯರು' ಇತ್ಯಾದಿ. 

ಇಲ್ಲಿ ಕೊನೆಗೆ ಹೇಳಿರುವ ನಿದರ್ಶನ ಇನ್ನೂ ಒಂದು ಮುಖ್ಯ ಅಂಶವನ್ನು ಸೂಚಿಸುತ್ತದೆ. ಇಂಥ 
ದೇಶಸ್ಥವಾದ ರೂಪಕಗಳು ನೈತಿಕತೆಯ , ಪರಿಮಾಣದ, ಮೌಲ್ಯದ ಆಯಾಮಗಳನ್ನೂ ಪಡೆದುಕೊಳ್ಳುತ್ತವೆ. 
ಬದುಕಿನಲ್ಲಿ ಮುಂದೆ ಬರುವುದು ಅಪೇಕ್ಷಣೀಯ,' ಹಿಂದ' ಉಳಿಯುವುದು ಅಲ್ಲ; ಜೀವನದಲ್ಲಿ 'ಮೇಲೆ' 
ಏರುವುದು ಸಾಧನೆ, ಇರುವ ಸ್ಥಿತಿಯಿಂದ ಕೆಳಗೆ ಬೀಳುವುದು ಸೋಲು; ಪ್ರಗತಿ ಅಂದರೆ ಮುಂದೆ 
ಸಾಗುವುದು, ಇರುವುದೆಲ್ಲ ಹಾಗೇ ಇರಲಿ ಅನ್ನುವವರು ಯಥಾಸ್ಥಿತಿವಾದಿಗಳು , ಬಲಪಂಥೀಯರು 
ಸಂಪ್ರದಾಯ, ಪರಂಪರೆಗಳಿಗೆ ಪ್ರಾಮುಖ್ಯ ನೀಡುವವರು , ಎಡಪಂಥೀಯರು ಕ್ರಾಂತಿಯನ್ನು ಅಪೇಕ್ಷಿಸುವವರು; 
ಬೆಲೆಗಳು ಮೇಲೇರುವುದು ಕೆಳಗೆ ಇಳಿಯುವುದು ಅನ್ನುವುದು ಹೆಚ್ಚು ಕಡಮೆ ಅನ್ನುವ ಪರಿಮಾಣವನ್ನೂ 
ಸೂಚಿಸುತ್ತವೆ. ಜ್ವರವೂ ಏರುತ್ತದೆ , ಒಳ್ಳೆಯದಲ್ಲ; ಇಳಿಯುತ್ತದೆ, ಒಳ್ಳೆಯದು. 

ಸಾಕು ಇಷ್ಟು ಉದಾಹರಣೆಗಳು. ಎಲ್ಲ ಭಾಷೆಗಳಲ್ಲೂ ಎಲ್ಲ ಸಂಸ್ಕೃತಿಯಲ್ಲೂ ಕೆಲವು ಮುಖ್ಯ 
ರೂಪಕಗಳು ಇದ್ದೇ ಇರುತ್ತವೆ. ಅವು ಮನುಷ್ಯ ಸಾಧಾರಣ , ಮನುಷ್ಯರೆಲ್ಲರಿಗೂ ಸಮಾನ ಅನ್ನುವ 
ಹಾಗಿರುತ್ತವೆ. ಹೀಗೆಂದು ತೀರ್ಮಾನಿಸಬಹುದೇ ? ಅಥವ ಭಾಷೆ, ಸಂಸ್ಕೃತಿ, ಸಮಾಜ ಒಪ್ಪಿದ ನೈತಿಕ 


ನುಡಿಯೊಳಗಾಗಿ 


೬೮ 


ಮೌಲ್ಯಗಳು ಇವೆಲ್ಲದರ ಆಧಾರದ ಮೇಲೆ ರೂಪಕಗಳ ನಿರ್ಮಾಣ ಬೇರೆ ಬೇರೆ ಥರ ಆಗುತ್ತದೋ ? 
ಒಂದೊಂದು ಭಾಷೆಯೂ ವಾಸ್ತವಕ್ಕೆ ಒಂದೊಂದು ಥರ ಚೌಕಟ್ಟನ್ನು ನಿರ್ಮಿಸಿಕೊಳ್ಳುತ್ತದೆಯೋ ? 
ಅದರಲ್ಲಿ ರೂಪಕದ ಪಾತ್ರವಿದೆಯೋ ? ಆಲೋಚನೆಯ ಕ್ರಮಗಳನ್ನು ಮೀರಲು, ಬದಲಿಸಲು ವ್ಯಕ್ತಿಗಳು 
ಬಳಸುವ ಉಪಾಯ ರೂಪಕವೋ ? | 

ಪರಿಕಲ್ಪನೆಯ ವಲಯಗಳು ಮನುಷ್ಯಾನುಭವವನ್ನು ವ್ಯವಸ್ಥಿತವಾಗಿ ಜೋಡಿಸಿಟ್ಟುಕೊಳ್ಳುವ ಒಂದು 
ವ್ಯವಸ್ಥೆ , ಪರಿಕಲ್ಪನೆ ಎಂದರೆ ಅಮೂರ್ತ ವಿಚಾರವನ್ನು ಸಶರೀರವಾಗಿ ಕಲ್ಪಿಸಿಕೊಳ್ಳುವ ಸಾಮರ್ಥ್ಯ. ಎಲ್ಲ 
ಭಾಷೆಗಳಲ್ಲೂ ಜನ ಸುಮಾರಾಗಿ ಒಂದೇ ಥರದ ರೂಪಕಗಳನ್ನು ಬಳಸುವುದರಿಂದ ರೂಪಕಗಳು ಗ್ರಹಿಕೆಗೆ 
ಸಂಬಂಧಪಟ್ಟವು ಅನ್ನುವ ನಿಲುವು ಹುಟ್ಟಿದೆ. ಈ ನಿಲುವಿನ ಆಧಾರದ ಮೇಲೆ ಗ್ರಹಿಕೆಯ ವಲಯಗಳು 
ಮಿದುಳಿನಲ್ಲಿ ದಾಖಲಾಗುವ ಮ್ಯಾಪುಗಳು ಇದ್ದ ಹಾಗೆ ಅನ್ನುವ ಯೋಚನೆ ಹುಟ್ಟಿದೆ. ಈ ವಿಚಾರವನ್ನು 
ಇತ್ತೀಚಿನ ವರ್ಷಗಳಲ್ಲಿ ವಿವರವಾಗಿ ಪರಿಶೀಲಿಸುತ್ತಿರುವವರು ಝಾನ್ ಕೊವಾಸೆಸ್ , ಜಾರ್ಜ್ ಲಕಾಫ್ . 
ಮತ್ತು ಮಾರ್ಕ್ ಜಾನ್ಸನ್. ಅವರು ರೂಪಕಗಳ ನಕ್ಷೆಯನ್ನು ತಯಾರಿಸಲು ಪಡುವ ಕಷ್ಟ ನೋಡಿದರೆ 
ಸಂಸ್ಕೃತದ ಕಾವ್ಯಮೀಮಾಂಸೆಯಲ್ಲಿ ಅಲಂಕಾರಗಳನ್ನು ಅತಿ ಅನ್ನಿಸುವಷ್ಟು ಸೂಕ್ಷ್ಮವಾಗಿ ವಿಶ್ಲೇಷಿಸಿ 
ವಿವರಿಸುವ ಪ್ರಯತ್ನ ನಡೆದದ್ದು ಜ್ಞಾಪಕಕ್ಕೆ ಬರುತ್ತದೆ. ಆ ವಿಶ್ಲೇಷಣೆಯನ್ನು ಭಾಷೆಯ ತಿಳಿವಳಿಕೆಗೆ 
ಅಳವಡಿಸಿಕೊಳ್ಳುವ ಪ್ರಯತ್ನಕ್ಕೆ ಇನ್ನೂ ಅವಕಾಶವಿದೆ ಅನ್ನಿಸುತ್ತದೆ. 

ಇಂಥ ಪರಿಕಲ್ಪನೆಯ ರೂಪಕಗಳು ಸಾಮಾನ್ಯವಾಗಿ ರೂಪಕಗಳೆಂದು ನಮ್ಮ ಮನಸ್ಸಿಗೆ ಹೊಳೆಯುವುದೇ 
ಇಲ್ಲ. ಇವಕ್ಕೆಲ್ಲ 'ಮೃತ ರೂಪಕಗಳು' ಎಂದು ಹೆಸರಿಟ್ಟು ಮರೆತುಬಿಡುವುದು ಸಾಮಾನ್ಯ ರೂಢಿ. ಆದರೆ 
ಯಾವುದು ಪರಿಚಿತವೋ ಅದನ್ನು ಹೊಸತೆಂಬಂತೆ ನೋಡುವುದು, ಪಂಪ ಹೇಳಿದ ಹಾಗೆ ಅರಿವನ್ನು 
ಹೊಸತುಗೊಳಿಸಿ ಕೊಳ್ಳುವುದು ನಮ್ಮ ಬದುಕಿನ ಲವಲವಿಕೆಗೆ ಅಗತ್ಯವಾದದ್ದು , ರಾಜಕೀಯ, ತತ್ವಶಾಸ್ತ್ರ, 
ವಿಜ್ಞಾನ ಇಂಥ ಬೇರೆ ಬೇರೆ ವಲಯಗಳಲ್ಲಿ ಮನುಷ್ಯನ ರೂಪಕ ಶಕ್ತಿ ಒಡ್ಡಿರುವ ಸವಾಲುಗಳನ್ನು , 
ತೆರೆದಿರುವ ಹೊಸ ದಾರಿಗಳನ್ನು ಮುಂದೆ ನೋಡೋಣ. 


[ ಸಾಪ್ತಾಹಿಕ ಪುರವಣಿ ೨೫ ಮಾರ್ಚ್ ೨೦೧೨] 


ನುಡಿಯೊಳಗಾಗಿ 


ನೀರಲಾದ ನಿರ್ಮಿತಂಗಳು 


ಕಳೆದ ವಾರ ನೀವು ಓದಿದ ಬರಹವನ್ನು ಮುಗಿಸುತ್ತಿರುವಾಗ ನನ್ನ 
ವಿದ್ಯಾರ್ಥಿನಿ ಹೇಮಾ ಅವರ ಫೋನು ಬಂದಿತ್ತು. ಅವರಿಗೆ ನಾನು 
ಎಂದೋ ವಿವರಿಸಿದ್ದ ಅಲ್ಲಮನ ವಚನದ ಸಾಲು ನೀರಲಾದ 
ನಿರ್ಮಿತಂಗಳು' ಅನ್ನುವುದನ್ನು ಮಾತಿನ ಮಧ್ಯೆ ನೆನಪಿಸಿಕೊಂಡಿದ್ದರು. 

ಕನಸು ಬಿತ್ತು. 

ಹೋಗುತ್ತಾ ಇದ್ದೆ. ನಾನು ಅಸ್ಪಷ್ಟವಾಗಿ ಕಾಣುತಿದ್ದೆ . ಬೆನ್ನು , 
ತಲೆ ಮಾತ್ರ ಗಿಡ ಮರಗಳೂ ಇದ್ದಾವೆ ಅನಿಸುತಿತ್ತು . ಸಷ್ಟವಾಗಿ 
ಕಂಡದ್ದು ಮೆಟ್ಟಿಲುಗಳು, ಕಣ್ಣ ನೋಟದ ಅಗಲವನ್ನೆಲ್ಲ ತುಂಬುವ 
ಹಾಗೆ ಎತ್ತರ ಕಡಮೆ ಇದ್ದ ನಾಲ್ಕಾರು ಮೆಟ್ಟಿಲುಗಳು, ಹತ್ತಿದೆ. ಇದು 
ನೀರುನೆಲ. ಇದು ನೀರಮೆಟ್ಟಿಲು. ಇಲ್ಲಿರುವುದೆಲ್ಲ ನೀರು ಮರ. 
ಮೆಟ್ಟಿಲ ಮೇಲೊಂದು ಹೂವಿನ ದಳ ಬಿದ್ದಿತ್ತು. ಒಂದೇ ದಳ. 
ಬೆಳ್ಳಗೆ, ಮಲ್ಲಿಗೆ ಹೂವಿನ ದಳ , ಸ್ಪಷ್ಟವಾಗಿ ಕಾಣುತಿತ್ತು. ದಳ ಒಂದಿಷ್ಟೆ 


ನುಡಿಯೊಳಗಾಗಿ 


ಮುರಿದಿತ್ತು. ದಳದ ಮೇಲೆ ಧೂಳು ಬಿದ್ದಿತ್ತು. ಇದು ನೀರು ಹೂವು, ಇದು ನೀರು ಧೂಳು, ಈಗ 
ಸೂರ್ಯ ಹುಟ್ಟಿದರೆ ಬೀಳುವ ಬಿಸಿಲೂ ನೀರುಬಿಸಿಲು. ಬೆಳಗಿನ ಜಾವದ ಬೀಸುವ ಗಾಳಿಯೂ 
ನೀರುಗಾಳಿ, ಇಲ್ಲಿರುವ ಮನೆಗಳೆಲ್ಲ ನೀರುಮನೆಗಳೇ , ಬೀದಿಗಳೆಲ್ಲ ನೀರು ಬೀದಿಗಳೇ ಅನ್ನಿಸಿ- - 

ತಟ್ಟನೆ ಎಚ್ಚರವಾಯಿತು. ಎಲ್ಲಿದ್ದೇನೆ? ನಾನು ಮಲಗಿರುವುದು ನೀರುಮಂಚದ ಮೇಲೋ ? ಗಂಟೆ 
ನೋಡಿದೆ. ರಾತ್ರಿ ಹನ್ನೆರಡು ಕಳೆದು ಹತ್ತು ನಿಮಿಷವಾಗಿತ್ತು. ಫೆಬ್ರವರಿಯ ೨೮ ಕಳೆದು ೨೯ ತೊಡಗಿತ್ತು. 
ಇಂಥ ಕನಸು ಯಾವತ್ತೂ ಬಿದ್ದಿರಲಿಲ್ಲ. ಬಹಳ ಹೊತ್ತು ಮತ್ತೆ ನಿದ್ರೆ ಬರಲಿಲ್ಲ. 

ನೀವು ಗಮನಿಸಿದ್ದೀರೋ ಇಲ್ಲವೋ , ಕನಸನ್ನು ಕಾಣಬಹುದು, ಅನುಭವಿಸಬಹುದು, ಆದರೆ 
ಸಮರ್ಪಕವಾಗಿ ಹೇಳುವುದಕ್ಕೆ ಆಗುವುದೇ ಇಲ್ಲ. ನಮ್ಮ ಕನಸು ನಮಗಾಗಿ ಮಾತ್ರ ಹುಟ್ಟಿಕೊಂಡದ್ದೇ 
ಹೊರತು ಇತರರಿಗೆ ಹೇಳುವುದಕ್ಕಾಗಿ ಅಲ್ಲ. ಕಾಣುತ್ತಿರುವಷ್ಟೂ ಹೊತ್ತು ಅದು ತೀರ ತೀರ ನಿಜ . ಕನಸಿನ 
ಭಾಷೆಯ ನಿಜವೇ ಬೇರೆ. ಕನಸು ಕಂಡವರಿಗೆ ಮಾತ್ರ ತೆರೆದುಕೊಳ್ಳುವ ರಹಸ್ಯ ಅದು. ಕನಸಿನ ಭಾಷೆಯ 
ಬಗ್ಗೆ ಮತ್ತೆ ನೋಡೋಣ. 

ನನಗೆ ಬಿದ್ದ ಕನಸು ದೀರ್ಘವಾದದ್ದಲ್ಲ. ಬಹುಶಃ ಒಂದು ನಿಮಿಷಕ್ಕೂ ಕಡಮೆ ಅವಧಿಯದಿರಬೇಕು. 
ಪೂರಾ ಎಚ್ಚರವಾದಮೇಲೆ ಮನಸ್ಸು ಇನ್ನಷ್ಟು ವಿವರಗಳನ್ನು ಕಲ್ಪಿಸಿಕೊಂಡಿತು. ಇಲ್ಲಿನ ಬೇಲಿಯೂ 
ನೀರುಬೇಲಿ, ಹಕ್ಕಿಯೂ ನೀರುಹಕ್ಕಿ , ಹೀಗೆ, ಅಲ್ಲಮನ ವಚನದ ಈ ಮಾತಿನ ಮೊದಲು ಬರುವ 
ಕ್ರಿಯಾಪದ ನೆನಪಿಗೆ ಬಂದಿತು. “ ಅಳಿದವಲ್ಲಾ'. ಅಂದರೆ ' ಅಳಿದವಲ್ಲಾ ನೀರಲಾದ ನಿರ್ಮಿತಂಗಳು.” 

- ಅಲ್ಲಮನ ವಚನದ ರೂಪಕವನ್ನು ನನ್ನ ಮನಸ್ಸು ಅಕ್ಷರಶಃ ನಿಜವೆಂದು ಗ್ರಹಿಸಿ ಇಂಥ ಕನಸನ್ನು 
ಕಟ್ಟಿ ತೋರಿರಬೇಕು ನನಗೆ. ಯಾವ ಮಾತು, ಯಾರ ಮಾತು ಹೇಗೆ ಮನಸ್ಸಿನ ಒಳಗೆ, ಒಳಗೇ ಹೋಗಿ 
ಮನೆಮಾಡಿಕೊಂಡು ಹೀಗೆ ತಟ್ಟನೆದ್ದು ಬಂದು ದರ್ಶನ ಕೊಡುತ್ತದೋ ಊಹಿಸಲೂ ಆಗುವುದಿಲ್ಲ . 
ಎಷ್ಟೋ ವರ್ಷಗಳು ಕಳೆದಿದ್ದರೂ , ಸುಮಾರು ಐವತ್ತು ವರ್ಷಗಳಿಗೂ ಹೆಚ್ಚೇ ಆಗಿರಬೇಕು, ಆ ಘಟನೆ 
ನೆನಪಿದೆ. ಆಗ ನಾನು ಚಿತ್ರದುರ್ಗದಲ್ಲಿದ್ದೆ. ಏಳನೆಯ ತರಗತಿಯಲ್ಲಿ ಓದುತಿದ್ದೆ. ಬೆಂಗಳೂರಿಗೆ ಬಂದಿದ್ದೆವು. 
ಬರುತ್ತಾ ಕಾರಿನಲ್ಲಿ ಕೂತು ಶೇಕ್ಸ್‌ಪಿಯರನ ನಾಟಕ ಕಥೆಗಳು ಅನ್ನುವ ಪುಸ್ತಕ ಓದುತಿದ್ದೆ. ಅದರಲ್ಲಿ 
ಮ್ಯಾಕ್ ಬೆತ್ ಕಥೆ, ಬೆಂಗಳೂರಿಗೆ ಬರುವ ಹೊತ್ತಿಗೆ ಸಂಜೆಯಾಗಿತ್ತು. ರಾತ್ರಿ ಊಟ ಮುಗಿಸಿ ಮಲಗಿದೆ. 
ಬೆಳಗ್ಗೆ ಎದ್ದ ಮೇಲೆ ನಮ್ಮಮ್ಮ ಬೈದರು. ಅದೇನದು, ರಾತ್ರಿಯೆಲ್ಲ ನೀನು ಚೂರಿ ಚೂರಿ ಅನ್ನುತ್ತ ಎದ್ದು 
ದಿಂಬಿನ ಕೆಳಗೆಲ್ಲ ಹುಡುಕುತಿದ್ದೆ . ಏನೇನೋ ಕತೆ ಪುಸ್ತಕ ಎಲ್ಲ ಓದಬಾರದು ಇನ್ನುಮೇಲೆ ಅಂತ 
ಬೈದಿದ್ದರು. ಮ್ಯಾಕ್‌ಬೆತ್ ಕಣ್ಣಿಗೆ ಆಕಾಶದಲ್ಲಿ ತೇಲಿಕೊಂಡು ಬಂದ ಹಾಗೆ ಕಾಣುವ ಚೂರಿ, ಅವನ 
ಕೈಯಿಂದ ಹೆಂಡತಿ ಕಿತ್ತುಕೊಂಡ ಚೂರಿ, ನಿದ್ದೆ ಹೋದ ಕಾವಲುಗಾರರ ಪಕ್ಕದಲ್ಲಿಟ್ಟ ಚೂರಿ ನನ್ನ 
ಮನಸ್ಸಿನಲ್ಲಿ ಉಳಿದುಬಿಟ್ಟಿತ್ತು ಅಂತ ಕಾಣುತ್ತದೆ. ಕನಸು ನೆನಪಿಲ್ಲ , ದಿಂಬಿನ ಕೆಳಗೆ ತಡಕಿದ್ದೂ ನೆನಪಿಲ್ಲ. 
ಕನ್ನಡದಲ್ಲಿ ಓದುತಿದ್ದ ಇಂಗ್ಲಿಶ್ ಕತೆ ನಿದ್ದೆಯಲ್ಲಿ ನಿಜವಾಗಿ ಕಂಡಿರಬೇಕು, ನನಗೇ ಗೊತ್ತಿಲ್ಲದೆ ಚೂರಿಗೆ 
ತಡಕಾಡಿರಬೇಕು. ಅಮ್ಮ ಹೇಳಿದ್ದರಿಂದ ನನಗೆ ಕನಸು ಬಿದ್ದು ಹಾಗೆ ಮಾಡಿರಬೇಕು ನಾನು ಅಂತ 
ಅಂದುಕೊಂಡೆ. 

ನೀರಲಾದ ನಿರ್ಮಿತಂಗಳು ಅನ್ನುವ ನುಡಿಗಟೇ ನಮ್ಮ ದಿನನಿತ್ಯದ ಮಾತಿನ ಸತ್ಯದ ಉಲ್ಲಂಘನೆ. 
ನಮ್ಮ ಎಚ್ಚರದ ಅನುಭವದ ಉಲ್ಲಂಘನೆ. ಕವಿ ಗೆಳೆಯ ಜೀವಯಾನದ ಮಂಜುನಾಥ್ ನನ್ನ ಕನಸನ್ನು 
ಕೇಳಿ ಹೇಳಿದ್ದು ಬೇರೆ ಥರ. ಭೂಮಿ, ನೀರು, ಬೆಂಕಿ , ಗಾಳಿ , ಆಕಾಶ ಈ ಎಲ್ಲ ಪಂಚಭೂತಗಳೂ ಸೇರಿ 
ಆಗಿರುವ ಸೃಷ್ಟಿಯ ಬದಲಾಗಿ ನೀರು ಒಂದರಿಂದಲೇ ಎಲ್ಲವೂ ಸೃಷ್ಟಿಯಾಗಿರುತ್ತಿದ್ದರೆ, ಉಳಿದ ಭೂತಗಳೆಲ್ಲ 
ಇರದಿದ್ದರೆ ಹೇಗಿರುತಿತ್ತೋ ಹಾಗಿದೆ ನಿಮ್ಮ ಕನಸು ಅಂದರು. 


ನುಡಿಯೊಳಗಾಗಿ 


ನಾನು ನೀರುಕನಸು ಕಂಡು ಎಚ್ಚರವಾದಮೇಲೆ ಅಂದುಕೊಂಡದ್ದೇ ಬೇರೆ. ಭಾಷೆಯ ಸುಳ್ಳನ್ನು 
ಅಲ್ಲಮ ಹೇಳುತಿದ್ದಾನೆ. ಭಾಷೆಯ ತುಂಬ ಇರುವುದು ಪರಿಕಲ್ಪನೆಗಳೇ . ಕಣ್ಣಿಗೆ ಕಾಣದ, ಕೈಗೆ ಸಿಗದ, 
ವಿಚಾರಗಳಿಗೆ, ಐಡಿಯಾಗಳಿಗೆ ಖಚಿತವಾದ ರೂಪಧಾರಣೆ ಮಾಡಿಸಿ, ಅರ್ಥದ ಚೌಕಟ್ಟಿನಲ್ಲಿ ಕೂರಿಸಿ , 
ಅದನ್ನೇ ನಿಜವೆಂದು ನೆಚ್ಚಿ ವ್ಯವಹರಿಸುವುದಕ್ಕೆ ತೊಡಗುತ್ತೇವೆ. ಅವೆಲ್ಲ ಕಿತಗಳು, ಪರಿಪರಿಯಾದ 
ಪರಿಕಲ್ಪನೆಗಳು, ಭಾಷೆಯಲ್ಲೇ ನಿರ್ಮಿಸಿಕೊಂಡ ನಿರ್ಮಿತಿಗಳು. ಅವು ಎಲ್ಲವೂ ಅಳಿಯುತ್ತವೆ ಅನ್ನುತಿದ್ದಾನೆ. 

ಆದರೂ ನಮ್ಮ ಎಚ್ಚರದ ಬದುಕನ್ನು ನಾವೇ ಕಲ್ಪಿಸಿಕೊಂಡಿರುವ ರೂಪಕಾರ್ಥಗಳೇ ಆಳುತ್ತವೆ! 
ಮೇಲೆ ಮತ್ತು ಕೆಳಗೆ ಅನ್ನುವ ಎರಡು ತೀರ ಸಾಮಾನ್ಯ ಪದಗಳನ್ನೇ ನೋಡಿ. ಜಾತಿಯಲ್ಲಿ 'ಮೇಲು 
ಜಾತಿ” “ಕೆಳಜಾತಿ' ಇರುವ ಹಾಗೆಯೇ ಸಾಮಾಜಿಕವಾಗಿ ಮೇಲು ವರ್ಗ ಕೆಳವರ್ಗಗಳೂ ಅವು ಎರಡರ 
ನಡುವೆ ಮಧ್ಯಮ ವರ್ಗವೂ ಇವೆಯಷ್ಟೆ. ಅಧಿಕಾರದ ಶ್ರೇಣಿಯಲ್ಲಿ ಮೇಲಿನ ಅಧಿಕಾರಿಗಳೂ ಇರುತ್ತಾರೆ, 
ಮೇಲಿನವರು ಆಜ್ಞೆಮಾಡುತ್ತಾರೆ , ಉಳಿದವರು ಅದನ್ನು ಪಾಲಿಸಬೇಕಾಗುತ್ತದೆ. ಮೇಲು-ಕೀಳು ಅನ್ನುವುದು 
ನೀತಿಯ , ಧರ್ಮದ, ಸಮಾಜದ, ಅಧಿಕಾರದ , ಅಂತಸ್ತಿನ ರೂಪಕಗಳೂ ಆಗಿ ಬಳಕೆಯಾಗುತ್ತವೆ. ಈ 
ರೂಪಕಾರ್ಥಗಳು ಅನುಲ್ಲಂಘನೀಯ ಅನ್ನುವ ಹಾಗೆ ನಮ್ಮನ್ನು ಆಳತೊಡಗುತ್ತವೆ. 

ರೂಪಕಗಳ ಈ ಜಾಲವನ್ನು ಮುರಿಯುವುದಕ್ಕೆ ವಿರೋಧಗಳನ್ನು ಬೆಸೆಯಬೇಕು ಅಥವ ಹೊಸ 
ರೂಪಕಗಳನ್ನು ಸೃಷ್ಟಿಸಬೇಕು, ಇಲ್ಲವೇ ರೂಪಕದ ಜಾಲ ಮನಸ್ಸಿಗೆ ಮುಟ್ಟುವ ಹಾಗೆ ವಿವರಿಸಿ ಬಿಡಿಸಬೇಕು. 
ವಿರುದ್ದಾರ್ಥಗಳನ್ನು , ಅಸಾಧ್ಯ ಅರ್ಥಗಳನ್ನು ಬೆಸೆದು ತಬ್ಬಿಬ್ಬುಗೊಳಿಸಿ ಹೊಸನೋಟವನ್ನು ಕೊಡುವ 
ದಾರಿ ಅಲ್ಲಮನದ್ದು . ಬಸವಣ್ಣ ರೂಪಕಗಳ ಅರ್ಥವನ್ನು ತಲೆಕೆಳಗು ಮಾಡಿ ಹೊಸ ಸಾಧ್ಯತೆಯನ್ನು 
ಸೂಚಿಸುತ್ತಾನೆ. 'ಕೀಳಿಗಲ್ಲದೆ ಹಯನು ಕರೆಯುವುದಿಲ್ಲ , ಕೀಳಾಗದೆ ಮೇಲಾಗಲು ಒಲ್ಲೆನು' ಅನ್ನುವ 
ಅವನ ಮಾತನ್ನೇ ನೋಡಿ. ನಡುಗನ್ನಡದ ಕಾಲದಲ್ಲಿ 'ಕೀಳು' ಅನ್ನುವ ಮಾತಿಗೆ ಹಸುವಿನ ಕರು ಅನ್ನುವ 
ಅರ್ಥವೂ ಇತ್ತು. ಇಲ್ಲಿ ಆ ಅರ್ಥವನ್ನೂ ಇಟ್ಟುಕೊಂಡು ನಾನು ಮೇಲಾಗುವುದಿಲ್ಲ ಕೀಳೇ ಆಗುತ್ತೇನೆ 
ಅನ್ನುತ್ತಾನೆ. ಕಲಿತ ಮೇಲುತನಕ್ಕಿಂತ ಕೀಳು ಆಗುವುದೇ ಅಪೇಕ್ಷಣೀಯ ಅನ್ನುವ ದನಿ ಹೊರಡಿಸುತ್ತಾನೆ. 
ಹಾಗೆ ನೋಡಿದರೆ ಭಕ್ತಿಯುಗದ ರಚನೆಗಳೆಲ್ಲ ಭಾಷೆಯಲ್ಲಿ ಒಪ್ಪಿತವಾಗಿರುವ ಅಧಿಕಾರದ ರೂಪಕಗಳನ್ನು 
ತಲೆಕೆಳಗು ಮಾಡುವ ಕೆಲಸದಲ್ಲೇ ತೊಡಗಿರುವುದನ್ನು ಗಮನಿಸಬಹುದು. 

ಎಲ್ಲರೂ ಸಾಮಾನ್ಯವಾಗಿ ಮೌಲ್ಯಗಳು ಎಂದು ಒಂದಿಷ್ಟೂ ವಿಚಾರಿಸದೆಯೇ ಒಪ್ಪಿಕೊಳ್ಳುವ ದೇಶಪ್ರೇಮ , 
ರಾಷ್ಟ್ರಭಕ್ತಿ ಇಂಥ ಮೌಲ್ಯಜಾಲಗಳ ಸಿಕ್ಕನ್ನು ಕುಮಾರವ್ಯಾಸನಂಥ, ಟಾಲ್ಸ್ಟಾಯ್‌ನಂಥ ಲೇಖಕರು 
ಬಿಡಿಸಿ ತೋರಿಸುತ್ತಾರೆ. ಮಹಾಭಾರತದ ಯುದ್ಧ ಮುಗಿದಮೇಲೆ ಧರ್ಮರಾಯ ದುರ್ಯೋಧನನ 
ಅರಮನೆಯಲ್ಲಿ, ಭೀಮ ದುಃಶಾಸನನ ಅರಮನೆಯಲ್ಲಿ, ಅರ್ಜುನ ದೋಣನ ಅರಮನೆಯಲ್ಲಿ ವಾಸಕ್ಕೆ 
ತೊಡಗಿದಮೇಲೆ ( ಇದೂ ಅದ್ಭುತ ವ್ಯಂಗ್ಯವಲ್ಲವೇ !) ದುರ್ಯೋಧನನ ಸೇವೆಯಲ್ಲಿದ್ದ ಭ್ರಷ್ಟ ಅಧಿಕಾರಿಗಳೇ 
ಧರ್ಮಜನ ಆಳ್ವಿಕೆಯಲ್ಲೂ ಮುಂದುವರೆಯುತ್ತ ( ರಾಜಕೀಯ ಪಲ್ಲಟಕ್ಕೆ ನಿಜವಾಗಿ ಅರ್ಥವಿದೆಯೇ !) 
ಹಸ್ತಿನಾಪುರದ ಜನ ಮಾತ್ರ ಮೊದಲಿನಂತೆಯೇ ಹಾಗೇ ಯಾವ ವ್ಯತ್ಯಾಸವೂ ಇಲ್ಲದೆ ಬದುಕುತಿದ್ದರು 
ಅನ್ನುತ್ತಾನೆ ಕುಮಾರವ್ಯಾಸ, ಯುದ್ಧಭೂಮಿಯಲ್ಲಿ ಮುಂದಿನ ಕ್ಯಾಂಪಿಗೆ ಸಾಗುತ್ತಿರುವ ಸೈನಿಕರ ಮನಸ್ಸಿನಲ್ಲಿ 
ರಾತ್ರಿಗಾದರೂ ಕಣ್ಣು ತುಂಬ ನಿದ್ದೆ ಮಾಡುವ ಅವಕಾಶ ಸಿಕ್ಕಿತೆ, ಒಳ್ಳೆಯ ಊಟ ಸಿಕ್ಕೀತೆ, ಹೊಸಬೂಟು, 
ಕಂಬಳಿ ಯಾವಾಗ ಕೊಡುತ್ತಾರೋ , ಸಂಬಳ ಈ ತಿಂಗಳಾದರೂ ಸರಿಯಾಗಿ ಬರುತ್ತದೋ , ಮನೆಯವರ 
ಪತ್ರ ಓದಲು ಸಿಕ್ಕೀತೆ ಇಂಥ ಯೋಚನೆಗಳು ತುಂಬಿರುತ್ತವೆಯೇ ಹೊರತು ತಾನು ಮಹಾನ್ ದೇಶಪ್ರೇಮದ, 
ರಾಷ್ಟ್ರ ರಕ್ಷಣೆಯ ಕರ್ತವ್ಯದಲ್ಲಿ ತೊಡಗಿದ್ದೇನೆ ಅನ್ನುವ ಯೋಚನೆಯ ನೆರಳೂ ಸುಳಿಯುವುದಿಲ್ಲ 
ಅನ್ನುತ್ತಾನೆ ಟಾಲ್ಸ್ಟಾಯ್, ದೇಶಪ್ರೇಮ , ರಾಷ್ಟ್ರ ರಕ್ಷಣೆ ಇವೆಲ್ಲ ಎಂದೂ ಯುದ್ದದ ಅನುಭವವೇ ಇರದ 


ನುಡಿಯೊಳಗಾಗಿ. 


ಜನ ಊದಿ ಉಬ್ಬಿಸಿಕೊಂಡಿರುವ ಬಣ್ಣದ ಬಲೂನುಗಳು ಅನ್ನುತ್ತಾನೆ. ನೆಪೋಲಿಯನ್ ದಾಳಿ ಮಾಡಿದ್ದಾಗ, 
ರಷಿಯ ಸೋಲುತಿದ್ದಾಗ ಕೂಡ ಮಾಸ್ಕೋದಲ್ಲಿ, ಪೀಟರ್ಸ್‌ಬರ್ಗಿನಲ್ಲಿ ನಡೆಯುತ್ತಿದ್ದ ಮೇಜವಾನಿಗಳು , 
ಕಾವ್ಯವಾಚನಗಳು , ದಿನ ನಿತ್ಯದ ಕಲಹ ಸಲ್ಲಾಪಗಳು, ಪ್ರೀತಿ, ವಿರಸ, ಮದುವೆ, ವಿಚ್ಛೇದನ, ರಾಜನ 
ಆಸ್ಥಾನದ ಸಂಚು ಸನ್ನಾಹ ಎಲ್ಲವೂ ಹಾಗೆಯೇ ನಡೆದಿದ್ದವು ಅನ್ನುತ್ತಾನೆ. ಚಾರಿತ್ರಿಕ ನೋಟಕ್ಕೆ ಯಾವುದೋ 
ಒಂದು ಯುಗ ವೀರ ಯುಗವಾಗಿಯೋ , ಯಾವುದೋ ಕಾಲ ಘಟ್ಟದ ಜನ ಮಹಾನ್ ದೇಶಭಕ್ತರಾಗಿಯೋ 
ಕಾಣಬಹುದು, ಆದರೆ ಮನುಷ್ಯ ಬದುಕಿನ ವಾಸ್ತವ ಅರಿತಾಗ ಕಾಣುವುದೇ ಬೇರೆ ಅನ್ನುತ್ತಾನೆ. 

ರೂಪಕವನ್ನು ನಿರ್ಮಿಸುವ, ಅರ್ಥಮಾಡಿಕೊಳ್ಳುವ ಶಕ್ತಿ ಇರದಿದ್ದರೆ ಬದುಕುವುದಕ್ಕೆ ಆಗುವುದಿಲ್ಲ. 
ಹಾಗೆಯೇ ನಾವೇ ಕಲ್ಪಿಸಿಕೊಂಡ ರೂಪಕಗಳೇ ಪರಮಸತ್ಯಗಳಾಗಿ ನಮ್ಮನ್ನು ಆಳತೊಡಗಿದರೂ , ಕನಸಿನ 
ಚೂರಿಯಂತೆ ಇರಿಯತೊಡಗಿದರೂ ಬದುಕು ಅಸಹನೀಯ. ವಚನಗಳಲ್ಲಿ ಬರುವ 'ನೀರು' ಅನ್ನುವ 
ಮಾತಿಗೆ ಮನಸ್ಸು ಅನ್ನುವ ಅರ್ಥವೂ ಇದೆ ಎಂದು ವ್ಯಾಖ್ಯಾನಕಾರರು ಹೇಳುತ್ತಾರೆ. ರೂಪಕವೆನ್ನುವುದು 
ಮನುಷ್ಯ ಮನಸ್ಸು ಬದುಕಿನ ಅನುಭವಗಳನ್ನು ಅರ್ಥಮಾಡಿಕೊಳ್ಳಲು ಭಾಷೆಯಲ್ಲಿ ಕೆತ್ತಿಕೊಂಡಿರುವ 
ರೂಪಗಳು. ಭಾಷೆಯನ್ನು ಹರಿಯುವ ನದಿ ಅನ್ನುವುದು ಹೇಳಿ ಹೇಳಿ ಸವೆದ ಮಾತು. (ನೀರು 
ಸವೆಯುತ್ತದೆಯೇ ಅನ್ನುತ್ತಿದೆ ನನ್ನ ಮನಸ್ಸು!). ನೀರೆಂಬ ಮನಸ್ಸು, ನೀರೆಂಬ ಭಾಷೆಯನ್ನು ಬಳಸಿ 
ಕಟ್ಟಿಕೊಂಡಿರುವುದೆಲ್ಲ ನೀರಲಾದ ನಿರ್ಮಿತಂಗಳು, ಅವೆಲ್ಲ ಅಳಿಯುತ್ತವೆ ಅನ್ನುವುದು ದೊಡ್ಡ ದರ್ಶನ. 
ನಿರ್ಮಿಸದೆ ಬದುಕಿಲ್ಲ, ನಿರ್ಮಿಸಿದ್ದು ಉಳಿಯುವುದಿಲ್ಲ. ನೀರಿನ ಹಾಗೇ , ಚೂರಿಯ ಹಾಗೇ ರೂಪಕ 
ಕೂಡ ಅನಿವಾರ್ಯ; ಆದರೆ, ರೂಪಕ ಸೂಚಿಸುವ ಸತ್ಯ ಅಸ್ಥಿರ . ಈ ಮಾತು ರೂಪಕ ಮತ್ತು ಮನುಷ್ಯ 
ಮನಸ್ಸಿನ ಸಂಬಂಧವನ್ನು ಅರಿಯಲು ಪ್ರಚೋದಿಸುತ್ತದೆ. 


[ ಸಾಪ್ತಾಹಿಕ ಪುರವಣಿ ೧ ಏಪ್ರಿಲ್ ೨೦೧೨] 


ನುಡಿಯೊಳಗಾಗಿ 


ಭಾಷೆಯ ಕನಸು - ರೂಪಕ 


ರೈಲು ಹೈದರಾಬಾದಿಗೆ ಹೋಗುತಿತ್ತು. ಬೆಳಗಿನ ಹೊತ್ತು, ಕಿಟಕಿಯಾಚೆ 
ಬತ್ತದ ಗದ್ದೆ ನಳನಳಿಸುತಿತ್ತು. ಗದ್ದೆಯಲ್ಲಿ ಕೊಕ್ಕರೆಗಳಿದ್ದವು. ರೈಲಿನಲ್ಲಿದ್ದ 
ಐದು ವರ್ಷದ ಹುಡುಗ ತಟಕ್ಕನೆ “ಅಮ್ಮಾ, ಅಲ್ಲಿ ನೋಡು! 
ಬರ್ತ್‌ಡೇ ಕೇಕಿನ ಮೇಲೆ ಕ್ಯಾಂಡಲು ಸಿಕ್ಕಿಸಿದ ಹಾಗೆ ಕಾಣುತ್ತೆ!” 
ಅಂದ. ಗೆಳೆಯ ರಾಘವೇಂದ್ರರಾವ್ ಹೇಳಿದ ಈ ಕತೆ ಕೇಳಿ ಬೆರಗುಪಟ್ಟೆ. 

- ನಮ್ಮ ಎಚ್ಚರದ ಬುದ್ದಿಯು ಗ್ರಹಿಸಲಾಗದ ಸಂಬಂಧಗಳನ್ನೂ 
ಕಲ್ಪಿಸಿಕೊಳ್ಳುವ ಈ ವಿಧಾನವನ್ನು ರೂಪಕಗಳ ಮೂಲಕ ಚಿಂತಿಸುವ, 
ಗ್ರಹಿಸುವ ಶಕ್ತಿ ಅನ್ನಬಹುದು. ಮಕ್ಕಳಿಗೆ ಇರುವ ಈ ಶಕ್ತಿ ಅವರು 
ಹದಿವಯಸ್ಸಿಗೆ ಬರುವ ಹೊತ್ತಿಗೆ ಕುಗ್ಗುತ್ತದಂತೆ. ಆಮೇಲೆ ಏನಿದ್ದರೂ 


ನುಡಿಯೊಳಗಾಗಿ 


೭೪ 


ದಿನ ನಿತ್ಯದ ಸಪ್ಪ ಅರ್ಥದ ಮಾತು ಕತೆಯ ಲೋಕ. ಬಾಲ್ಯದ ಮುಗ್ಗ ರೂಪಕಶಕ್ತಿಯನ್ನು ಮತ್ತೆ ಪಡೆವ 
ತವಕ ಹುಟ್ಟುತ್ತದೆ. ಇಂಥ ಹಂಬಲವು 

' ಹರೆಯದ ತೆರೆತೆರೆಗಳಲ್ಲಿ 
ಅರೆತೆರೆದಿಹ ಮರೆಗಳಲ್ಲಿ 
ಎದೆಯ ಮುದದ ತೊರೆಗಳಲ್ಲಿ 
ಸುಧೆಯ ಕುಡಿದ ಹಕ್ಕಿ ಜಿಂಕೆ 

ಕನಸುಗಳೇ ಬನ್ನಿ ' [ ಬೇಂದ್ರೆ, ' ಬನ್ನಿ ಬನ್ನಿ ಕನಸುಗಳೇ ?] 
ಎಂದು ವ್ಯಕ್ತವಾಗಬಹುದು. 

ಬಾಲ್ಯದಲ್ಲಿ ಸಹಜ ಸ್ವಚ್ಛಂದವಾಗಿ ಮಾತಿನಲ್ಲಿ ತಲೆದೋರುತ್ತ ಕೇಳುವವರಲ್ಲಿ ಬೆರಗು ಹುಟ್ಟಿಸುವ 
ರೂಪಕಗಳು ನಾವು ಬೆಳೆದಂತೆ ಯಾಕೆ ಕಣ್ಮರೆಯಾಗುತ್ತವೆ ? ಹೀಗಾಗುವುದಕ್ಕೆ ಮಗು ಭಾಷೆಯ ಮೂಲಕ 
ಪಡೆಯುವ ಜ್ಞಾನವೇ ಕಾರಣ! ಭಾಷೆಯ ಜ್ಞಾನ ಪಡೆಯುವುದು ಎಂದರೇನು ? ತನ್ನ ಸುತ್ತಲೂ ಇರುವ 
ಜನ ಯಾವುದನ್ನು ಜ್ಞಾನ, ತಿಳಿವಳಿಕೆ, ಮೌಲ್ಯ, ನೀತಿ ಅಂದುಕೊಂಡಿರುತ್ತಾರೋ ಅದನ್ನೆಲ್ಲ ಮಗು 
ಭಾಷೆಯ ಮೂಲಕ ಒಳಗುಮಾಡಿಕೊಳ್ಳುವುದೇ ತಾನೇ ! ಮಗು ಕಲಿಯುವ ಭಾಷೆ ಮಗುವಿನ ಎಚ್ಚರದ 
ಮನಸ್ಸನ್ನು ತಿದ್ದುತ್ತದೆ, ಆಳಮನಸ್ಸನ್ನೂ ರೂಪಿಸುತ್ತದೆ. ಹೀಗಾಗದಿದ್ದರೆ ಮಗು ಸಮಾಜದ ವ್ಯವಸ್ಥೆಗೆ 
ಹೊಂದಿಕೊಳ್ಳುವ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದಕ್ಕೆ ಆಗುವುದೇ ಇಲ್ಲ. ವ್ಯಕ್ತಿ ತನ್ನೊಡನೆ ತಾನು ಎಂಥ 
ಸಂಬಂಧ ಇಟ್ಟುಕೊಳ್ಳಬೇಕು, ಅನ್ಯರೊಡನೆ ಎಂಥ ಸಂಬಂಧ ಸೂಕ್ತ ಅನ್ನುವುದೆಲ್ಲ ಭಾಷೆಯ ಮೂಲಕವೇ 
ನಂಬಿಕೆಯಾಗಿ, ಸತ್ಯವಾಗಿ ಮಗುವಿನ ಮನಸ್ಸಿನಲ್ಲಿ ಕೂರುತ್ತದೆ. 

ಕೂಸು ಭಾಷಾಲೋಕಕ್ಕೆ ಕಾಲಿಟ್ಟ ಕ್ಷಣದಿಂದಲೇ ' ವಾಸ್ತವ' ದಿಂದ ದೂರ ಸರಿಯುವ ಪ್ರಯಾಣವೂ 
ತೊಡಗುತ್ತದೆ. ಒಂದು ನಿಮಿಷ ಯೋಚನೆ ಮಾಡಿ ನೋಡಿ, ನಾವು ಕಾಣುವ ಯಾವ ವಸ್ತುವಿಗೂ 
ನಿಜವಾಗಿ ಹೆಸರಿಲ್ಲ, ನಾವು ಅನುಭವಿಸುವ ಯಾವ ಭಾವಕ್ಕೂ ನಿಜವಾಗಿ ಹೆಸರಿಲ್ಲ. ಕಾಣುವ, ಕಾಣದ 
ಎಲ್ಲಕ್ಕೂ ಹೆಸರಿಟ್ಟದ್ದು ಮನುಷ್ಯರೇ . ಸುಮಾರು ಆರು ತಿಂಗಳಾಗುವವರೆಗೆ ಕೂಸುಗಳು ಸುಮ್ಮನೆ ನೋಡುವ, 
ಸುಮ್ಮನೆ ಕೇಳುವ, ಸುಮ್ಮನೆ ಅನುಭವಿಸುವ ಜೀವಗಳು. ಆ ಕೂಸುಗಳ ಪಾಲಿಗೆ ಯಾವ ವಸ್ತುವಿಗೂ 
ಹೆಸರಿಲ್ಲ, ಯಾವ ಭಾವಕ್ಕೂ ಹೆಸರಿಲ್ಲ. ಕೂಸಿನ ಈ ಸ್ಥಿತಿ ವಾಸ್ತವ ( ದಿ ರಿಯಲ್) ಅನ್ನುತ್ತೇವಲ್ಲ ಅದಕ್ಕೆ 
ತೀರ ಹತ್ತಿರದ್ದು. 

ಕೂಸು ಭಾಷೆ ಕಲಿಯುವುದೆಂದರೆ ವ್ಯತ್ಯಾಸಗಳನ್ನು ಗುರುತಿಸಿ ಕಲಿಯುವುದು, ಹೆಸರಿಡುವುದನ್ನು 
ಕಲಿಯುವುದೇ ಅಲ್ಲವೇ ? ನಾನು ಬೇರೆ, ನಮ್ಮಮ್ಮ ಬೇರೆ, ನನ್ನ ಸುತ್ತಲಿನ ಜನ ಬೇರೆ, ಆನೆ ಬೇರೆ, 
ಫ್ಯಾನು ಬೇರೆ ಹೀಗೆ ವ್ಯತ್ಯಾಸಗಳನ್ನು ಕಲಿಯುತ್ತ, ಗುರುತಿಸುತ್ತ ಮಗು ಬೆಳೆಯುತ್ತದೆ. ನಾನು ಅನ್ನುವುದೇ 
ಮಿಕ್ಕ ಎಲ್ಲರಿಗಿಂತ, ಎಲ್ಲಕ್ಕಿಂತ ಪ್ರತ್ಯೇಕವಾದದ್ದು ಅನ್ನುವುದು ಮಗುವಿಗೆ ಗೊತ್ತಾಗುತಿದ್ದಂತೆ ನನ್ನ ಅಮ್ಮ , 
ನನ್ನ ಆಟಿಕೆ, ನನ್ನ ತಾತ ಹೀಗೆ ತನ್ನದು ಅನ್ನುವ ಲೋಕವೂ ಹುಟ್ಟಿಕೊಳ್ಳುತ್ತದೆ. ತನ್ನದೆಲ್ಲವೂ ಪೂರಾ 
ತನ್ನದೇ ಆಗಬೇಕೆಂಬ ಆಸೆಯೂ ಹುಟ್ಟುತ್ತದೆ. ಅದರಲ್ಲೂ ತನ್ನ ಅಮ್ಮ ಪೂರಾ ತನ್ನವಳೇ ಆಗಿರಬೇಕು 
ಅನ್ನುವ ಆಸೆ. ಹೀಗೆ ಹುಟ್ಟಿದ ಆಸೆ ಎಂದೂ ಈಡೇರಲು ಸಾಧ್ಯವೇ ಇಲ್ಲ . ಮಗು ಬೆಳೆಯುವುದೆಂದರೆ 
ಯಾವ ಬಗೆಯ ಆಸೆಯನ್ನು ಪೂರೈಸಿಕೊಳ್ಳಬಹುದು, ಯಾವುದನ್ನು ಅಲ್ಲ ಎಂದು ತಿಳಿಯುವುದು 
ಕೂಡಾ ಹೌದು. ಇದು ತಕ್ಕದ್ದು, ಇದು ಸಲ್ಲದ್ದು, ಇದು ಸರಿ, ಇದು ನಿಷಿದ್ದ ಅನ್ನುವ ಮೌಲ್ಯಗಳೆಲ್ಲ 
ಭಾಷೆಯ ಮೂಲಕವೇ ಮಗುವಿನ ಮನಸ್ಸಿನೊಳಗೆ ಇಳಿಯುತ್ತದೆ. ಸುತ್ತಲಿನ ಜನ ಒಪ್ಪುವ ಹಾಗೆ 
ಬದುಕುವುದನ್ನೂ ವರ್ತಿಸುವುದನ್ನೂ ಮಗು ಕಲಿಯುತ್ತದೆ. ಇದೆಲ್ಲ ನಡೆಯುವುದು ಭಾಷೆಯ ಮೂಲಕವೇ . 


೭೫ . 


ನುಡಿಯೊಳಗಾಗಿ 


ಅಮ್ಮ ಪೂರಾ ನನ್ನವಳಾಗದಿದ್ದರೆ ಅಮ್ಮನಂಥದ್ದು ಏನೋ ಇನ್ನೊಂದು ತನ್ನದೇ ಆಗಲಿ ಅನ್ನುವ 
ಹಂಬಲವೂ ಹುಟ್ಟುತ್ತದೆ. ನಮ್ಮ ಸಮರ್ಥ ಸುಮಾರು ಒಂದು ವರ್ಷದವನಾಗುವ ಹೊತ್ತಿಗೆ ಅವರಮ್ಮನ 
ಉಡುಪನ್ನೋ ವ್ಯಾನಿಟಿ ಬ್ಯಾಗನ್ನೋ ಬೇರೆಯವರು ಮುಟ್ಟಿದರೆ ರೇಗಿ ರಂಪಾಟಮಾಡುತಿದ್ದ. ಅಮ್ಮನ 
ವಸ್ತುಗಳ ಮೇಲೆ ಅಮ್ಮನಿಗೆ, ತಪ್ಪಿದರೆ ತನಗೆ ಮಾತ್ರ ಅಧಿಕಾರ ಅನ್ನುವ ಹಾಗೆ ಆಡುತಿದ್ದ . 

ಕೂಸಿನ ಮನಸ್ಸಿನಲ್ಲಿ ನಾನು ಮತ್ತು ಅನ್ಯ ಅನ್ನುವ ತಿಳಿವಳಿಕೆ ಮೂಡುವುದೇ ಭಾಷೆಯ ಮೂಲಕ 
ಅನ್ನುತ್ತಾರೆ ಕೆಲವು ಮನೋವಿಜ್ಞಾನಿಗಳು. ಸುತ್ತಲ ಜನ, ಸಮಾಜ, ಸಮಾಜವು ಆಚರಿಸುವ ಸಂಸ್ಕೃತಿ 
ಇವೆಲ್ಲ ಮಗುವಿಗೆ ಅನ್ಯವೇ ಹೌದು. ಆ ಅನ್ಯದ ಶಕ್ತಿ ತನ್ನ ಶಕ್ತಿಗಿಂತ ದೊಡ್ಡದು ಅನ್ನುವುದು ಮಗುವಿಗೆ 
ತಿಳಿಯುತ್ತ ಹೋಗುತ್ತದೆ. ಸುತ್ತಲಿನ ಜನ, ಸಮಾಜ ಭಾಷೆಯ ಮೂಲಕ ಕಲ್ಪಿಸಿಕೊಂಡಿರುವ ವಾಸ್ತವತೆಗೆ 
(ರಿಯಾಲಿಟಿ) ಹೊಂದಿಕೊಂಡು ಬದುಕುವುದನ್ನು ಕಲಿಯುತ್ತದೆ. ನಾವು ಯಾವುದನ್ನು ಸಮಾಜ ಅನ್ನುತ್ತೇವೋ 
ಅದಕ್ಕೆ ವಾಸ್ತವತೆ ಮುಖ್ಯವೇ ಹೊರತು ವಾಸ್ತವವಲ್ಲ. ವಾಸ್ತವತೆ ಅನ್ನುವುದು ನಮ್ಮ ಸುತ್ತಲೂ ನಿಜವಾಗಿ 
ಇದೆ ಎಂದು ನಾವೇ ಕಲ್ಪಿಸಿಕೊಂಡಿರುವ, ನಾವೇ ನಂಬಲು ಬಯಸುವ, ಹಾಗೆ ನಂಬಿ ನಮ್ಮ ವರ್ತನೆಯನ್ನು 
ತಿದ್ದಿಕೊಳ್ಳುವ ಭ್ರಾಮಕತೆ, ವ್ಯಕ್ತಿತ್ವ ಅನ್ನುತ್ತೇವಲ್ಲ ಅದು ವಾಸ್ತವತೆಯೊಡನೆ ಮಾಡಿಕೊಂಡ ಹೊಂದಾಣಿಕೆ. 
ವಾಸ್ತವ (ರಿಯಲ್) ಅನ್ನುವುದು ಭಾಷೆಯಲ್ಲಿ ಮೈತಾಳಲು ಒಲ್ಲದ, ಹೇಗೂ ಯಾವ ರೀತಿಯಲ್ಲೂ 
ವ್ಯಕ್ತಪಡಿಸಲು ಆಗದ, ಸುಮ್ಮನೆ ಇರುವ ಏನೋ ಒಂದು. 
* ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ' ಏಗದಾಗೆಲ್ಲಾ ಐತೆ' ಪುಸ್ತಕದ ಒಂದು ಪ್ರಸಂಗ: ಮುಕುಂದೂರು ಸ್ವಾಮಿಯ 
ಬಳಿಗೆ ಬಂದಾತ ಒಬ್ಬ ದೇವರನ್ನು ತೋರಿಸಬಲ್ಲಿರಾ ಎಂದು ಕೇಳಿದಾಗ ಸಾಧ್ಯವಿಲ್ಲ. ನಾನು ಇದೇ 
ದೇವರು ಎಂದು ಯಾವುದನ್ನು ತೋರಿದರೂ ನೀನು ಇದು ದೇವರಲ್ಲ, ಇದು ನಾಯಿ , ಇದು ಬೆಟ್ಟ, 
ಇದು ತುಳಸಿ ಗಿಡ ಅನ್ನುತ್ತಾ ಬೇರೆ ಬೇರೆ ಹೆಸರು ಹೇಳುತ್ತೀಯೆ, ಹೆಸರಿಲ್ಲದ್ದನ್ನು ಗುರುತಿಸಲು ಆದಾಗ 
ದೇವರು ನಿನಗೆ ಕಂಡಾನು ಅನ್ನುವ ಅರ್ಥದ ಮಾತು ಬರುತ್ತದೆ. ಇನ್ನೊಂದು ಪ್ರಸಂಗದಲ್ಲಿ ಇವತ್ತು 
ಮಂಗಳವಾರ ಎಂದು ಯಾರೋ ಅಂದಾಗ ಮುಕುಂದೂರು ಸ್ವಾಮಿ ಇವತ್ತು ಮಂಗಳವಾರ ಎಂದು 
ಖಚಿತವಾಗಿ ಹೇಗೆ ಹೇಳುತ್ತೀ ಅನ್ನುತ್ತಾರೆ. ಕ್ಯಾಲೆಂಡರಿನಲ್ಲಿ ಇರುವುದು , ಪೇಪರಿನಲ್ಲಿ ದಿನಾಂಕ ಹಾಕಿರುವುದು, 
ಇವೆಲ್ಲ ಮನುಷ್ಯರೇ ಕೊಟ್ಟುಕೊಂಡಿರುವ ಹೆಸರೇ ಹೊರತು ಇವತ್ತು ಮಂಗಳವಾರ, ನಿನ್ನೆ ಸೋಮವಾರ 
ಅನ್ನುವುದಕ್ಕೆ ಏನು ಪರಾವೆ ಇದೆ ? ಸೂರ್ಯನಲ್ಲೇ , ಗಾಳಿಯಲ್ಲೇ , ಗಿಡಮರಗಳಲ್ಲೇ ? ಯಾವ ವಾಸ್ತವ 
ಪುರಾವೆ ಇದೆ? ಅನ್ನುತ್ತಾರೆ. ವಾರ, ತಿಂಗಳು, ಇಸವಿ ಅನ್ನುವುದೆಲ್ಲ ನಾವು, ನಮ್ಮ ಅರ್ಥದ ಅಗತ್ಯಕ್ಕಾಗಿ 
ರೂಪಿಸಿಕೊಂಡಿರುವ ವಾಸ್ತವತೆ; ದೇವರು ಅಥವ ದೆವ್ವ ಕೂಡಾ ಅಷ್ಟೇ . 

ವಾಸ್ತವತೆ ಅನ್ನುವುದು, ಅರ್ಥ ಅನ್ನುವುದು ನಮ್ಮ ಅನುಕೂಲಕ್ಕೆ ಕಟ್ಟಿಕೊಂಡ ನಿರ್ಮಾಣಗಳು. 
ಬೇಂದ್ರೆಯವರ ' ಇದ್ದಾಂಗ ಇತ್ತು ಎಲ್ಲಾ' ಕವಿತೆಯ ಕವಿತೆಯ ಸಾಲು ನೆನಪಾಗುತ್ತಿದೆ. 

'ಸತ್ಯದ ನೆರಳೊಂದು 
ಸುಳ್ಳಿನ ತಿರುಳಿನ್ಹಾಂಗ 
ಮೆರಿದಾಡತಿತ್ತು; ನಾನು 

ಹರಿದಾಡಿದಾಗ 
ನಾನು ಅನ್ನುವ ವ್ಯಕ್ತಿತ್ವ ರೂಪುಗೊಂಡ ಹಾಗೆ ಭಾಷೆಯ ಮೂಲಕ ದೊರೆಯುವುದೆಲ್ಲ ಸತ್ಯದ 
ನೆರಳು, ಅದರೊಳಗಿರುವುದು ಸುಳ್ಳಿನ ತಿರುಳು. 

ಭಾಷೆಯ ಮೂಲಕವೇ ತನಗೆ ಅನ್ಯವಾಗಿರುವ ವಾಸ್ತವದೊಡನೆ ಒಂದಾಗುವ ಅಸಾಧ್ಯ ಆಸೆ 
ಆಳಮನಸಿನಲ್ಲಿರುತ್ತದೆ. ಆಳ ಮನಸ್ಸು ಅನ್ನುವುದು ವ್ಯಾಕರಣವಿಲ್ಲದ ಭಾಷೆ, ಕನಸುಗಳೆಲ್ಲ ಎಚ್ಚರದ 


ನುಡಿಯೊಳಗಾಗಿ 


ಸ್ಥಿತಿಯಲ್ಲಿ ನಮಗೆ ಸಲ್ಲದೆಂದು ತೋರಿ ಅವಿತಿಟ್ಟ ವಿಚಾರಗಳೇ ನಮ್ಮೆದುರು ಕಾಣಿಸಿಕೊಳ್ಳುವ ನೋಟಗಳು, 
ಒಳ ಬಯಕೆಗಳ ರೂಪಕಗಳು ಅಂದವನು ಫ್ರಾಯ್ಡ್; ಮನುಷ್ಯವ್ಯಕ್ತಿಗೆ ಸುಪ್ತ ಮನಸ್ಸು ಇರುವ ಹಾಗೆ 
ಇಡೀ ಸಮುದಾಯಕ್ಕೆ , ಇಡೀ ಮನುಷ್ಯ ಕುಲಕ್ಕೆ ಒಂದು ಸುಪ್ತಚೇತನವಿದೆ, ಅದು ನಮಗೆ ವ್ಯಕ್ತವಾಗುವುದು 
ಕನಸುಗಳ ಮೂಲಕ, ಕನಸು ಕೂಡ ಐದಂಕದ ನಾಟಕದ ಹಾಗೆ ರಚನೆಗೊಂಡದ್ದು, ಕನಸಿನ ಭಾಷೆಯನ್ನು 
ಅರಿತುಕೊಂಡರೆ ಇಡೀ ಮನುಷ್ಯಕುಲದ ಐಕ್ಯದ ಅರಿವು ಕೂಡ ಮೂಡುತ್ತದೆ ಅಂದವನು ಕಾರ್ಲ್ 
ಯೂಂಗ್, ಮನುಷ್ಯರ ಆಳಮನಸ್ಸಿನ ವಿನ್ಯಾಸವೂ ಭಾಷೆಯ ವಿನ್ಯಾಸವೂ ಒಂದೇ ಅಂದವನು ಲಕಾನ್. 
ರೂಪಕದಲ್ಲಿ ಅರ್ಥವಿಸ್ತಾರ, ಅರ್ಥಾಂತರ ಇರುತ್ತದೆ, ಶಬ್ದಾಂತರದಲ್ಲಿ ವಸ್ತುವಿನ ಒಂದಂಶವನ್ನು ಇಡೀ 
ವಸ್ತುವಿಗೆ ಅನ್ವಯಿಸುವ ಕೆಲಸ ( ಖಾಕಿ ಅಂದರೆ ಪೋಲೀಸು, ಖಾದಿ ಅಂದರೆ ರಾಜಕಾರಣಿ, ಇತ್ಯಾದಿ) 
ನಡೆಯುತ್ತದೆ. ಹೀಗೆಯೇ ಕನಸುಗಳಲ್ಲೂ ನಡೆಯುತ್ತದೆ; ಮನುಷ್ಯರು ಎಚ್ಚರದ ಸ್ಥಿತಿಯಲ್ಲಿ, ಕನಸಿನಲ್ಲಿ 
ಅಥವಾ ತಮಗೇ ಅರಿವಿಲ್ಲದೆ ಲೋಕದೊಡನೆ ವ್ಯವಹರಿಸುವ ರೀತಿಯ ಪ್ರತಿಫಲನವೇ ರೂಪಕ ಮತ್ತು 
ಶಬ್ದಾಂತರ ; ವ್ಯಕ್ತಿಯಲ್ಲಿ ನಡೆಯುವ ಭಾಷಾ ವಿಕಾಸಕ್ಕೂ , ವ್ಯಕ್ತಿತ್ವ ನಿರ್ಮಾಣಕ್ಕೂ ಸಂಬಂಧವಿದೆ; 
ಒಳಜಗತ್ತು ಮತ್ತು ಹೊರಜಗತ್ತುಗಳನ್ನು ಮಾನಸಿಕವಾಗಿ ಗ್ರಹಿಸುವಲ್ಲಿ ಪ್ರತಿಯೊಬ್ಬರ ಮನಸ್ಪೂ ರೂಪಕಗಳನ್ನೇ 
ನೆಚ್ಚಿಕೊಳ್ಳುತ್ತದೆ ಎಂದು ವಿವರಿಸಿದ. 

'ನಾನು ಹೇಳಬೇಕೆಂದಿದ್ದದ್ದು ಅದಲ್ಲ' ಎಂದು ಎಷ್ಟೋ ಸಾರಿ ಅನ್ನುತ್ತೇವಲ್ಲ, ಹಾಗಾದರೆ ಹೇಳಬಾರದೆಂದು 
ಇದ್ದುದನ್ನು ಹೇಳಿದವರು ಯಾರು ಅನ್ನುವ ಪ್ರಶ್ನೆ ತಲೆ ಎತ್ತುತ್ತದೆ. ಮಾತನಾಡುತ್ತಿರುವ ವ್ಯಕ್ತಿ ತನ್ನ 
ಒಳಗಿನ ರೂಪಕಗಳ ವಿನ್ಯಾಸದ ಮೇಲೆ ನಿಯಂತ್ರಣ ಕಳೆದುಕೊಂಡಾಗ, ವ್ಯಕ್ತಿತ್ವದೊಳಗಿನ ಇನ್ನೊಂದು 
ವ್ಯಕ್ತಿತ್ವ, ಸುಪ್ತಪ್ರಜ್ಞೆ ಎಂಬ ಪ್ರಭುವಿನ ನಿಯಂತ್ರಣದಲ್ಲಿದ್ದು ನುಡಿಯುತ್ತಿರುತ್ತದೆ, ಆ ಒಳಮನಸ್ಸು ಎಂಬ 
ಪ್ರಭುವನ್ನು ಕನಸುಗಳಲ್ಲಿ ಅಥವ ಮನೋವಿಶ್ಲೇಷಣೆಯ ಮೂಲಕ ಮಾತ್ರ ಕ್ಷಣ ಮಾತ್ರ ದರ್ಶಿಸಬಹುದು 
ಅನ್ನುತ್ತಾರೆ. 

ಕನಸಿನಲ್ಲಿ ನಾವು ಕಟ್ಟಿಕೊಂಡ ವಾಸ್ತವಿಕತೆಯ ಲೋಕ ಇರುವುದಿಲ್ಲ. ಎಚ್ಚರವಾಗಿದ್ದಾಗ ಮುಖ್ಯವೆನಿಸದೆ 
ಇದ್ದ ಭಾವಗಳು, ಸಂಗತಿಗಳು ರೂಪಕಗಳಾಗಿ ಸುಳಿಯುತ್ತವೆ . ರೂಪಕವಿರದೆ ಜಗತ್ತನ್ನು ಅರ್ಥಮಾಡಿಕೊಳ್ಳಲು 
ಸಾಧ್ಯವೇ ಇಲ್ಲ ಎಂದು ಮತ್ತೆ ಮತ್ತೆ ಮನದಟ್ಟು ಮಾಡುವುದೇ ಕನಸೆಂಬ ರೂಪಕ. ಕನಸು ನಮ್ಮ 
ದಿನನಿತ್ಯದ ಲೋಕವನ್ನು ಸ್ಫೋಟಿಸುತ್ತದೆ ಒಂದೇ ಸಮ . ವ್ಯತ್ಯಾಸಗಳ ಮೂಲಕವೇ ಲೋಕದ ಅರ್ಥ 
ಕಟ್ಟಿಕೊಳ್ಳುತ್ತೇವೆ, ಆದರೆ ವಾಸ್ತವದಲ್ಲಿ ನಾವು ಊಹಿಸಲೂ ಸಾಧ್ಯವಿರದ ಸಂಬಂಧಗಳು , ಸಮಾನ 
ಅಂಶಗಳು ಇರುತ್ತವೆ ಅನ್ನುವುದನ್ನು ಕನಸು ನೆನಪಿಸುತ್ತದೆ. ಕನಸು ಅನ್ನುವುದು ಒಳಮನಸ್ಸು ಸೃಷ್ಟಿಸುವ 
ರೂಪಕವಾದರೆ , ಭಾಷೆಯಲ್ಲಿನ ರೂಪಕವು ಇಡೀ ಸಮಾಜ , ಚರಿತ್ರೆ, ಸಮೂಹ, ವ್ಯಕ್ತಿಯ ಚೈತನ್ಯಗಳ 
ಸಂಯೋಗದ ಮೂಲಕ ಮೂಡುವ ಭಾಷೆಯ ಕನಸು . 

ವ್ಯಕ್ತಿಯ ಎಲ್ಲ ಕನಸುಗಳಿಗೂ ಸೂತ್ರಪ್ರಾಯವಾದ ಮುಖ್ಯ ರೂಪಕ , ಸಮಾಜದ ವಾಸ್ತವತೆಯನ್ನು 
ನಿಯಂತ್ರಿಸುವ ರೂಪಕ ಇವು ಪಭು ರೂಪಕಗಳು , ಪ್ರಭುರೂಪಕಗಳನ್ನು ಎಚ್ಚರದ ಬೆಳಕಿಗೆ ತಂದುಕೊಳ್ಳುವುದು 
ವ್ಯಕ್ತಿಯ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕೆ ಮುಖ್ಯ . 


[ ಸಾಪ್ತಾಹಿಕ ಪುರವಣಿ ೮ ಏಪ್ರಿಲ್ ೨೦೧೨] 


ನುಡಿಯೊಳಗಾಗಿ 


ಅಧಿಕಾರ , ಸಮಾಜ, ಭಾಷೆ 


ಅಧಿಕಾರ ಅನ್ನುವುದು ಅಮೂರ್ತವಾದ, ನಮ್ಮೆಲ್ಲರ ಬದುಕನ್ನೂ 
ಪಭಾವಿಸುವ ಕಲ್ಪನೆ. ಯಾವುದೇ ಕೆಲಸ ಕಾರ್ಯಗಳು ನಡೆಯುವಂತೆ 
ಮಾಡುವ ಸಮಾಜದ ಶಕ್ತಿಯೇ ಅಧಿಕಾರ, ಅಧಿಕಾರದ ಬಗ್ಗೆ 
ತಿಳಿಯುವುದರಿಂದ ಯಾರಮೇಲೆ ಯಾರಿಗೆ ಎಂಥ ನಿಯಂತ್ರಣವಿದೆ, 
ಅದನ್ನು ಯಾರ ಉಪಯೋಗಕ್ಕೆ ಬಳಸುತ್ತಾರೆ ಅನ್ನುವುದು ಅರಿವಿಗೆ 
ಬರುತ್ತದೆ ' ಅನ್ನುವ ಮಾತನ್ನು ಗಮನಿಸಿ. 

ಸಮಾಜದಲ್ಲಿ ಅಧಿಕಾರ ವರ್ತಿಸುವ ಬಗೆ ರಾಜಕೀಯದಲ್ಲಿ 
ಎದ್ದು ಕಾಣುತ್ತದೆ. ಪ್ರಜಾಪ್ರಭುತ್ವದಲ್ಲಿ ನಾವು ನೀಡುವ ಮತಗಳ 
ಮೂಲಕ ನಮ್ಮ ಪರವಾಗಿ ಕಾನೂನುಗಳನ್ನು ರಚಿಸುವ ಅಧಿಕಾರವನ್ನು 
ರಾಜಕಾರಣಿಗಳಿಗೆ ನೀಡುತ್ತೇವೆ. ಅವರು ರೂಪಿಸಿದ ಕಾನೂನುಗಳನ್ನು 
ಮೀರಿದರೆ ನಮ್ಮನ್ನು ಶಿಕ್ಷಿಸುವ ಅಧಿಕಾರ ಸಮಾಜಕ್ಕೆ ಇರುತ್ತದೆ. 

ರಾಜಕೀಯ ಅಧಿಕಾರ ನಮ್ಮ ಬದುಕಿನ ಬಹಳಷ್ಟು ಅಂಶಗಳನ್ನು 
ನಿಯಂತ್ರಿಸುತ್ತದೆ. ನಾವು ಎಷ್ಟು ತೆರಿಗೆ ಕೊಡಬೇಕು, ನಮಗೆ ಎಂಥ 


ನುಡಿಯೊಳಗಾಗಿ 


ಶಿಕ್ಷಣ ದೊರೆಯುತ್ತದೆ, ಎಂಥ ಬಗೆಯ ಔಷಧೋಪಚಾರ ಸಿಗುತ್ತದೆ , ಯಾವ ಥರದ ಔಷಧಿಗಳು 
ಮಾರಾಟಕ್ಕೆ ಒದಗಬೇಕು, ಯಾವ ರಸ್ತೆಯಲ್ಲಿ ಎಷ್ಟು ವೇಗದಲ್ಲಿ ವಾಹನ ಓಡಿಸಬಹುದು, ಇತ್ಯಾದಿಯಾಗಿ 
ಸಮಾಜದ ಎಲ್ಲರನ್ನೂ ತಾಕುವ ವಿಷಯಗಳೆಲ್ಲ ರಾಜಕೀಯ ಅಧಿಕಾರದ ವ್ಯಾಪ್ತಿಗೆ ಬರುತ್ತವೆ . 

ಈ ಅಧಿಕಾರವನ್ನು ಚಲಾಯಿಸುವವರು ಪೋಲೀಸರು, ನ್ಯಾಯಧಿಕಾರಿಗಳು, ಸೆರೆಮನೆಯ ಅಧಿಕಾರಿಗಳು 
ಹೀಗೆ ಬಿಡಿವ್ಯಕ್ತಿಗಳೇ . ಬೇರೆಯವರ ಬದುಕಿನಲ್ಲಿ ಮಧ್ಯಪ್ರವೇಶ ಮಾಡುವ ಹಕ್ಕು ಅವರಿಗೆ ಇರುತ್ತದೆ. 
ತಾವು ವಹಿಸುವ ಪಾತ್ರಗಳ ಕಾರಣದಿಂದ ಇನ್ನೊಂದು ಬಗೆಯ ಅಧಿಕಾರವಿರುವ ಜನರೂ ಇದ್ದಾರೆ . 
ಮೇಷ್ಟರು, ಅಪ್ಪ ಅಮ್ಮಂದಿರು , ಕೆಲಸ ಕೊಡುವ ಉದ್ಯೋಗದಾತರು ಇಂಥವರು . ಇವರಿಗೆಲ್ಲ ಇರುವುದು 
ವೈಯಕ್ತಿಕ ಅಧಿಕಾರ . ಕೊನೆಯದಾಗಿ ಇತರರಿಗಿಂತ ಹೆಚ್ಚು ಅಥವ ಕಡಮೆ ಅಧಿಕಾರವಿರುವ ಸಾಮಾಜಿಕ 
ಗುಂಪುಗಳೂ ಇವೆ. ಬಡವರು , ಹೆಂಗಸರು, ಕಡಮೆ ಸಂಖ್ಯೆಯಲ್ಲಿರುವ ಜನವರ್ಗಗಳು , ಅಸ್ಪಶ್ಯತೆಗೆ 
ಗುರಿಯಾದವರು, ಹಣಬಲ ಅಷ್ಟಿರದ ಹಿಂದುಳಿದ ವರ್ಗ ಮತ್ತು ಜಾತಿಗೆ ಸೇರಿದವರು ಹೀಗೆ. 

ಸಾಮಾಜಿಕವಾಗಿ ಅಧಿಕಾರವಿಲ್ಲದ, ಆರ್ಥಿಕ ಬೆಂಬಲವಿಲ್ಲದ ಇಂಥ ಸಮೂಹಗಳು ತಾರತಮ್ಯಕ್ಕೆ, 
ಅವಗಣನೆಗೆ ಗುರಿಯಾಗುತ್ತಲೇ ಇರುತ್ತವೆ. ಸಾಮಾಜಿಕ ಮತ್ತು ವೈಯಕ್ತಿಕ ಅಧಿಕಾರ ಯಾವಾಗಲೂ 
ಕೆಲವರದ್ದು ಮಾತ್ರ ಆಗಿರುತ್ತದೆ, ಅಧಿಕಾರಕ್ಕೆ ಒಳಪಡುವವರು ಹೆಚ್ಚಿನ ಸಂಖ್ಯೆಯಲ್ಲಿರುತ್ತಾರೆ. 

ಅಧಿಕಾರಕ್ಕೂ ಭಾಷೆಗೂ ಏನು ಸಂಬಂಧ? ಅಧಿಕಾರ ವ್ಯಕ್ತವಾಗುವುದು , ಚಲಾವಣೆಯಾಗುವುದು 
ಬಹುಮಟ್ಟಿಗೆ ಭಾಷೆಯ ಮೂಲಕವೇ . ಉದಾಹರಣೆಗೆ ರಾಜಕೀಯ ಅಧಿಕಾರ ಅಸ್ತಿತ್ವಕ್ಕೆ ಬರುವುದೇ 
ಭಾಷೆಯ ಮೂಲಕ - ಭಾಷಣ , ಚರ್ಚೆ , ವಾಗ್ವಾದ, ಅಕ್ಷರ ರೂಪಕ್ಕೆ ಇಳಿಯುವ ಕಾನೂನು, ಬರವಣಿಗೆಯ 
ರೂಪದಲ್ಲಿ , ಬಾಯಿಮಾತಿನಲ್ಲಿ ರವಾನೆಯಾಗುವ ಆಜ್ಞೆಗಳು ಇತ್ಯಾದಿಗಳ ಮೂಲಕ, ಕಾನೂನು 
ರೂಪಗೊಳ್ಳುವುದೂ , ಶಿಕ್ಷೆ ಜಾರಿಯಾಗುವುದೂ ವ್ಯಕ್ತಿಗಳು ಬಳಸುವ ಭಾಷೆಯ ಮೂಲಕವೇ . 

ಸಾರ್ವಜನಿಕ ವಲಯದಲ್ಲಿ ಮಾತ್ರವಲ್ಲ, ಖಾಸಗಿಯಾಗಿ, ಮನೆಯೊಳಗೆ ಕೂಡಾ ಅಧಿಕಾರದ 
ಚಲಾವಣೆ ಭಾಷೆಯ ಮುಖಾಂತರವೇ ನಡೆಯುತ್ತದೆ. ತಾಯಿ ತಂದೆಯರು ಮಕ್ಕಳನ್ನು ಮಾತಾಡಿಸುವ 
ರೀತಿಯಲ್ಲಿ ಅಧಿಕಾರದ ಸ್ವರೂಪ ಸ್ಥಾಪಿತವಾಗುತ್ತದೆ. ದೈಹಿಕವಾಗಿ, ಹಣಕಾಸಿನ ವಿಷಯದಲ್ಲಿ, ಕಾನೂನಿನ 
ದೃಷ್ಟಿಯಲ್ಲಿಕೂಡಾ ಅಧಿಕಾರ ಯಾರದ್ದು ಅನ್ನುವುದನ್ನು ಬಳಸುವ ಭಾಷೆಯೇ ತೋರುತ್ತದೆ. ಎಷ್ಟೋ 
ಮನೆಗಳಲ್ಲಿ ವಯಸ್ಸಿಗೆ ಬಂದ ಮಕ್ಕಳನ್ನೂ ಅಪ್ಪ ಅಮ್ಮಂದಿರು ಮಾತಾಡಿಸುವಾಗ ಚಿಕ್ಕಮಕ್ಕಳೊಂದಿಗೆ 
ಬಳಸುತಿದ್ದಂಥ ಸ್ವರೂಪದ ಅಧಿಕಾರೀ ಭಾಷೆಯನ್ನೇ ಬಳಸುತ್ತಾರೆ . 

ಹಿಂದಿನಷ್ಟು ಅಲ್ಲದಿದ್ದರೂ ಧರ್ಮ ಕೂಡ ಜನರ ಮನಸ್ಸಿನ ಮೇಲೆ ಅಧಿಕಾರ ಉಳಿಸಿಕೊಂಡಿದೆ. 
ಧರ್ಮದ ಅಧಿಕಾರವೂ ಜನರ ಭಾಷೆಗಿಂತ ಭಿನ್ನವಾದ ಭಾಷೆ ಅಥವಾ ಭಿನ್ನವಾದ ಭಾಷೆಯ ಬಳಕೆಯನ್ನು 
ಅವಲಂಬಿಸಿರುತ್ತದೆ . ಧರ್ಮದ ತತ್ವ ಮತ್ತು ಆಚರಣೆಗಳನ್ನು ವಿವರಿಸುವ, ವ್ಯಾಖ್ಯಾನಿಸುವ, ಅರ್ಥೈಸುವ 
ಅಧಿಕಾರವೂ ಭಾಷೆಯ ತಿಳಿವಳಿಕೆಯ ಮೂಲಕವೇ ನಿರ್ದಿಷ್ಟ ಗುಂಪಿಗೆ ದೊರೆತಿರುತ್ತದೆ. ಇನ್ನೂ ಒಂದು 
ಹೆಜ್ಜೆ ಮುಂದೆ ಹೋಗಿ ದೇವಭಾಷೆಯ ಕಲ್ಪನೆಯೂ ಹಲವು ಸಮಾಜಗಳಲ್ಲಿವೆ. ದೇವಭಾಷೆಯನ್ನು 
ಅರಿಯಬಲ್ಲವರು ಅಪಾರ ಅಧಿಕಾರ ಪಡೆಯುತ್ತಿದ್ದರು. ಈ ಹೊತ್ತಿನ ದಿನಗಳಲ್ಲೂ ಟಿವಿಗಳಲ್ಲಿ ಭವಿಷ್ಯವನ್ನು 
ನುಡಿಯುವ , ಬ್ರಹ್ಮಾಂಡದ ಸತ್ಯಗಳನ್ನೆಲ್ಲ ಬಲ್ಲವರಂತೆ ವರ್ತಿಸುವ ' ಜಾನಿ' ಗಳು ತಾವು ಬಳಸುವ ಭಾಷೆ, 
ವಾಕ್ಯರಚನೆ, ಮಾತಿನ ಧಾಟಿಯಿಂದಲೇ ಜನರ ಮನಸ್ಸಿನ ಮೇಲೆ ಅಧಿಕಾರದ ಮುದ್ರೆ ಒತ್ತುತ್ತಾರೆ. 
ಪ್ರಾಚೀನ ಕಾಲದಲ್ಲಿ ದೇವವಾಣಿಗೆ , ದೇವರು ನುಡಿದನೆನ್ನಲಾದ ಮಾತಿಗೆ, ಅಂಥ ಮಾತುಗಳ ಸಂಗ್ರಹಕ್ಕೆ 
ಇದ್ದ ಅಧಿಕಾರ ಈಗ ಪ್ರಜಾಪ್ರಭುತ್ವದಲ್ಲಿ ಹುಷಾರಾಗಿ ವಾಕ್ಯಗಳನ್ನು ರಚಿಸಿ ನಿರೂಪಿಸಿದ ಸಂವಿಧಾನಕ್ಕೆ, 
ಅಪರಾಧ ಮತ್ತು ದಂಡ ಸಂಹಿತೆಗಳಿಗೆ ಇದೆ. ಪ್ರಾಚೀನ ಕಾಲದ ವೇದಗಳು ವಿವಿಧ ಧರ್ಮಶಾಸ್ತಗಳು 


ನುಡಿಯೊಳಗಾಗಿ 


ಅಧಿಕೃತತೆಯನ್ನು ನೀಡುತ್ತಿದ್ದವು, ಇಂದು ಸಂವಿಧಾನ ಕಾನೂನುಗಳು ಅಧಿಕಾರಕ್ಕೆ ಅಧಿಕೃತತೆಯನ್ನು 
ನೀಡುವ ಪ್ರಮಾಣಗಳು. ಆ ಹೊತ್ತಿನ ಅವು, ಈ ಹೊತ್ತಿನ ಇವು ಎರಡೂ ಭಾಷೆಯ ರಚನೆಗಳೇ . 

ಇನ್ನು ಶಿಕ್ಷಣವೆಂದರೆ ಮಗು ಬದುಕನ್ನು ಅರಿಯಲು ಅಗತ್ಯವಾದ ಭಾಷೆಗಳನ್ನು ಕಲಿಸುವುದೇ 
ಉದ್ದೇಶವಾಗಿರುವ ಸಂಸ್ಥೆ, ಭಾಷೆಗಳು ಎಂದರೆ ಕನ್ನಡ, ಇಂಗ್ಲಿಶ್ ಇಂಥ ಭಾಷೆಗಳು ಮಾತ್ರವಲ್ಲ , 
ಗಣಿತದ ಭಾಷೆ , ಚರಿತ್ರೆಯ ಭಾಷೆ, ತಂತ್ರಜ್ಞಾನದ ಭಾಷೆ ಇವು ಕೂಡಾ. ಶಿಕ್ಷಣವೆಂದರೆ ಬಗೆಬಗೆಯ 
ಭಾಷೆಗಳ ಕಲಿಕೆಯಲ್ಲದೆ ಇನ್ನೇನೂ ಅಲ್ಲ. ಯಾರು, ಎಂಥ ಜನವರ್ಗ ಶಿಕ್ಷಣ ಪಡೆಯಬಹುದು, ಎಂಥ 
ಶಿಕ್ಷಣ ಪಡೆಯಬಹುದು ಅನ್ನುವುದನ್ನೆಲ್ಲ ಸೂಕ್ಷ್ಮವಾಗಿ, ನಯವಾಗಿ ನಿರ್ಧರಿಸುತ್ತ ಶಿಕ್ಷಣ ಮತ್ತು ಧರ್ಮಗಳು 
ಕೂಡಾ ಗುಪ್ತವಾಗಿ ಸಮಾಜದ ಅಧಿಕಾರದ ಬಗೆಯನ್ನು ಪೋಷಿಸುತ್ತಲೇ ಇರುತ್ತವೆ. ಸುಮ್ಮನೆ ಒಂದು 
ನಿಮಿಷ ಯೋಚಿಸಿ ನೋಡಿ- ನಾವು ಕಟ್ಟಿಕೊಂಡಿರುವ ಶಿಕ್ಷಣವೆಂಬ ಸಂಸ್ಥೆಯ ಉದ್ದೇಶ ಎಲ್ಲರಿಗೂ 
ಶಿಕ್ಷಣವನ್ನು ಕೊಡುವುದೋ , ಕಲಿಕೆಯ ಅವಕಾಶ ಎಲ್ಲರಿಗೂ ದೊರೆಯುವಂತೆ ಮಾಡುವುದೋ , ಅಥವಾ 
ಬಗೆ ಬಗೆಯ ಉಪಾಯಗಳ ಮೂಲಕ ಸಾಧ್ಯವಾದಷ್ಟೂ ಜನರನ್ನು ಶಿಕ್ಷಣದಿಂದ ದೂರವಿಡುವುದೋ ? 
ಶಿಕ್ಷಣದಿಂದ ದೂರವಿಡುವುದೆಂದರೆ ಅಧಿಕಾರದಿಂದಲೂ ದೂರವಿಡುವುದೇ ಅಲ್ಲವೇ ? 

- ಯಾರು ಅಧಿಕಾರಿಗಳು , ಯಾರು ಅಧಿಕಾರಿಗಳಿಗಿಂತ ಮೇಲ್ಪಟ್ಟ ರಾಜಕಾರಣಿಗಳು , ಯಾರು 
ಸಮಾಜದ ಗಣ್ಯರು, ಆಢರು ಅನ್ನುವುದಿಲ್ಲ. ಯಾರು ಅನ್ಯಾಯಕ್ಕೆ ಒಳಗಾದವರು, ದಮನಕ್ಕೆ ಗುರಿಯಾದವರು, 
ಅಧಿಕಾರವಿಲ್ಲದವರು ಅನ್ನುವುದೆಲ್ಲ ಅವರು ಬಳಸುವ ಭಾಷೆಯ ಮೂಲಕವೇ ತಿಳಿದುಬಿಡುತ್ತದೆ. ಭಾಷೆಯಷ್ಟೇ 
ಅಲ್ಲ, ಜನರ ಅಂಗಭಂಗಿ, ಉಡುಪು, ಮಾತಿನ ದನಿ ಎಲ್ಲವೂ ಸಮಾಜದಲ್ಲಿರುವ ಅಧಿಕಾರವಿನ್ಯಾಸದ 
ಫಲಿತಾಂಶಗಳನ್ನು ಎತ್ತಿ ತೋರುತ್ತವೆ . ನಾವು ಶಿಕ್ಷಣ ಎಂದು ಯಾವುದನ್ನು ಕರೆಯುತ್ತೇವೆಯೋ ಅದು, 
ಮನರಂಜನೆ ಎಂದು ಕರೆಯುತ್ತೇವಲ್ಲ ಅದು, ಸಮೂಹ ಮಾಧ್ಯಮಗಳು ಎಂದು ಕರೆಯುತ್ತೇವಲ್ಲ 
ಅದು, ಧರ್ಮ ಎಂದು ಗುರುತಿಸುತ್ತೇವಲ್ಲ ಆ ಸಂಸ್ಥೆಗಳು ಎಲ್ಲವೂ ತೀರ ಸಹಜ, ತೀರ ಅನಿವಾರ್ಯ 
ಅನ್ನುವ ಹಾಗೆ ಸಮಾಜದಲ್ಲಿ ಇರುವ ಅಧಿಕಾರದ ವಿನ್ಯಾಸವನ್ನು ಸಮರ್ಥಿಸುವ ಕೆಲಸವನ್ನೇ ಮಾಡುತ್ತಿರುತ್ತವೆ . 

ಪ್ರಭಾವಶಾಲೀ ಸಾಮಾಜಿಕ ಗುಂಪುಗಳು ಬಳಸುವ ಭಾಷೆ ಅವರ ಹಿತಾಸಕ್ತಿಯನ್ನು ಕಾಪಾಡುವ 
ಹಾಗೆಯೇ ಇರುತ್ತದೆ. ಯಾಕೆಂದರೆ ಭಾಷೆಯ ಮೇಲೆ ಹೆಚ್ಚಿನ ಅಧಿಕಾರ ಇರುವುದೇ ಈ ಗುಂಪುಗಳಿಗೆ, 
ರಾಜಕಾರಣಿಗಳು, ವಕೀಲರು, ಮುಖ್ಯ ಮಠ ಮಾನ್ಯಗಳ ಸ್ವಾಮಿಜಿಗಳು, ಮಾಧ್ಯಮಗಳ ಮೇಲೆ ಒಡೆತನ 
ಇರುವವರು, ಸಾಮಾಜಿಕ ಮನ್ನಣೆಗೆ ಪಾತ್ರರಾದವರು ಬಳಸುವ ಭಾಷೆಯನ್ನೇ ಗಮನಿಸಿ ನೋಡಿ. 
ಹಾಗಾಗಿ ಮಾಧ್ಯಮಗಳಿಂದ ದೂರ ಇರುವವರನ್ನು , ಬರವಣಿಗೆಯ ದಾಖಲೆಗಳನ್ನು ಸೃಷ್ಟಿಮಾಡಲಾಗದವರನ್ನು , 
ಭಾಷೆಯಲ್ಲಿ ಸತ್ಯಗಳನ್ನು ಸೃಷ್ಟಿಸಲಾಗದವರನ್ನು ದಮನಿಸುವುದು, ಆಳುವುದು ತೀರ 'ಸಹಜ ' ಅನ್ನಿಸುತ್ತದೆ, 
ದಬ್ಬಾಳಿಕೆ ಅದೃಶ್ಯವಾಗಿಯೂ ನಡೆಯುತ್ತದೆ. ನಾವು ಚಿಕ್ಕವರಿದ್ದಾಗ ಪಠ್ಯಪುಸ್ತಕಗಳಲ್ಲಿ ಸಿಪಾಯಿದಂಗೆಯ 
ಬಗ್ಗೆ ಓದುತಿದ್ದೆವು. ಆಮೇಲಷ್ಟೇ ಅದು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವರ್ಣನೆಗೊಂಡದ್ದು. 
ನಮ್ಮನ್ನು ಆಳುತ್ತಿದ್ದ ಬ್ರಿಟಿಷರಿಗೆ ೧೮೫೬ರ ಘಟನೆ ದಂಗೆಯಾಗಿ ಕಂಡಿತ್ತು, ಅದನ್ನು ನಮ್ಮ ದೃಷ್ಟಿಯಿಂದ 
ನೋಡಲು ತೊಡಗಿದ್ದು ಸ್ವಾತಂತ್ರ್ಯ ಬಂದ ದಶಕಗಳ ನಂತರವೇ . ಹಾಗೆಯೇ '೧೪೯೨ರಲ್ಲಿ ಕ್ರಿಸ್ಟೋಫರ್ 
ಕೊಲಂಬಸ್ ಅಮೆರಿಕ ಖಂಡದ ಅನ್ವೇಷಣೆ ಮಾಡಿದ' ಎಂದು ಇಂದೂ ನಮ್ಮ ಮಕ್ಕಳು ಓದುವ 
ವಾಕ್ಯವನ್ನೇ ತೆಗೆದುಕೊಳ್ಳಿ. ಅದು ಅಧಿಕಾರವುಳ್ಳ ಬಿಳಿಯ ಜನಕ್ಕೆ , ಅವರ ಮನೋಧರ್ಮವನ್ನು ಒಪ್ಪಿದ 
ನಮ್ಮಂಥ ಸಮಾಜಗಳಿಗೆ ಸಹಜವಾಗಿ ಕಾಣುತ್ತದೆ. ಆದರೆ ಅಮೆರಿಕ ಖಂಡದಲ್ಲಿ ನೆಲಸಿದ್ದ ಮೂಲನಿವಾಸಿಗಳ 
ದೃಷ್ಟಿಯಿಂದ ಒಮ್ಮೆ ನೋಡಿ. ೧೪೯೨ರಲ್ಲಿ ನಡೆದದ್ದು ಹೊಸ ಭೂಖಂಡದ ಅನ್ವೇಷಣೆಯಲ್ಲ, ದೊಡ್ಡ 
ಸ್ಥಳೀಯ ಜನಸಮುದಾಯದ ಸ್ವಾತಂತ್ರ್ಯ ಹರಣ ಮತ್ತು ವಿನಾಶದ ಆರಂಭ ಅನ್ನಿಸುವುದಿಲ್ಲವೇ ? 


ನುಡಿಯೊಳಗಾಗಿ 


ಪಠ್ಯಪುಸ್ತಕಗಳಲ್ಲಿ ಬಳಸುವ ಭಾಷೆ ಪ್ರಬಲವಾಗಿರುವ ಜನರ ಗುಂಪಿನ ಸತ್ಯವನ್ನು ಹೇಳುತ್ತದೆ, ದುರ್ಬಲ 
ಗುಂಪಿನ ಸತ್ಯವನ್ನು ಬಚ್ಚಿಡುತ್ತದೆ. 
- ಕೆಲವೊಮ್ಮೆ ಸಂಭಾಷಣೆಯಲ್ಲಿ ನೀವು ಅಸಹಾಯಕರಾಗುತ್ತೀರಿ. ನೀವೇನು ಬುದ್ದಿಜೀವಿಗಳೇ ?' 
“ನೀವು ವಿಚಾರವಾದಿಗಳೇ ?” “ನೀವು ಸಮಾಜವಾದಿಗಳೇ ?' ಅನ್ನುವ ಪ್ರಶ್ನೆ ಕೇಳಿದರೆ ಹೇಗೆ ಉತ್ತರಿಸುತ್ತೀರಿ? 
ಈ ಮೂರೂ ಪದಗಳು ಈಗ ಲೇವಡಿಗೆ ಒಳಗಾಗಿವೆ. ಅಧಿಕಾರವಿರುವ ಗುಂಪು ಲೇವಡಿಯ ಮೂಲಕ, 
ಪದಗಳಿಗೆ ಇರುವ ಅರ್ಥವನ್ನು ತಿರುಚುವ ಮೂಲಕ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ, ತನ್ನ 
ವಿರೋಧಿಗಳನ್ನು ಹೀಗಳೆಯುವ ಕೆಲಸ ಮಾಡುತ್ತಲೇ ಇರುತ್ತದೆ. ಭಾಷೆಯನ್ನು ಬೇರೆ ಥರ ಬಳಸುವ 
ಮೂಲಕ ಹೊಸ ಸಮಾಜವನ್ನು ನಿರ್ಮಿಸಲು ಸಾಧ್ಯವೇ ? 

ಕುಂಟರು, ಹೆಳವರು, ವಿಕಲಾಂಗರು, ದೈಹಿಕ ನ್ಯೂನತೆ ಉಳ್ಳವರು , ಇತ್ಯಾದಿ ಪದಗಳ ಬಳಕೆಯನ್ನು 
ಬಿಟ್ಟುಕೊಟ್ಟು ಅಸಾಮರ್ಥ್ಯ ಉಳ್ಳವರು ಅಥವ ಭಿನ್ನ ಸಾಮರ್ಥ್ಯ ಉಳ್ಳವರು, ಬದುಕಿನಲ್ಲಿ ಭಿನ್ನ ಸವಾಲನ್ನು 
ಎದುರಿಸಬೇಕಾದವರು ಎಂದು ಗುರುತಿಸುವ ಪ್ರಯತ್ನದ ಹಿಂದೆ ಸಾಮಾಜಿಕ ಸೌಜನ್ಯ ಮಾತ್ರವಲ್ಲ ಅಂಥ 
ಜನ ತಾವೂ ಸಮಾಜದ ಗೌರವಾನ್ವಿತ ಸದಸ್ಯರು ಎಂದು ಭಾವಿಸುವಂತೆ ಆಗಬೇಕು ಅನ್ನುವ ಅಪೇಕ್ಷೆಯೂ 
ಕೆಲಸಮಾಡುತ್ತದೆ. ವೃದ್ದರು , ಮುದುಕರು ಅನ್ನುವ ಬದಲಾಗಿ ಹಿರಿಯ ನಾಗರಿಕರು ಅನ್ನುವುದು , 
ಭಿನ್ನಲಿಂಗಿಗಳನ್ನು ಮಂಗಳಮುಖಿಯರು ಎಂದು ಗುರುತಿಸುವುದು ಇವೆಲ್ಲದರ ಹಿಂದೆ ಇರುವ ದೃಷ್ಟಿಕೋನ 
ಒಂದೇ - ನಮ್ಮ ಭಾಷೆ ಬದಲಾದರೆ ನಮ್ಮ ಗ್ರಹಿಕೆಯೂ ಬದಲಾದೀತು ಅನ್ನುವ ನಂಬಿಕೆಯ ದೃಷ್ಟಿಕೋನ. 
ಬಳಸುವ ಮಾತು ಬದಲಾದರೆ ಭಿನ್ನ ಸಾಮರ್ಥ್ಯವುಳ್ಳವರ, ಹಿರಿಯನಾಗರಿಕರ , ಮಂಗಳಮುಖಿಗಳ ಬದುಕಿನಲ್ಲಿ 
ಕಿಂಚಿತ್ತಾದರೂ ಬದಲಾವಣೆ ಆದೀತೆ? ಸಮಾಜದಲ್ಲಿ ಇರುವ ಪೂರ್ವಾಗ್ರಹಗಳು ಪದಗಳ ಬದಲಾವಣೆಯಿಂದ 
ಇಲ್ಲವಾಗುತ್ತದೆಯೇ ? ಬಳಸುವ ಭಾಷೆಯ ಬದಲಾವಣೆ ವಾಸ್ತವದ ಬದಲಾವಣೆಗೂ ಕಾರಣವಾಗಬೇಕಲ್ಲವೇ ? 

ಭಾಷೆ , ಸಮಾಜ ಮತ್ತು ಅಧಿಕಾರ ಇವು ಮೂರೂ ಪರಸ್ಪರ ಸಂಬಂಧ ಇರುವ ಸಂಗತಿಗಳು. ಈ 
ಸಂಬಂಧಕ್ಕೆ ಗಮನಕೊಟ್ಟು ಸಮಾಜವನ್ನು ತಿಳಿಯಲು ಯತ್ನಿಸುವುದು ಎಂದರೆ ಸಮಾಜದ ರಚನೆ, 
ಸಮಾಜದ ಕಾರ್ಯನಿರ್ವಹಣೆ, ಒಟ್ಟು ಸಮಾಜದ ಬಗ್ಗೆ ಬೇರೆ ಬೇರೆ ಸಮೂಹಗಳಲ್ಲಿ ಗುಪ್ತವಾಗಿ 
ಇರುವ, ಬಲುಮಟ್ಟಿಗೆ ಅದೃಶ್ಯವಾಗಿರುವ ಪೂರ್ವಾಗ್ರಹಗಳನ್ನು ಅರಿಯುವ ಕೆಲಸವೇ ಆಗುತ್ತದೆ. ಭಾಷಿಕ 
ವರ್ತನೆಯ ಅರಿವು ಸಮಾಜದ ವಾಸ್ತವತೆಯಲ್ಲಿ ನಮ್ಮನ್ನು ನಾವು ಅರಿಯುವುದಕ್ಕೆ, ನಮ್ಮ ಮತ್ತು 
ಇತರರ ಸಂಬಂಧದ ಸ್ವರೂಪವನ್ನು ತಿಳಿಯುವುದಕ್ಕೆ, ಮನುಷ್ಯ ಸಮಾಜದ ಅನ್ಯಾಯವನ್ನು ಕಾಣುವುದಕ್ಕೆ , 
ಕಂಡು ನಿವಾರಿಸಲು ಯತ್ನಿಸುವುದಕ್ಕೆ ದಾರಿಯನ್ನು ತೆರೆದೀತು. 


[ಸಾಪ್ತಾಹಿಕ ಪುರವಣಿ ೧೫ ಏಪ್ರಿಲ್ ೨೦೧೨] 


೮೧ 


ನುಡಿಯೊಳಗಾಗಿ 


ಮಾಧ್ಯಮದ ಮುಸುಕು 


ನಾವು ಯಾವುದನ್ನು ನಾಗರಿಕತೆಯ ವಿಕಾಸ ಅನ್ನುತ್ತೇವೋ ಅದು 
ಮನುಷ್ಯ ತಾನು ಕೇಳಿಕೊಳ್ಳಬೇಕಾದ ಪ್ರಶ್ನೆಗಳನ್ನು ಕೇಳಿಕೊಳ್ಳದಂತೆ 
ಮಾಡಲು ನಡೆಸಿರುವ ಹೋರಾಟದ ಕತೆ. ಇದು ಪಿ ಡಿ ಜೇಮ್ಸ್ 
ಎಂಬ ಹೆಸರಿನಿಂದ ಕಾದಂಬರಿಗಳನ್ನು ಬರೆದು ಪ್ರಸಿದ್ದಳಾದ ಫಿಲ್ಲಿಸ್ 
ಡೊರತಿ ಜೇಮ್‌ಳ ಮಾತು. 

ನಮ್ಮನ್ನೆ ನಾವು ಕುರುಡಾಗಿಸಿಕೊಳ್ಳಲು ಕಂಡುಕೊಂಡಿರುವ 
ಅತ್ಯಂತ ಪ್ರಬಲವಾದ ಅಸ್ತವೆಂದರೆ ಟಿವಿ. ತೋರಿಕೆಯ ಭಾಷೆ, 
ತೋರಿಕೆಯ ದೃಶ್ಯಗಳು, ಕಲೆಯ ರೂಪಗಳು, ತಾಂತ್ರಿಕ ಆವಿಷ್ಕಾರಗಳು 
ಇವನ್ನೆಲ್ಲ ಬಳಸಿಕೊಂಡು ' ಅವರು' ತಮ್ಮಿಷದ ತಮ್ಮ ಬಿಂಬಗಳನ್ನು 
ಮೂಡಿಸಿ, ವಸ್ತುಗಳ ಬಿಂಬವನ್ನು ಮೂಡಿಸಿ, ಸಂದರ್ಭಗಳನ್ನು 
ಕಲಿಸಿ, ಐಡಿಯಾಗಳನ್ನು ಹುಟ್ಟುಹಾಕಿ, ಕಥೆ ಕಟ್ಟಿ ವಾಸ್ತವವೆಂದರೇ 
ಇದೇ ಎಂದು ನಂಬಿಸಿ ತಮ್ಮ ಅಧಿಕಾರ ಉಳಿಸಿಕೊಳ್ಳುತ್ತಾರೆ. ಸರಿ, 
“ ಅವರು ' ಯಾರು ? 


ನುಡಿಯೊಳಗಾಗಿ 


೮೨ 


ಮರುಳುಮಾಡುವ ತೋರಿಕೆಗಳನ್ನು ಬಳಸಿಕೊಂಡು ಲಾಭಗಳಿಸುವ ಹಲವು ಗುಂಪುಗಳು ಸಮಾಜದಲ್ಲಿ 
ಕಾಣುತ್ತಿವೆ. ಅವುಗಳಲ್ಲಿ ಮುಖ್ಯವಾದದ್ದು ವ್ಯಾಪಾರ , ಮನರಂಜನೆ , ಧರ್ಮ, ರಾಜಕೀಯ ಮತ್ತು 
ವಾರ್ತೆಗಳ ವಲಯದಲ್ಲಿ ತೊಡಗಿರುವ ಗುಂಪುಗಳು, ಟಿವಿಗೆ ಕಣ್ಣು ಕೀಲಿಸಿರುವ ಅಕ್ಷರಶಃ ಕೋಟ್ಯಂತರ 
ಭಾರತೀಯರಲ್ಲಿ ಎಲ್ಲರೂ ಅಲ್ಲದಿದ್ದರೂ ಬಹುಸಂಖ್ಯೆಯ ಜನ ಮಾಮೂಲಿ ದಿನವೊಂದರ ಬಹುಪಾಲು 
ಸಮಯವನ್ನು ಈ ತೋರಿಕೆಯ ಸೃಷ್ಟಿಯ ಜಗತ್ತಿನಲ್ಲೇ ಕಳೆಯುತ್ತಾರೆ . ಈ ತೋರಿಕೆಯ ಜಗತ್ತು 
ಸೃಷ್ಟಿಯಾಗುವುದು ಕೂಡಾ ಜಗತ್ತಿನ ಬಗ್ಗೆ ಜನರಲ್ಲಿ ಸುಳ್ಳು ದೃಷ್ಟಿಕೋನವನ್ನು ಬೆಳೆಸಿ ಅವರ ವರ್ತನೆಯನ್ನು 
ನಿಯಂತ್ರಿಸುವ ಸಲುವಾಗಿಯೇ . 

ಮನುಷ್ಯ ಭಾಷೆಯೊಡನೆ ತಾಂತ್ರಿಕತೆಯ ಮೂಲಕ ಸಾಧ್ಯವಾಗಿರುವ ದೃಶ್ಯ ಭಾಷೆಯನ್ನೂ 
ಬೆರೆಸಿಕೊಂಡು ಟಿವಿ ಎಂಬ ಮಾಧ್ಯಮ ನಾವು ಏನನ್ನು ನೋಡಬೇಕು, ಹೇಗೆನೋಡಬೇಕು, ನೋಡಿದ್ದನ್ನು 
ಹೇಗೆ ಅರ್ಥಮಾಡಿಕೊಳ್ಳಬೇಕು ಅನ್ನುವುದನ್ನೆಲ್ಲ ನಿಯಂತ್ರಿಸುತ್ತಾ ಇರುತ್ತದೆ . ಮನುಷ್ಯ ಭಾಷೆಯೇ 
ಇರಲಿ, ದೃಶ್ಯಭಾಷೆಯೇ ಇರಲಿ ಅದು ಕಾಣಬೇಕಾದ್ದನ್ನು ಕಾಣದಂತೆ ಮಾಡುವ ಅದೃಶ್ಯ ತೆರೆಯಾಗಿಬಿಟ್ಟಿದೆ. 
ಕನ್ನಡದ ಬಹಳಷ್ಟು ವಾರ್ತಾವಾಹಿನಿಗಳು ರಾಜಕಾರಣಿಗಳ ಒಡೆತನಕ್ಕೆ ಒಳಪಟ್ಟಿರುವುದು ಆಕಸ್ಮಿಕವಲ್ಲ. 

ಇಪ್ಪತ್ತನೆಯ ಶತಮಾನದ ಮೊದಲ ಭಾಗದಲ್ಲಿ ನಮ್ಮ ದೇಶದಲ್ಲಿ ಅನಕ್ಷರಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. 
ಈಗ ಅನಕ್ಷರಸ್ಥರ ಸಂಖ್ಯೆ ಕಡಿಮೆಯಾಗಿದೆ. ಆದರೆ ನಮ್ಮನ್ನು ಆವರಿಸಿಕೊಂಡಿರುವ ಮಾಧ್ಯಮಗಳ ಬಗ್ಗೆ 
ಮಾತ್ರ ಅಕ್ಷರಸ್ಥರೂ ಅನಕ್ಷರಸ್ಥರೇ . . 

ಮಾಧ್ಯಮದ ಬಗ್ಗೆ ತಿಳಿವಳಿಕಸ್ಥರಾಗಲು ಕೆಲವು ಮುಖ್ಯ ಅಂಶಗಳನ್ನು ಮನದಟ್ಟು ಮಾಡಿಕೊಳ್ಳುವುದು 
ಅಗತ್ಯ . ಮಾಧ್ಯಮಗಳಲ್ಲಿ ಪ್ರಸಾರಗೊಳ್ಳುವ ಎಲ್ಲ ಮೆಸೇಜು'ಗಳೂ , ಅವು ದೃಶ್ಯರೂಪದಲ್ಲೇ ಇರಲಿ 
ಅಥವಾ ವಾಕ್ಯರೂಪದಲ್ಲೇ ಇರಲಿ, ಉದ್ದೇಶಪೂರ್ವಕವಾಗಿ ರಚನೆಗೊಂಡವು. ಆದ್ದರಿಂದಲೇ ಈ ಮೆಸೇಜನ್ನು 
ಸೃಷ್ಟಿಮಾಡಿದವರು ಯಾರು ಅನ್ನುವ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು. 

ಮಾಧ್ಯಮಗಳಲ್ಲಿನ ಎಲ್ಲ ಮೆಸೇಜುಗಳೂ ಭಾಷೆಯ ಸೃಜನಶೀಲ ಬಳಕೆಯ ಮೂಲಕವೇ 
ತಯಾರಾಗುತ್ತವೆ. ಆದ್ದರಿಂದ ' ನನ್ನ ಗಮನವನ್ನು ಸೆಳೆಯಲು ಯಾವ ತಂತ್ರಗಳನ್ನು ಬಳಸಿಕೊಂಡಿದ್ದಾರೆ 
ಇಲ್ಲಿ' ಅನ್ನುವ ಪ್ರಶ್ನೆಯನ್ನು ಕೇಳಲೇಬೇಕು. 

ಮಾಧ್ಯಮದ ' ಮೆಸೇಜ' ನ್ನು ನಾವು ಅರ್ಥಮಾಡಿಕೊಂಡ ಹಾಗೆಯೇ ಬೇರೆಯವರೂ 
ಅರ್ಥಮಾಡಿಕೊಳ್ಳುತ್ತಾರೆ ಅನ್ನುವುದು ಸರಿಯಲ್ಲ. ಒಂದೇ ಮೆಸೇಜನ್ನು ಒಬ್ಬೊಬ್ಬರು ಒಂದೊಂದು ಥರ 
ಅರ್ಥಮಾಡಿಕೊಳ್ಳುತ್ತಾರೆ. ಆದ್ದರಿಂದ ನಾನು ನೋಡುತ್ತಿರುವ ಈ ದೃಶ್ಯವನ್ನು ಯಾರು ಹೇಗೆ 
ಅರ್ಥಮಾಡಿಕೊಳ್ಳಬಹುದು ಅನ್ನುವ ಪ್ರಶ್ನೆ ಮುಖ್ಯವಾಗುತ್ತದೆ. ಅತ್ಯಾಚಾರಕ್ಕೆ ಗುರಿಯಾದ ಹೆಣ್ಣುಮಕ್ಕಳ 
ಬಗ್ಗೆ ದಿನನಿತ್ಯವೂ ಒಂದಲ್ಲ ಒಂದು 'ಸೋರಿ' ಪ್ರಸಾರವಾಗುತ್ತಲೇ ಇರುತ್ತದಲ್ಲ, ಅಂಥವುಗಳ ಬಗ್ಗೆ ಈ 
ಪ್ರಶ್ನೆ ಅಗತ್ಯವಾಗುತ್ತದೆ. 

ಮಾಧ್ಯಮವು ನಮ್ಮ ಮುಂದೆ ತಂದು ಸುರಿಯುವ ದೃಶ್ಯಾವಳಿಗಳಲ್ಲಿ ನಿರ್ದಿಷ್ಟ ಜೀವನ ಮೌಲ್ಯ 
ಮತ್ತು ಬದುಕನ್ನು ಕುರಿತ ನಿರ್ದಿಷ್ಟ ದೃಷ್ಟಿಕೋನ ಅಡಗಿರುತ್ತದೆ. ಆದ್ದರಿಂದ ನಮ್ಮ ಕಣ್ಣೆದುರಿಗೆ ಕಾಣುತ್ತಿರುವ 
ಚಿತ್ರದಲ್ಲಿ, ಮೆಸೇಜಿನಲ್ಲಿ , ಯಾವ ಮೌಲ್ಯ, ಯಾವ ಬದುಕಿನ ಶೈಲಿ, ಯಾವ ದೃಷ್ಟಿಕೋನವಿದೆ, ಯಾವ 
ದೃಷ್ಟಿಕೋನ, ಮೌಲ್ಯಗಳು ಇಲ್ಲ ಅನ್ನುವ ಪ್ರಶ್ನೆಯನ್ನಂತೂ ಕೇಳಿಕೊಳ್ಳಲೇಬೇಕು. 

ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳುವ ಬಹಳಷ್ಟು ಮೆಸೇಜುಗಳು , ಸುಮಾರು ನೂರಕ್ಕೆ ತೊಂಬತ್ತರಷ್ಟು, 
ಲಾಭಗಳಿಕೆಯ ಅಥವ ಅಧಿಕಾರ ಗಳಿಕೆಯ , ಇಲ್ಲವೇ ಅಧಿಕಾರ ಸಮರ್ಥನೆಯ ಉದ್ದೇಶದಿಂದ 
ರೂಪುಗೊಂಡಿರುತ್ತವೆ . ಆದ್ದರಿಂದಲೇ ಈ ಮೆಸೇಜನ್ನು ಬಿತ್ತರಿಸುತ್ತಿರುವುದು ಯಾಕೆ ಅನ್ನುವ ಪ್ರಶ್ನೆ 
ನಮ್ಮನ್ನು ಕಾಡಲೇಬೇಕು. 


ನುಡಿಯೊಳಗಾಗಿ 


ಟಿವಿಯಂಥ ಸಮೂಹಮಾಧ್ಯಮ ಇರದಿದ್ದ ಕಾಲದಲ್ಲಿ ನಮ್ಮ ಮನಸ್ಸು ಸಾಹಿತ್ಯದ ಕಲ್ಪನೆಯನ್ನೂ 
ಬದುಕಿನ ನಿಜವನ್ನೂ ಪ್ರತ್ಯೇಕವೆಂದು ಗ್ರಹಿಸುವ ಸಾಮರ್ಥ್ಯ ಹೊಂದಿತ್ತು. ಕಾವ್ಯಮೀಮಾಂಸೆಯಲ್ಲಿ 
ನಾಟ್ಯಧರ್ಮ ಮತ್ತು ಲೋಕಧರ್ಮ ಅನ್ನುವ ಪದಗಳಿವೆ. ಲೋಕದಲ್ಲಿ ನಿಜವಾಗಿ ನಡೆಯುವುದು , ನಿಜ 
ಮನುಷ್ಯರ ವರ್ತನೆ, ಇವೆಲ್ಲ ಲೋಕಧರ್ಮ; ಕೋತಿಸಮುದ್ರವನ್ನು ಹಾರಿದ್ದು, ನಾಯಕ ನಾಯಕಿಯರು 
ಹಾಡು ಹೇಳಿಕೊಂಡು, ಕುಣಿಯುತ್ತಾ ಪ್ರೀತಿಯನ್ನು ಅನುಭವಿಸುವುದು ಲೋಕಧರ್ಮವಲ್ಲ, ನಾಟ್ಯಧರ್ಮ. 
ಅದು ಕಲ್ಪನೆಯ ನಾಟ್ಯದಲ್ಲಿ, ನಾಟ್ಯವೆಂದರೆ ಇಡೀ ಸಾಹಿತ್ಯ , ಮಾತ್ರ ಸಾಧ್ಯ. ಭಾಷೆಯ ಬೇರೆ ಬೇರೆ 
ವಲಯಗಳನ್ನು , ಆಯಾ ವಲಯದ ನಿಜ ಮತ್ತು ಸುಳ್ಳುಗಳನ್ನು ಗ್ರಹಿಸುವ ಶಕ್ತಿ ಬೆಳೆದಿತ್ತು. 

ಮಾಧ್ಯಮಗಳ ಸರ್ವವ್ಯಾಪಿ ಸಾಮರ್ಥ್ಯದ ಈ ಕಾಲದಲ್ಲಿ ನಿಜ - ಸುಳ್ಳುಗಳ , ವಾಸ್ತವ - ಕಲ್ಪನೆಗಳ, 
ಖಾಸಗಿ - ಸಾರ್ವಜನಿಕಗಳ ಗಡಿಗೆರೆ ಮಸುಕಾಗುತ್ತ ಅಳಿಸಿಯೇ ಹೋಗಿದೆ. ಅಷ್ಟೇ ಅಲ್ಲ ಮನರಂಜನೆ, 
ಕ್ರೀಡೆ, ಮಾಹಿತಿ, ಸುದ್ದಿ ಇವುಗಳ ಗಡಿಗೆರೆಗಳೂ ಮಬ್ಬು ಮಸುಕು. 

ಆಟ ಇವತ್ತು ಕೇವಲ ಆಟವಲ್ಲ. ಕ್ರಿಕೆಟ್ , ಫುಟ್ ಬಾಲ್, ಟೆನಿಸ್‌ ಇಂಥ ಆಟಗಳ ನೇರ ಪ್ರಸಾರವೆಲ್ಲ 
ಸಹಸ್ರಾರು ಕೋಟಿರೂಪಾಯಿಗಳ ವ್ಯವಹಾರ, ಆಟದ ಪಟ್ಟು, ಚಲನೆ , ವೇಗ ಎಲ್ಲವೂ ಟಿವಿಯ ಅಗತ್ಯಕ್ಕೆ 
ತಕ್ಕಂತೆ ನಿಯಂತ್ರಿತವಾಗುತ್ತವೆ. ಐಪಿಎಲ್‌ ಪ್ರಸಾರದಲ್ಲಿ ಸ್ಟ್ರಾಟಜಿಕ್ ಟೈಮ್ ಔಟ್ ಅನ್ನುವ ವಿರಾಮ 
ಆಟಗಾರರಿಗೆ ಬೇಡದಿದ್ದರೂ , ಪ್ರೇಕ್ಷಕರಿಗೆ ಬೇಡದಿದ್ದರೂ ಜಾಹಿರಾತಿಗೆ ಬೇಕು, ವ್ಯವಹಾರಕ್ಕೆ ಬೇಕು. 
ಮನರಂಜನೆ ಮನರಂಜನೆಯಲ್ಲ. ಅದು ಉದ್ರೇಕಿಸುವ, ಕೆರಳಿಸುವ, ಭಯಗೊಳಿಸುವ, ಮನಸ್ಸನ್ನು 
ಉಲ್ಲಾಸಗೊಳಿಸುವ ನೆಪದಲ್ಲಿ ಜಡಗೊಳಿಸುವಕೋಟಿಗಟ್ಟಲೆಯ ವ್ಯವಹಾರ, ವಾರ್ತೆಗಳು ಕೇವಲ ವಾರ್ತೆಗಳಲ್ಲ, 
ಇರುವ ಅಧಿಕಾರವ್ಯವಸ್ಥೆಯನ್ನು ಪೋಷಿಸುತ್ತ ಬದಲಾವಣೆಯ ಭ್ರಮೆ ಹುಟ್ಟಿಸಿ ಇರುವ ಸ್ಥಿತಿಯನ್ನೇ 
ಮುಂದುವರೆಸುವ ಜಾಣತನ. ಇದಕ್ಕೆಲ್ಲ ಬಳಕೆಯಾಗುವ ಮನುಷ್ಯ ಭಾಷೆ ಮತ್ತು ದೃಶ್ಯಭಾಷೆ ನಿಜದ 
ದರ್ಶನವಾಗದಂತೆ ಅಡ್ಡವಾಗಿ ಎಳೆದ ತೆರೆ. 

ಕ್ರೀಡೆ, ವಾರ್ತೆ , ನೇರಪ್ರಸಾರವೇ ಇರಲಿ ಎಲ್ಲವೂ ಮೂಲತಃ ಮನರಂಜನೆಯೇ ಆಗಿದೆ ನಮ್ಮ 
ಮಾಧ್ಯಮಗಳಲ್ಲಿ, ಮನರಂಜನೆ ಅನ್ನುವುದು ಮನಸ್ಸಿಗೆ ವಿರಾಮ ನೀಡುವ, ಸುಖ ಕೊಡುವ, ಅಸಂದಿಗ್ಧವಾದ 
ಕಾಲ್ಪನಿಕ ಲೋಕವೊಂದರ ನಿರ್ಮಾಣ, ಮನರಂಜನೆ ಅನ್ನುವುದು ಸರ್ವಸಮರ್ಪಕವಾದ 
ಆದರ್ಶಲೋಕವೊಂದರ ಹಂಬಲ, ಮನುಷ್ಯರ ಬದುಕು ಹೀಗೆ ವ್ಯವಸ್ಥೆಗೊಂಡರೆ ಎಷ್ಟು ಚೆನ್ನ ಎಂಬ , 
ನಿಜವನ್ನು ಮರೆಯಲು ಬಯಸುವ, ದಿನನಿತ್ಯದ ಮಾಮೂಲಿಗಿಂತ ಬೇರೆಯಾದ್ದು ಬೇಕು ಅನ್ನುವ 
ಹಳಹಳಿಕೆ. 

ಸಮಾಜದಲ್ಲಿ ನಿಜವಾಗಿ ಇರುವ ಸಂಘರ್ಷಗಳನ್ನು , ಬದುಕಿನ ನಿಜವಾದ ಕೊರತೆಗಳನ್ನು 
ಪರಿಹರಿಸಿಕೊಳ್ಳಲು ಮನುಷ್ಯ ಮನಸ್ಸು ಕಂಡುಕೊಂಡಿರುವ ಒಂದು ದಾರಿ ಸಮೂಹಮಾಧ್ಯಮದ್ದು. ಈ 
ನಿಜದಿಂದ ಪಾರಾಗುವ ಆಸೆಯನ್ನು ತೃಪ್ತಿಪಡಿಸುತ್ತದೆಂದೇ ಟಿವಿ ಅಷ್ಟೊಂದು ಪ್ರಬಲವಾದ ಶಕ್ತಿಯಾಗಿ 
ಬೆಳೆದಿರುವುದು. 

ದಣಿವು, ದುಡಿಮೆಯ ಗಾಣ , ಏಕಾಂಗಿತನ , ನಗರ ಬದುಕಿನ ಒತ್ತಡ ಇವೆಲ್ಲ ನಿಜ'. ಇದಕ್ಕೆ 
ಆದರ್ಶಮಯವಾದ ಪರಿಹಾರವೆಂದರೆ ಚೈತನ್ಯಶೀಲತೆ, ದಣಿವೇ ಇಲ್ಲದ ಕ್ರಿಯಾಶೀಲತೆ, ಮನುಷ್ಯ 
ಶಕ್ತಿಯ ಪೂರ್ಣ ಬಳಕೆ ಮತ್ತು ಕ್ರಿಯೆಯಲ್ಲಿ ತೊಡಗುವ ಮಗ್ನತೆ. ಒಂದು ಬಾಟಲಿ ತಂಪು ಪಾನೀಯಕ್ಕೆ 
ಬೆಟ್ಟದ ತುದಿಯಿಂದ ಹಾರುವ, ಮನೆಗಳ ಚಾವಣಿಗಳನ್ನು ನೆಗೆದು ದಾಟುವ ಹುಡುಗರ ಜಾಹೀರಾತು 
ಮನಸ್ಸಿಗೆ ತಂದುಕೊಳ್ಳಿ, ಫುಟ್‌ಬಾಲ್ ಆಟದಲ್ಲೋ ಕ್ರಿಕೆಟ್ಟಿನಲ್ಲೋ ಆಟಗಾರರ ಶಕ್ತಿ, ಸಾಮರ್ಥ್ಯ, ಕೌಶಲ, 
ಅವು ಬಳಕೆಯಾದ ಕ್ಷಣಗಳನ್ನು ತಕ್ಷಣ ತಕ್ಷಣವೇ ಮತ್ತೆ ಮತ್ತೆ ನಿಧಾನವಾಗಿ ತೋರಿಸುವ ರಿಪ್ಲೇಗಳನ್ನು 


ನುಡಿಯೊಳಗಾಗಿ 


ನೆನೆದುಕೊಳ್ಳಿ. ನಿಜವಾದ ಏಕಾಂಗಿತನಕ್ಕೆ ಪ್ರತಿಯಾಗಿ ಆಟಗಾರರನ್ನು ಮೈಮರೆತು ಪ್ರೋತ್ಸಾಹಿಸುವ 
ಕುಣಿದು ಕುಪ್ಪಳಿಸುವ ಜನಸಮೂಹವನ್ನು ಟಿವಿ ತೋರುವುದನ್ನು ನೆನೆದುಕೊಳ್ಳಿ, ವಾರ್ತೆಗಳಲ್ಲಿ ಚುಟುಕಾಗಿ 
ಬರುವ ಸುದ್ದಿಗಳು, ಘಟನೆಗಳ ನೇರ ಪ್ರಸಾರಗಳನ್ನು ನೆನೆದುಕೊಳ್ಳಿ, ದಣಿವಿನಿಂದ ಹುಟ್ಟುವ ಮನದ 
ಗಸಣೆಗೆ ಇವೆಲ್ಲ ಪರಿಹಾರವೇ ? 

ಸಮಾಜದ ವಾಸ್ತವದಲ್ಲಿ ಕೊರತೆ ಇದೆ , ನಿಜವಾದ ಬಡತನವಿದೆ, ಸಂಪತ್ತಿನ ಅಸಮಾನ ಹಂಚಿಕೆ 
ಇದೆ. ಇದಕ್ಕೆ ಪ್ರತಿಯಾದ ಆದರ್ಶದ ಹಂಬಲವೆಂದರೆ ಸಮೃದ್ದಿಯದು, ಕೊರತೆ ಇಲ್ಲದ ಬದುಕಿನದು, 
ಲೋಕದ ಸುಖಗಳನ್ನು ಅನುಭವಿಸುವುದಕ್ಕೆ ಸಾಕಷ್ಟು ದುಡ್ಡು ಮತ್ತು ವಿರಾಮ ಇರುವ ಸ್ಥಿತಿಯದು. 
ಟಿವಿಯ ಜಾಹಿರಾತುಗಳ ಲೋಕ ಇಂಥ ಸಮೃದ್ದಿಯದು. ಅಲ್ಲಿ ಎಲ್ಲರೂ ಆರೋಗ್ಯವಂತರು, ರೂಪವಂತರು, 
ಸುಖಿಗಳು , ಅಪಾರವಾದ ಬಿಡುವು ಇರುವವರು, ಹೊಳಪು ಕೂದಲು, ಹೊಳಪು ಹಲ್ಲು, ಹೊಳಪು 
ಉಡುಪು- ಜಾಹಿರಾತುಗಳು ಕಟ್ಟಿಕೊಡುವ ಲೋಕದ ಮುಂದೆ ಪಂಪ ಹೇಳುವ ಉತ್ತಮಭೋಗಭೂಮಿ 
ಏನೇನೂ ಅಲ್ಲ. ಇನ್ನು ಕ್ರೀಡೆಗಳ ಪ್ರಸಾರವನ್ನು ನೆನಪುಮಾಡಿಕೊಳ್ಳಿ. ಎಷ್ಟೊಂದು ಬಣ್ಣಗಳು, ತಂಡವನ್ನು 
ಹುರಿದುಂಬಿಸಲು ಕುಣಿಯುವ ಬಾಲೆಯರು, ಆಟವಾಡುವುದಕ್ಕೆ ಕೋಟಿಕೋಟಿ ಸಂಬಳ ಪಡೆಯುವ 
ಆಟಗಾರರು ಕಣ್ಣು ತುಂಬಿ ಮೈ ಮರೆಸುತ್ತಾರೆ. ಇನ್ನು ವಾರ್ತೆಗಳಲ್ಲಿ ನಡೆದ ಘಟನೆಯನ್ನು ನಡೆಯುತ್ತಿರುವ 
ಕ್ಷಣದಲ್ಲೇ ಸರೆಹಿಡಿದು ತೋರುವ ತಾಂತ್ರಿಕತೆ, ಜಾತ್ರೆ ಉತ್ಸವ ಮೆರವಣಿಗೆ ಪ್ರತಿಭಟನೆಗಳ ದೃಶ್ಯವಾಳಿ, 
ಅಥವಾ ವಿನಾಶದ 'ಸುಂದರ' ಚಿತ್ರಣ. ನಿಜದ ಕೊರತೆಗೂ ಬಡತನಕ್ಕೂ ಅಸಮಾನತೆಗೂ ಇವೆಲ್ಲ 
ಪರಿಹಾರವೇ ? 

ನಿಜದ ಬದುಕಿನಲ್ಲಿ ಡಲ್ ಆದ ಕ್ಷಣಗಳದ್ದೇ ಕಾರುಬಾರು; ಏಕತಾನತೆ, ಇಂದಿನಂತೆಯೇ ನಾಳೆಯೂ 
ಎಂಬಂತೆ ಎರಕ ಹೊಯ್ದ ಬಾಳಿನ ರೀತಿ, ಯಾಂತ್ರಿಕವಾಗಿ ಸಾಗುವ ದಿನ ನಿತ್ಯದ ವರ್ತನೆ ಇವಕ್ಕೆ 
ಪ್ರತಿಯಾದ ಆದರ್ಶವೆಂದರೆ ಭಾವತೀವ್ರತೆಯದ್ದು, ಭಾವಗಳನ್ನು ನೇರವಾಗಿ ಅನುಭವಿಸುವ, ವ್ಯಕ್ತಪಡಿಸುವ 
ಅವಕಾಶವಿರುವ ಲೋಕದ್ದು. ಟಿವಿ ಜಾಹಿರಾತಿನಲ್ಲಿ ವ್ಯಕ್ತವಾಗುವಂಥ ಮುಕ್ತ ಆನಂದ; ಮೂರೂವರೆ 
ಗಂಟೆಗಳ ಅವಧಿಯಲ್ಲಿ ನಡೆಯುವ ಐಪಿಎಲ್ ಆಟಗಳ ಪ್ರಸಾರದಲ್ಲಿ ಕಾಣುವ ಸರ್ಧೆ , ಕಿರು ಅವಧಿಯಲ್ಲಿ 
ಮನಸ್ಸು ಅನುಭವಿಸುವ ಕುತೂಹಲ, ನಿರೀಕ್ಷೆ, ಸಮಾಧಾನ, ನಿರಾಸೆ; ವಾರ್ತೆಗಳ ಪ್ರಸಾರದಲ್ಲಿ ಹಿಂಸೆ 
ಅಪಘಾತಗಳು ಪ್ರಮುಖವಾದ ಸುದ್ದಿಗಳ ಆಯ್ಕೆ , ಘಟನೆಗಳ ನಾಟಕೀಯತೆಗೆ ಒತ್ತುಕೊಡುವ ದೃಶ್ಯಾವಳಿ 
ಇವೆಲ್ಲ ನೀರಸ ಬದುಕಿನ ಏಕತಾನಕ್ಕೆ ಪರಿಹಾರವೇ ? 

ನಿಜದ ಬದುಕಿನಲ್ಲಿ ಹುನ್ನಾರಗಳು ಇರುತ್ತವೆ. ಆದರ್ಶಲೋಕವೆಂದರೆ ಮುಕ್ತಮನಸ್ಸಿನ, ಪ್ರಾಮಾಣಿಕ 
ಸಂಬಂಧಗಳ , ವಿಶ್ವಾಸ ಮತ್ತು ಪ್ರೀತಿಯ ಲೋಕ, ಕ್ರೀಡೆಗಳ ಪ್ರಸಾರ ನೋಡಿದರೆ ಅಲ್ಲಿ ತಂಡದ ಐಕ್ಯತೆ, 
ತಮ್ಮ ತಂಡವನ್ನು ಪ್ರಾಮಾಣಿಕವಾಗಿ ಬೆಂಬಲಿಸುವ ಪ್ರೇಕ್ಷಕರು, ಆಟಗಾರರ ಸಾಧನೆಗಳ ಪ್ರಾಮಾಣಿಕ 
ಅಂಕಿಅಂಶ ಇವು ಸಹಜ ಸಮಾನತೆಯ ಭ್ರಮೆಯನ್ನು ಹುಟ್ಟಿಸುತ್ತವೆ. ಇನ್ನು ವಾರ್ತೆಗಳಂತೂ ಎಲ್ಲ 
ಘಟನೆಗಳನ್ನೂ ತೀರ ಸರಳಗೊಳಸಿ, ಸುಲಭಗೊಳಿಸಿ ಬದುಕಿನ ನಿಜ ಸಂಕೀರ್ಣತೆಯೇ ಸುಳ್ಳು ಅನ್ನುವ 
ಹಾಗೆ ಬಿಂಬಿಸುತ್ತವಲ್ಲವೇ ? 

ಕೇಳಬೇಕಾದ್ದನ್ನು ಕೇಳದಂತೆ ಮಾಡುವ, ನೋಡಬೇಕಾದ್ದನ್ನು ನೋಡದಂತೆ ತಡೆಯುವ, ಅಧಿಕಾರವುಳ್ಳ 
ಸಮೂಹ ಯಾವುದನ್ನು ಹೇಗೆ ನೋಡಬೇಕೆಂದು ಬಯಸುತ್ತದೋ ಹಾಗೆ ಮಾತ್ರ ನೋಡಿ ಅರಿಯಲು 
ಒತ್ತಾಯಿಸುವ ಸಮೂಹಮಾಧ್ಯಮದ ಭಾಷೆಯ ಬಗ್ಗೆ ಎಚ್ಚರವಿರುವುದು ಅಗತ್ಯವಲ್ಲವೇ ? 


[ ಸಾಪ್ತಾಹಿಕ ಪುರವಣಿ ೨೨ ಏಪ್ರಿಲ್ ೨೦೧೨] 


೮೫ 


ನುಡಿಯೊಳಗಾಗಿ 


ಯಾಸ್ತ: ಶಬ್ದ ಹೂವು, ಅರ್ಥ, ಹಣ್ಣು 


" ಮಡಕೆ ಬೇಕಾಗಿರುವವನು ಕುಂಬಾರನ ಮನೆಗೆ ಹೋಗಿ- ನನಗೆ 
ಮನೆಯ ಉಪಯೋಗಕ್ಕೆ ಮಡಕೆ ಬೇಕು, ಮಾಡಿಕೊಡು ಅನ್ನುತ್ತಾನೆ. 
ಆದರೆ ಮಾತಾಡಬೇಕು ಎಂಬ ಆಸೆಯಿರುವ ಮನುಷ್ಯ ವ್ಯಾಕರಣ 
ಬಲ್ಲವನ ಮನೆಗೆ ಹೋಗಿ- ನಾನು ಮಾತಾಡಬೇಕು, ಪದಗಳನ್ನು 
ಕಟ್ಟಿಕೊಡು ಎಂದು ಕೇಳುವುದಿಲ್ಲ.” 

ಇದು ಮಹಾಭಾಷ್ಯದಲ್ಲಿ ಬರುವ ಮಾತು. ಸಿದ್ದಾಂತದ 
ಪುಸ್ತಕವೊಂದರಲ್ಲಿ ಬರುವ ಈ ಮಾತು ಬಹಳ ಮುಖ್ಯವಾದ 
ತಿಳಿವಳಿಕೆಯನ್ನು ಕೊಡುತ್ತಿದೆ . ಬದುಕು ಮೊದಲು, ಸಿದ್ದಾಂತ 


ನುಡಿಯೊಳಗಾಗಿ 


ಆಮೇಲೆ; ಭಾಷೆ, ಮಾತು ಮೊದಲು , ವ್ಯಾಕರಣ ಆಮೇಲೆ, ತತ್ವ ಸಿದ್ದಾಂತ, ವ್ಯಾಕರಣ ಇವೆಲ್ಲ ನಮ್ಮ 
ಬದುಕನ್ನು , ನಮ್ಮ ನುಡಿಯನ್ನು ಕುರಿತು ನಾವೇ ಕಟ್ಟಿಕೊಳ್ಳುವ ಸದಾ ಅಪೂರ್ಣವಾಗಿಯೇ ಉಳಿಯುವ 
ಮಾತಿನ ಚಿತ್ರಗಳು, ಸಿದ್ದಾಂತಗಳು ಸ್ಥಿರವಾದವು, ಅವೇ ಸತ್ಯ ಅಂದುಕೊಂಡು ನಮ್ಮ ಬದುಕನ್ನೂ 
ಭಾಷೆಯನ್ನೂ ನೋಡಲು ತೊಡಗಿದರೆ ಎಲ್ಲರೂ ತಮಗೆ ಮಾತ್ರ ಮೊಲ ಸಿಕ್ಕಿದೆಯೆಂದೂ , ಅದಕ್ಕೆ 
ಮೂರೇ ಕೊಂಬುಗಳಿವೆಯೆಂದೂ ಜಗಳದಲ್ಲಿ ತೊಡಗುವುದು ತಪ್ಪುವುದಿಲ್ಲ. ರಾಜಕೀಯ ಕುರಿತು, 
ಶಿಕ್ಷಣ ಕುರಿತು , ಭಾಷೆ ಕುರಿತು ಇಂಥ ವ್ಯರ್ಥ ಜಗಳದ ಉದಾಹರಣೆ ಕೊಡುವ ಅಗತ್ಯವೇ ಇಲ್ಲ, 
ನಿಮಗೇ ಗೊತ್ತಿದೆ . ಆದರೂ ಸಿದ್ದಾಂತಗಳು ಬೇಕು, ಇಲ್ಲದಿದ್ದರೆ ಏನೂ ಅರ್ಥವೇ ಆಗುವುದಿಲ್ಲ. 
ಸಿದ್ದಾಂತಗಳು ಅಚಲ, ಪರಿಪೂರ್ಣವಲ್ಲ ಅನ್ನುವ ತಿಳಿವಳಿಕೆಯೂ ಬೇಕು, ಇಲ್ಲದಿದ್ದರೆ ಜೀವಂತಿಕೆ 
ಇರುವುದಿಲ್ಲ. ಅರಿತಿರುವುದಕ್ಕಿಂತ ಅರಿಯಬೇಕಾದದ್ದು , ನೋಡಿದ್ದಕ್ಕಿಂತ ನೋಡಬೇಕಾದದ್ದು ಯಾವಾಗಲೂ 
ಹೆಚ್ಚಾಗಿಯೇ ಇರುತ್ತದೆ ಅನ್ನುವ ವಿನಯ ಬೇಕು. ಯಾವುದೇ ವಿಷಯದ ಬಗ್ಗೆ ನಿಜವಾಗಿ ತಿಳಿಯಲು 
ಹೊರಟಾಗ ಇಂಥ ವಿನಯ ಹುಟ್ಟಿದರೆ ಅದೇ ದೊಡ್ಡ ಸಾಧನೆ! 

ಭಾರತದ ಹಳಬರು ಅರ್ಥದ ಬಗ್ಗೆ ಅಗಾಧವಾಗಿ ವಿಚಾರ ನಡೆಸಿದ್ದಾರೆ, ಸಿದ್ದಾಂತಗಳನ್ನು ರೂಪಿಸಿದ್ದಾರೆ. 
ತರ್ಕವನ್ನು ಬಲ್ಲವರು, ತತ್ವವನ್ನು ಹುಡುಕಲು ತೊಡಗಿದವರು ಇಬ್ಬರೂ ಅರ್ಥವೆಂದರೇನು ? ಹೇಗೆ 
ಅರ್ಥವಾಗುತ್ತದೆ? ಇಂಥ ವಿಷಯಗಳ ಬಗ್ಗೆ ನಡೆಸಿರುವ ಚರ್ಚೆಯನ್ನು ಸುಮ್ಮನೆ ಓದಿ ತಕ್ಕ ಮಟ್ಟಿಗೆ 
ಅರ್ಥಮಾಡಿಕೊಳ್ಳುವುದಕ್ಕೂ ಉಳಿದಿರುವ ನನ್ನ ಬದುಕಿನ ಅವಧಿ ಸಾಕಾಗಲಾರದು! ಈ ವಿಚಾರದ ಬಗ್ಗೆ 
ಓದುಗರಲ್ಲಿ ಕುತೂಹಲ ಕೆರಳಿ ಅರ್ಥದ ಚಿಂತನೆ ಮಾಡುವವರಿಗೆ ಪ್ರಚೋದನೆ ಒದಗಲೆಂದು ಭಾರತದ 
ಹಳಬರ ಬಗ್ಗೆ ಓದಿ ನನಗೆ ತಿಳಿದಷ್ಟನ್ನು ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. 

ವ್ಯಾಕರಣದ ವಿದ್ವಾಂಸರು ನಡೆಸಿದ್ದ ಹುಡುಕಾಟ, ರೂಪಿಸಿದ್ದ ಸಿದ್ದಾಂತಗಳನ್ನು ತರ್ಕದವರೂ 
ತತ್ವದವರೂ ತಳಹದಿಯಾಗಿ ಮಾಡಿಕೊಂಡರು. ಅರ್ಥ ಅನ್ನುವ ಪದಕ್ಕೆ ಇರುವ ಅರ್ಥಗಳೂ ಹಲವಾರು. 
ಮುಖ್ಯವಾಗಿ ಶಬ್ದ , ಪದ, ನುಡಿಗಟ್ಟುಗಳ ಮೂಲಕ ವ್ಯಕ್ತವಾಗುವ ಭಾಷೆಯಲ್ಲಿ ಮೈ ತಳೆಯುವ ಅರ್ಥ 
ಮತ್ತು ಬದುಕಿನ ಅರ್ಥ ಇವು ಹಳಬರಿಗೆ ಮುಖ್ಯವಾಗಿ ಕಂಡಿವೆ. ಬದುಕಿನ ಅರ್ಥ ಅನ್ನುವಾಗ ವ್ಯಕ್ತಿಯ 
ಬದುಕಿನ ಗುರಿ ಅನ್ನುವುದು ಅವರ ಮನಸ್ಸಿನಲ್ಲಿ ಇತ್ತು. ಧರ್ಮ, ದುಡ್ಡು, ಆಸೆ, ಬಿಡುಗಡೆ ಇವು ನಾಲ್ಕು 
ಬದುಕಿನ ಅರ್ಥಗಳೆಂದು ಗುರುತಿಸಿಕೊಂಡರು. ಅದು ನುಡಿಯ ಅರ್ಥವನ್ನು ಕುರಿತ ನಮ್ಮ ಸದ್ಯದ 
ಪರಿಶೀಲನೆಯ ವ್ಯಾಪ್ತಿಗೆ ಹೊರಗಿನದು. ಆದರೆ ಎರಡೂ ಅರ್ಥಗಳಿಗೆ ಸೂಕ್ಷ್ಮ ಸಂಬಂಧವಿದೆ ಅನ್ನುವುದಷ್ಟು 
ನಮ್ಮ ಮನಸ್ಸಿನಲ್ಲಿದ್ದರೆ ಸಾಕು. 

ಭಾರತದಲ್ಲೂ ಅಷ್ಟೆ, ಪಶ್ಚಿಮದ ದೇಶಗಳಲ್ಲೂ ಅಷ್ಟೆ, ಅರ್ಥವನ್ನು ಕುರಿತ ಸಿದ್ದಾಂತಗಳು ಹಲವು 
ಶತಮಾನಗಳ ವ್ಯಾಖ್ಯಾನ ಪ್ರಯತ್ನದ ಫಲ. ಕ್ರಿಸ್ತಪೂರ್ವದ ಮೊದಲ ಸಾವಿರ ವರ್ಷಗಳ ಅವಧಿಯಲ್ಲಿ 
ಕೆಲವು ಗದ್ಯ ಕೃತಿಗಳು ನಿರ್ಮಾಣವಾದವು. ಅವನ್ನು ಬ್ರಾಹ್ಮಣಗಳು ಎಂದು ಕರೆಯುತ್ತಾರೆ. ವೇದದ 
ತಿಳಿವಳಿಕೆಯ ಒಂದೊಂದು ಪಂಥವೂ ಇಂಥ ಬ್ರಾಹ್ಮಣಗಳನ್ನು ರಚಿಸಿಕೊಂಡಿದೆ. ಇವುಗಳ ಉದ್ದೇಶ 
ಯಾವ ವಿಧಿಯನ್ನು ಯಾಕೆ ಆಚರಿಸಬೇಕು, ಯಾವ ಆಚರಣೆಯ ಸಂದರ್ಭದಲ್ಲಿ ಯಾವ ವೇದದ 
ಮಂತ್ರವನ್ನು ಯಾಕೆ ಹೇಳಬೇಕು ಅನ್ನುವ ವಿವರಣೆಗಳು ಈ ಬ್ರಾಹ್ಮಣಗಳಲ್ಲಿವೆ. ಮಂತ್ರಗಳ ಸಾರಾಂಶವನ್ನು 
ಕೊಟ್ಟು, ಮಂತ್ರಕ್ಕೂ ಆ ಮಂತ್ರಕ್ಕೆ ಸಂಬಂಧಪಟ್ಟ ದೇವತೆಗೂ ಇರುವ ಸಂಬಂಧವನ್ನು ವಿವರಿಸುವುದೂ 
ಇದೆ. ಬ್ರಾಹ್ಮಣಗಳಲ್ಲಿ ಕಂಡು ಬರುವುದು ಅರ್ಥದ ವಿವರಣೆ, ಅರ್ಥದ ವ್ಯಾಖ್ಯಾನ; ಅದು ಬಹಳಷ್ಟು 
ಸಾರಿ ಕಂಡ ಅರ್ಥ, ಕಲಿತ ಅರ್ಥ , ವ್ಯಾಖ್ಯಾನಕಾರರಿಗೆ ಇಷ್ಟವಾದ ಅರ್ಥ ಎಂದು ಆಧುನಿಕ ವಿದ್ವಾಂಸರು 
ಬ್ರಾಹ್ಮಣಗಳ ಅರ್ಥ ಚಿಂತನೆಯ ಮಿತಿಯನ್ನು ಗುರುತಿಸುತ್ತಾರೆ. 


ನುಡಿಯೊಳಗಾಗಿ 


ಋಗೈದದ ಒಂದು ಭಾಗವನ್ನು ಆಧಾರವಾಗಿಟ್ಟುಕೊಂಡು ಅಲ್ಲಿನ ಶಬ್ದಕೋಶವನ್ನು ವ್ಯವಸ್ಥಿತವಾಗಿ 
ವಿಶ್ಲೇಷಣೆ ಮಾಡಿದವನು ಯಾಸ್ಕ, ಕ್ರಿಪೂ ಐದನೆಯ ಶತಮಾನದವನು , ನಿರುಕ್ತ ಅನ್ನುವುದು ಅವನ 
ಕೃತಿಯ ಹೆಸರು. 

' ಪದವೆಂಬುದು ಹೂವು, ಅರ್ಥವು ಅದರಿಂದ ಮೂಡಿದ ಹಣ್ಣು' ಅನ್ನುತ್ತಾನೆ ಯಾಸ್ಕ , ಪದ 
ಮೊದಲು , ಅರ್ಥ ಆಮೇಲೆ; ಪದದಿಂದ ಅರ್ಥ ಹೇಗೆ ರೂಪುತಳೆಯಿತು, ಪದಕ್ಕೂ ಅರ್ಥಕ್ಕೂ 
ಸಂಬಂಧವೇನು ಅನ್ನುವ ಅನ್ವೇಷಣೆ ಅವನ ಆಸಕ್ತಿ , ಅರ್ಥ ಹೇಗೆರೂಪುಗೊಂಡಿತು ಅನ್ನುವ ವಿವರಣೆಯನ್ನು 
ನಿಷ್ಪತ್ತಿ ಅನ್ನುತ್ತಾರೆ. ಅವನ ಕೃತಿಯ ಮೊದಲ ಭಾಗವೆಲ್ಲ ಪದಗಳ ಹುಟ್ಟನ್ನ ಕುರಿತದ್ದು . ಉದಾಹರಣೆಗೆ , 
ರಾತ್ರಿ ಅನ್ನುವ ಅರ್ಥದ ಇಪ್ಪತ್ತ ಮೂರು ಪದಗಳನ್ನು ಪಟ್ಟಿಮಾಡಿದ್ದಾನೆ. ಒಂದಕ್ಕಿಂತ ಹೆಚ್ಚು ಅರ್ಥವಿರುವ 
ಪದಗಳನ್ನು ಪಟ್ಟಿಮಾಡಿದ್ದಾನೆ. ಅಂಥ ಸಂದರ್ಭಗಳಲ್ಲಿ ಒಂದೊಂದು ಅರ್ಥವೂ ಹೇಗೆ ಹುಟ್ಟಿರಬಹುದೆಂಬ 
ವ್ಯಾಖ್ಯಾನವೂ ಇದೆ. 
- ಯಾಸ್ಕನು ಪದಗಳನ್ನು ನಾಲ್ಕು ಗುಂಪುಗಳಲ್ಲಿ ವಿಂಗಡಿಸುತ್ತಾನೆ. ಹೆಸರುಪದಗಳು ಅಥವ 'ನಾಮ '; 
ಕೆಲಸಪದಗಳು ಅಥವ ಕ್ರಿಯಾಪದಗಳು ಇವನ್ನು ಯಾಸ್ಕ ಆಖ್ಯಾತ ಎಂದು ಕರೆದಿದ್ದಾನೆ; ಕ್ರಿಯಾಪದದ 
ಮೊದಲಲ್ಲಿ ಸೇರುವ ಶಬ್ದಗಳನ್ನು ಉಪಸರ್ಗ ಎಂದು ಕರೆದಿದ್ದಾನೆ; ಸ್ವರೂಪದಲ್ಲಿ ಬದಲಾವಣೆ ಕಾಣದ, 
ಸ್ವತಃ ಅರ್ಥವಿರದ ಆದರೆ ಅರ್ಥನಿರ್ಮಾಣಕ್ಕೆ ಅಗತ್ಯವಾದ ಶಬ್ದ ತುಣುಕುಗಳನ್ನು ನಿಪಾತ ಅಂದಿದ್ದಾನೆ 
ಯಾಸ್ಕ, ಇವು ವ್ಯಾಕರಣದ ಯಾವ ವರ್ಗೀಕರಣಕ್ಕೂ ಸೇರುವುದಿಲ್ಲ, ಹೇಗೆ ಹುಟ್ಟಿಕೊಂಡವು ಅನ್ನುವುದನ್ನೂ 
ವಿವರಿಸಲು ಆಗುವುದಿಲ್ಲ. ಸಂಸ್ಕೃತದ ' ಚ' ಇಂಗ್ಲಿಷಿನ ಎ , ಆನ್, ದಿ ಇಂಥ ಆರ್ಟಿಕಲ್‌ಗಳು ಇದಕ್ಕೆ 
ಉದಾಹರಣೆಗಳು . 

ಭಾಷೆಯ ಪದಗಳಲ್ಲಿ ಯಾಸ್ಕ ಎರಡು ಬಗೆಗಳನ್ನು ಗುರುತಿಸಿದ, ಅವು ಭಾವಪದಗಳು ಮತ್ತು 
ಸತ್ವಪದಗಳು, ಭಾವ ಅಂದರೆ ಆಗುವುದು, ಸ್ಥಿತಿ, ಕ್ರಿಯೆ , ಓದುತ್ತಿದ್ದೇನೆ ಅನ್ನುವುದು ಒಂದು ಸ್ಥಿತಿ, 
ಆದ್ದರಿಂದಲೇ ಕ್ರಿಯೆ . ಅದನ್ನೇ ಯಾಸ್ಕ ಭಾವ ಅನ್ನುತ್ತಾನೆ. ಭಾವ ಮುಖ್ಯವಾಗಿರುವಾಗ ಪದ 
ಕ್ರಿಯಾಪದವಾಗಿರುತ್ತದೆ. ಸತ್ಯ ಅಂದರೆ ಇರುವುದು, ಅದು ಪ್ರಮುಖವಾಗಿದ್ದಾಗ ಪದ ಹೆಸರುಪದ 
ಅನ್ನಿಸಿಕೊಳ್ಳುತ್ತದೆ. ಆಧುನಿಕ ಚಿಂತನೆಯಲ್ಲಿ ಇವು ಶಬ್ದದ ವ್ಯಾಕರಣದ ಆಯಾಮದ ಸೂಚನೆಗಳು. ಸತ್ವ 
ಅನ್ನುವುದು ಹೆಚ್ಚು ಪೂರ್ಣವಾದ ಸ್ಥಿತಿ, ಭಾವ ಹೆಚ್ಚು ಅಪೂರ್ಣವಾದ ಸ್ಥಿತಿ. ಬೆಟ್ಟ ಪೂರ್ಣ, 
ಆದ್ದರಿಂದಲೇ ಹೆಸರು ಪದ, ' ಹತ್ತುವುದು' ಅಪೂರ್ಣ ಆದ್ದರಿಂದಲೇ ಕ್ರಿಯಾಪದ, ಹೆಸರುಪದಗಳು 
ಕಣ್ಣಿಗೆ ಕಾಣುವಂಥವೂ ಕಾಣದ ಅಮೂರ್ತಗಳೂ ಆಗಿರಬಹುದು ಅನ್ನುತ್ತಾನೆ ಯಾಸ್ಯ . 

ಪದಗಳೇ ಅರ್ಥದ ಮುಖ್ಯ ವಾಹಕಗಳು ಅನ್ನುವುದು ಯಾಸ್ಕನ ನಿಲುವು. ಪದಗಳೆಲ್ಲ ಕಣಗಳ 
ಹಾಗೆ, ಅರ್ಥವೂ ಹಾಗೆ ಕಣಕಣವಾಗಿ, ಬಿಡಿ ಬಿಡಿಯಾಗಿ ಇರುತ್ತದೆ, ಹಾಗಾಗಿ ಪದ ಹೇಗೆ ಹುಟ್ಟಿತು, 
ಪದದ ಈ ರೂಪಕ್ಕೆ ಕಾರಣವೇನು ಇತ್ಯಾದಿ ತಿಳಿವಳಿಕೆ ಮುಖ್ಯ ಅನ್ನುವುದು ಯಾಸ್ಕನ ನಿಲುವು. ಹಾಗೆ 
ಅರ್ಥವನ್ನು ಬಿಡಿಬಿಡಿಯಾಗಿ ನೋಡುವುದು ಸರಿಯಲ್ಲ, ಇಡಿಯಾಗಿ ಕಾಣಬೇಕು ಅನ್ನುವುದು ಪಾಣಿನಿ 
ಮತ್ತು ಇತರ ವ್ಯಾಕರಣ ತಜ್ಞರ ಧೋರಣೆ. ಭಾರತದ ನ್ಯಾಯ , ಮೀಮಾಂಸೆ, ಬೌದ್ಧ ಚಿಂತಕರಲ್ಲಿ, 
ಪಾಶ್ಚಾತ್ಯರಲ್ಲಿ ಅರಿಸ್ಟಾಟಲ್‌ನಿಂದ ಪ್ರಾರಂಭವಾಗಿ ಇಪ್ಪತ್ತನೆಯ ಶತಮಾನದವರೆಗೆ ಅರ್ಥವನ್ನು ಕುರಿತ 
ಈ ವಾಗ್ವಾದ ನಡೆದೇ ಇದೆ. ಈಗಿನ ದಿನಗಳಲ್ಲಿ ಸಂಪ್ರದಾಯಶೀಲ ಅರ್ಥಶಾಸ್ತ್ರಿಗಳು ಮತ್ತು ಕಾಗ್ನಿಟಿವ್ 
ಲಿಂಗ್ವಿಸ್ಟಿಕ್ಸ್ನ ಪಂಥದವರ ನಡುವೆ ಈ ಚರ್ಚೆ ಮುಂದುವರೆದಿದೆ. ಯಾಸ್ಕನ ಪ್ರಕಾರ ಪದವೇ ಪ್ರಕೃತಿ, 
ಅಂದರೆ ಅರ್ಥದ ಮೂಲ, ಅವುಗಳಿಂದಾಗಿ ವಾಕ್ಯ , ವ್ಯಾಕರಣದವರು ಹೇಳುವುದು ವಾಕ್ಯವೇ ಅರ್ಥದ 
ಮೂಲ ಘಟಕ. ಮಾತಿನ ಸಂದರ್ಭ ಮುಖ್ಯ . ಅದಕ್ಕೆ ಅನುಗುಣವಾಗಿ ಪದಗಳ ಆಯ್ಕೆ , ಯಾವುದು 


ನುಡಿಯೊಳಗಾಗಿ. 


ಸೂಕ್ತ, ಯಾವುದು ಪರವಾಗಿಲ್ಲ ಅನ್ನುವ ವಿಶ್ಲೇಷಣೆ , ಆಯ್ಕೆ ನಡೆಯುತ್ತದೆ ಅನ್ನುತ್ತಾರೆ. ಕಾಗ್ನಿಟಿವ್ 
ಲಿಂಗ್ವಿಸ್ಟ್‌ಗಳು ಶಬ್ದದ ಅರ್ಥ ನಿರ್ಧಾರಕವಲ್ಲ , ಪದವೊಂದರ ನಿಜವಾದ ಅರ್ಥವನ್ನು ಅರಿಯಬೇಕಾದರೆ 
ಅನೇಕ ಇತರ ಸಂಗತಿಗಳ ಅರಿವು ಮುಖ್ಯ ಅನ್ನುತ್ತಾರೆ. 

ಪದಗಳ ನಿಷ್ಪತ್ತಿಯನ್ನು ಕುರಿತಂತೆ ಬಹುತೇಕ ಹೆಸರುಪದಗಳು ಕೆಲಸಪದಗಳಿಂದ ಮೂಡಿದವು, 
ಹುಟ್ಟಿದವು ಅನ್ನುವುದು ಯಾಸ್ಕನ ಸಿದ್ದಾಂತ, ತೋರಿಕೆ ಅನ್ನುವುದು ಹೆಸರು, ಕ್ರಿಯೆ ಅದಕ್ಕೆ ಮೂಲ, 
ತೋರಿಕೆಗಿಂತ ವರ್ತನೆ ಮುಖ್ಯ ಅನ್ನುವ ನಿಲುವು ಕೂಡ ತೀವ್ರ ವಾಗ್ವಾದಗಳಿಗೆ ದಾರಿಮಾಡಿಕೊಟ್ಟಿದೆ. 

ಒಂದು ಉದಾಹರಣೆ ನೋಡಿ. ಕಾಂಬೋಜಅನ್ನುವುದರ ನಿಷ್ಪತ್ತಿಯನ್ನು ಯಾಸ್ಕ ಹೀಗೆ ವಿವರಿಸಿದ್ದಾನೆ. 
ಕಾಂಬೋಜ- ಕಂಬಳಿ +ಭೋಜ, ಕಂಬಳಿಯನ್ನು ಹೊದ್ದುಕೊಳ್ಳುವವರು , ಕಮನೀಯ +ಭೋಜ 
ಕಮನೀಯವಾದ ವಸ್ತುಗಳನ್ನು ಆನಂದಿಸುವವರು ಅನ್ನುತ್ತಾನೆ ಯಾಸ್ಕ , ಇಂಥ ವಿವರಣೆಗಳಿಗೆ 
ಭಾಷಾಶಾಸ್ತ್ರೀಯವಾದ ನೆಲೆಗಟ್ಟಿಲ್ಲ, ಯಾಸ್ಕ ಎಷ್ಟೋಬಾರಿ ಕಲ್ಪಿತ ಅರ್ಥವಿವರಣೆ ನೀಡುತ್ತಾನೆ ಅನ್ನುತ್ತಾರೆ 
ಕೆಲವು ವಿದ್ವಾಂಸರು. 

- ಯಾಸ್ಕನ ಪ್ರಕಾರ ನಿಘಂಟು ಅನ್ನುವುದರಲ್ಲಿ ಐದು ಅಧ್ಯಾಯಗಳು, ಮೊದಲ ಕಾಂಡದಲ್ಲಿ 
ಮೂರು, ಉಳಿದ ಎರಡು ಕಾಂಡಗಳಲ್ಲಿ ಒಂದೊಂದು ಅಧ್ಯಾಯಗಳು ಇರುತ್ತವೆ. ಉಪಮಾನ , 
ಸಮಾನಾರ್ಥಪದಗಳು , ಮಿಟೋನಿಮ್ ಮತ್ತು ಇತರ ವಿವರಣೆಗಳ ಮೊದಲ ಅಧ್ಯಾಯ ಮುಖ್ಯವಾಗಿ 
ನಿಸರ್ಗದಲ್ಲಿ ಕಾಣುವ ವಸ್ತುಗಳನ್ನು ಕುರಿತದ್ದು. ಎರಡನೆಯ ಅಧ್ಯಾಯ ಮನುಷ್ಯನ ಶರೀರ, ಬದುಕು , 
ಸಂಪತ್ತು, ಭಾವಸ್ಥಿತಿಗಳ ವರ್ಣನೆಯ ಪದಗಳದ್ದು. ಮೂರನೆಯ ಅಧ್ಯಾಯ ಅಮೂರ್ತವಾದ ಗುಣಗಳು 
ಮತ್ತು ಪರಿಕಲ್ಪನೆಯ ಪದಗಳದ್ದು. ಎರಡನೆಯ ಕಾಂಡ ಒಂದೇ ಥರ ಕಾಣುವ ಭಿನ್ನ ಅರ್ಥಗಳನ್ನು 
ಹೊಂದಿರುವ ಏಕರೂಪೀ ಪದಗಳನ್ನು , ಕಷ್ಟದ, ಅಸ್ಪಷ್ಟ ಪದಗಳನ್ನು ಕುರಿತದ್ದು. ಮೂರನೆಯ ಕಾಂಡದಲ್ಲಿ 
ಒಂದು ಅಧ್ಯಾಯ, ದೈವಿಕ ಜೀವಿಗಳ ವರ್ಣನೆಯ ನುಡಿಕಟ್ಟುಗಳ ಸಂಗ್ರಹ. 
- ಯಾಸ್ಕನ ನಿರುಕ್ತವು ಸಂಕ್ಷಿಪ್ತ ರೂಪದ ನಿಘಂಟು. ಮೊದಲ ಕಾಂಡದ ೨೭೮ಪದಗಳನ್ನು ದೈವತಕ್ಕೆ 
ಸಂಬಂಧಿಸಿದ ೧೫೧ ಹೆಸರುಗಳನ್ನು ವಿವರವಾಗಿ ಪರಿಶೀಲಿಸಿದೆ. ಯಾಸ್ಕನ ನಿಘಂಟು ಮತ್ತು ನಿರುಕ್ತಗಳ 
ಆಧುನಿಕ ಸಂಪಾದಿತ ಆವೃತ್ತಿ ೧೯೨೦ರಲ್ಲಿ ಪ್ರಕಟಗೊಂಡಿತು. ಲಕ್ಷಣ ಸರೂಪ್ ಸಂಪಾದಕರು. ಇದನ್ನು 
ಈ ತಾಣದಿಂದ ಡೌನ್‌ಲೋಡ್ ಮಾಡಿಕೊಳ್ಳಬಹುದು http ://www . archive. org/ details / 
nighantuniruktao 00yaskuoft ಯಾಸ್ಕ ಮಾಡಿದ ಕೆಲಸವನ್ನು ವೇದಗಳಿಗೆ ಸಂಬಂಧಿಸಿದ ಒಂದು 
ಉಪವಿಭಾಗ, ಅಥವ ವೇದಾಂಗ ಎಂದೇ ಗುರುತಿಸುತ್ತಾರೆ. ಪ್ರಾಚೀನ ಭಾರತದ ಶಿಕ್ಷಣ ಕ್ರಮದಲ್ಲಿ 
ಯಾಸ್ಕನ ಕೃತಿಯ ಅಭ್ಯಾಸ ಕಡ್ಡಾಯವಾಗಿತ್ತು. ಮುಂದೆ ಪಾಣಿನಿ ದಿನ ನಿತ್ಯದ ಸಾಮಾನ್ಯ ನುಡಿ, 
ಸಾಮಾನ್ಯ ಮಾತು ಮುಖ್ಯ ಅನ್ನುವ ಧೋರಣೆಯನ್ನು ತಾಳಿ ವ್ಯಾಕರಣದ ನಿರ್ಮಾಣಕ್ಕೆ ದಿನ ನಿತ್ಯದ 
ನುಡಿ ಬಳಕೆಯೇ ಆಧಾರ ಎಂದು ನಂಬಿ ಸಂಸ್ಕೃತವನ್ನು ವಿವರಿಸತೊಡಗಿದಾಗ ಭಾಷಾಶಾಸ್ತ್ರವು ಸ್ವತಂತ್ರವಾದ 
ಶಾಸ್ತ್ರವಾಗಿ ಬೆಳೆಯಲು ತೊಡಗಿತು . 

[ಸಾಪ್ತಾಹಿಕ ಪುರವಣಿ ೨೯ ಏಪ್ರಿಲ್ ೨೦೧೨] 


ನುಡಿಯೊಳಗಾಗಿ 


ರಾಜಕೀಯ ಮತ್ತು ಭಾಷೆ: ಐಡಿಯಾಲಜಿ 


ಮ 


ಮಾ 


| 


ರಾಜಕೀಯ ಅನ್ನುವ ಮಾತಿನಷ್ಟೇ ಅಥವ ಅದಕ್ಕಿಂತ ಹೆಚ್ಚಾಗಿ 
ಪಾಲಿಟಿಕ್ಸ್ ಅನ್ನುವ ಪದ ಕನ್ನಡದಲ್ಲಿ ಬಳಕೆಯಾಗುತ್ತಿದೆ. 
ರಾಜಕಾರಣಕ್ಕೂ ಭಾಷೆಗೂ ಇರುವ ಸಂಬಂಧ, ರಾಜಕೀಯದಲ್ಲಿ 
ಬಳಕೆಯಾಗುವ ಭಾಷೆಯ ಸ್ವರೂಪ, ಉದ್ದೇಶಗಳ ಬಗ್ಗೆ ಪಶ್ಚಿಮ 
ದೇಶಗಳ ಚಿಂತಕರು ದೊಡ್ಡ ಪ್ರಮಾಣದಲ್ಲೇ ಚಿಂತನೆ ನಡೆಸಿದ್ದಾರೆ. 
ಅಂಥ ವಿದ್ವತ್ ಪೂರ್ಣ ಚರ್ಚೆಗಳಿಗಿಂತ ಕವಿಗಳು , ಸಾಹಿತಿಗಳು 
ಪಾಲಿಟಿಕ್ಸ್ ಮತ್ತು ಭಾಷೆಯ ಸಂಬಂಧ ಕುರಿತ ಆಡಿರುವ ಮಾತುಗಳೇ 
ನೇರವಾಗಿ ನಮ್ಮನ್ನು ತಟ್ಟುವಂತೆ ಇವೆ. 

ಇಂಗ್ಲೆಂಡಿನ ಲೇಖಕ ಜಾರ್ಜ್ ಆರೈಲ್ ೧೯೪೬ರಲ್ಲೇ ನಮ್ಮ 
ಕಾಲದಲ್ಲಿ ರಾಜಕೀಯವನ್ನು ದೂರವಿಡುವುದು ಸಾಧ್ಯವೇ ಇಲ್ಲ. 


ನುಡಿಯೊಳಗಾಗಿ . 


ನಮ್ಮ ಎಲ್ಲ ಸಮಸ್ಯೆಗಳೂ ರಾಜಕೀಯ ಸಮಸ್ಯೆಗಳೇ ' ಎಂದು ಘೋಷಿಸಿದ್ದ. ರಾಜಕೀಯದಲ್ಲಿ ಮುಂದೆ 
ಬಂದ ಅಂದರೆ ಏನರ್ಥ ? ದುಡ್ಡು ಮಾಡಿಕೊಂಡ, ಅಧಿಕಾರ ಪಡೆದುಕೊಂಡ ಅಂತಲ್ಲವೇ ! ಗಂಡು 
ಹೆಣ್ಣುಗಳ ಸಮಾನತೆಯನ್ನು ಸಾಧಿಸಲು ನಡೆಸುವ ಹೋರಾಟ ' ಲಿಂಗ' ರಾಜಕೀಯ; 'ಸುಮ್ಮನೆ ಪಾಲಿಟಿಕ್ಸ್ 
ಮಾಡಬೇಡ/ ಮಾಡತಾನೆ' ಅನ್ನುವುದು ಸಣ್ಣ ಪುಟ್ಟ ಕಛೇರಿಯಲ್ಲೂ ಅಧಿಕಾರಕ್ಕೆ , ಅಧಿಕಾರಸ್ಥರಿಗೆ 
ಹತ್ತಿರವಾಗಲು ನಡೆಯುವ ಮೇಲಾಟದ ಬಗ್ಗೆ ಕೇಳುವ ಮಾತು. ವ್ಯಕ್ತಿಗಳು ತಮ್ಮ ಖಾಸಗಿ ಬದುಕಿನಲ್ಲಿ, 
ಮನೆಯೊಳಗೆ, ನಂಟರಿಷ್ಟರ ನಡುವೆ ಎಂಥ ಪಾತ್ರ ವಹಿಸುತ್ತಾರೆ, ಎಂಥ ಸಂಬಂಧ ಉಳಿಸಿಕೊಂಡಿದ್ದಾರೆ 
ಅನ್ನುವುದು ಕೂಡ ರಾಜಕೀಯವೇ . ಮೊಲೆಟಿಕಲ್ ಸೈನ್ನು, ರಾಜಕೀಯ ತತ್ವಸಿದ್ಧಾಂತಗಳು, ಅರ್ಥಶಾಸ್ತ್ರ 
ಇವನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ರಾಜಕೀಯ ವ್ಯವಸ್ಥೆಗಳ ಚರಿತ್ರೆಯನ್ನೇ ಅರಿಯಬೇಕು. 
ಇನ್ನು ಪರಿಸರ ರಾಜಕಾರಣ - ಸಾರಿಗೆ, ವಸತಿ, ಅನುಭೋಗವನ್ನು ಕುರಿತದ್ದು. ನದಿ ನೀರಿನ ರಾಜಕೀಯ, 
ಜಾತಿ ರಾಜಕೀಯ... ರಾಜಕೀಯವನ್ನು ಹೊರಗಿಡುವುದು ಹೇಗೋ ! 

ನೊಬೆಲ್ ಪ್ರಶಸ್ತಿ ಪಡೆದ ಪೋಲೆಂಡಿನ ಲೇಖಕಿ ವಿಸ್ಲಾವಾ ಝಿಂಬ್ರಾಸ್ಕಾ ಕವಿತೆಯೊಂದರಲ್ಲಿ ಹೀಗೆ 
ಹೇಳಿದ್ದಾಳೆ: 

'ನಮ್ಮದು ರಾಜಕೀಯ ಯುಗ , ಹಗಲೂ ಇರುಳೂ ನಮ್ಮೆಲ್ಲರ ವ್ಯವಹಾರವೂ 
ರಾಜಕೀಯ. ನಮ್ಮ ಜೀನ್ಸ್‌ಗಳಲ್ಲೇ ರಾಜಕೀಯದ ಭೂತಸೇರಿಕೊಂಡಿದೆ. ನಮ್ಮ ಚರ್ಮದಲ್ಲಿ 
ಇರುವ ಸ್ಪರ್ಶ , ನಮ್ಮ ಕಣ್ಣಿನ ನೋಟ ಎಲ್ಲವೂ ರಾಜಕೀಯವೇ . ಗಟ್ಟಿ ದನಿಯಲ್ಲಿ ಚೀರಿ 
ಹೇಳುವುದು ಹೇಗೆ ರಾಜಕೀಯವೋ ಏನೂ ಹೇಳದೆ ಮೌನವಾಗಿರುವುದೂ ರಾಜಕೀಯವೇ . 
ಮಾತು, ಮೌನ ಎರಡೂ ರಾಜಕೀಯ, ಊರು ಬಿಟ್ಟು ಕಾಡಿಗೆ ಹೆಜ್ಜೆ ಹಾಕಿದರೆ 
ರಾಜಕೀಯ ನೆಲದ ಮೇಲೆ ರಾಜಕೀಯ ಹೆಜ್ಜೆಗಳನ್ನೇ ಇಡುತ್ತೇವೆ. ರಾಜಕೀಯ ಮಹತ್ವ 
ಪಡೆಯಲು ಮನುಷ್ಯರೇ ಆಗಿರಬೇಕು ಎಂದೇನಿಲ್ಲ. ಗೊಬ್ಬರ, ಹತ್ತಿ, ಗೋಧಿ, ಪೆಟ್ರೋಲು, 
ಡೀಸೆಲು, ಕೊನೆಗೆ ಆಕಾಶದ ಚಂದ್ರ ಕೂಡ ರಾಜಕೀಯದಾಟದ ಪಾನು. ಸಾವು 
ಬದುಕಿನ ಪ್ರಶ್ನೆಗಳನ್ನು ಚರ್ಚಿಸಲಿರುವ ಸಮ್ಮೇಳನದ ಸ್ವರೂಪದ ಬಗ್ಗೆ ಸಂಧಾನ, ಚರ್ಚೆ 
ಇವೆಲ್ಲ ನಡೆಯುತ್ತಿರುವಾಗಲೇ ಜನ ಸಾಯುತಿದ್ದಾರೆ, ಪ್ರಾಣಿ ಸಂಕುಲ ನಶಿಸುತ್ತಿದೆ, 
ಮನೆಗಳು ಹೊತ್ತಿ ಉರಿಯುತಿವೆ, ನೆಲ ಬಂಜರಾಗುತ್ತಿದೆ - ಪ್ರಾಚೀನ ಕಾಲದಲ್ಲಿ, ಕಡಮೆ 
ರಾಜಕೀಯ ಇದ್ದ ಕಾಲದಲ್ಲಿ ಹೇಗೋ ಹಾಗೇ . 

ರಾಜಕೀಯವು ಅಧಿಕಾರವನ್ನು ಕುರಿತದ್ದು, ಅಧಿಕಾರವನ್ನು ಒಳಗೊಂಡದ್ದು, ರಾಜಕಾರಣದ ಗುರಿಗಳನ್ನು 
ಈಡೇರಿಸಿಕೊಳ್ಳಲು ಬಳಕೆಯಾಗುವ ಪ್ರಮುಖ ಉಪಕರಣ ಭಾಷೆ, ರಾಜಕಾರಣದಲ್ಲಿ ಬಳಕೆಯಾಗುವ 
ಭಾಷೆಗೆ ಎರಡು ಮುಖಗಳಿವೆ. ಒಂದು ಲೋಕವನ್ನು ಕುರಿತ ನಮ್ಮ ಗ್ರಹಿಕೆಗಳನ್ನು ಪ್ರತಿಫಲಿಸುವುದು. 
ಇನ್ನೊಂದು, ಲೋಕದ ಬಗ್ಗೆ ನಮಗೆ ಇರುವ ಗ್ರಹಿಕೆಗಳನ್ನು ತಿದ್ದುವುದು. ಆಳುವ ವರ್ಗಕ್ಕೆ ಹಿತವಾಗುವಂಥ 
ಮೌಲ್ಯಗಳ ವ್ಯವಸ್ಥೆಯನ್ನು ಸೃಷ್ಟಿಸುವುದಕ್ಕೆ , ಬಲಪಡಿಸುವುದಕ್ಕೆ ಭಾಷೆಯೇ ಮುಖ್ಯ ಸಾಧನ. ಜನರ ದಿನ 
ನಿತ್ಯದ ವರ್ತನೆಗಳನ್ನು ಪ್ರಭಾವಿಸುವಂಥ ನಂಬಿಕೆಗಳನ್ನು ಸೃಷ್ಟಿಸಬೇಕು, ಪ್ರಚೋದನೆಗಳನ್ನು ಹುಟ್ಟಿಸಬೇಕು, 
ಆಸೆ , ಭಯಗಳನ್ನು ಕೆರಳಿಸಬೇಕು. ಇವೆಲ್ಲ ಸೇರಿ ಐಡಿಯಾಲಜಿ ಅನ್ನುವುದು ಸೃಷ್ಟಿಯಾಗುತ್ತದೆ. ಲೋಕವನ್ನು 
ಕುರಿತ ಒಪ್ಪಿತವಾದ ಐಡಿಯಾಗಳ ಮೊತ್ತವೇ ಐಡಿಯಾಲಜಿ, ಹಿಂದಿನ ಕಾಲದಲ್ಲಿ ಸ್ವರ್ಗ ನರಕಗಳೆಂಬ 
ಕಲ್ಪನೆಗಳು ಜನರ ವರ್ತನೆಯನ್ನು ನಿಯಂತ್ರಿಸುವ ಐಡಿಯಾಲಜಿಗಳಾಗಿದ್ದವು. ರಾಜನು ಕಣ್ಣೆದುರಿಗೆ 
ಕಾಣುವ ದೇವರು ಅನ್ನುವ ನಂಬಿಕೆಯೂ ಜನರನ್ನು ಬಹು ಕಾಲ ಆಳಿದ ಇನ್ನೊಂದು ಐಡಿಯಾಲಜಿ. 
ಜಾತಿಗಳಲ್ಲಿ ಕೆಲವು ಶ್ರೇಷ್ಠ, ಕೆಲವು ಕನಿಷ್ಠ ಅನ್ನುವುದೂ ಇನ್ನೊಂದು ಐಡಿಯಾಲಜಿ. 


ನುಡಿಯೊಳಗಾಗಿ 


ಮುಖ್ಯವಾದ ಮಾತೆಂದರೆ ನಾವು ಯಾವ ಐಡಿಯಾಲಜಿಯೊಳಗೆ ಬದುಕುತ್ತಿದ್ದೇವೋ ಅದನ್ನು 
ಗುರುತಿಸುವುದು ಬಹಳ ಕಷ್ಟ . ಮೀರುವುದು ಇನ್ನೂ ಕಷ್ಟ, ಸ್ಪರ್ಧೆ, ಗೆಲುವು, ಶ್ರೀಮಂತಿಕೆ ಇವು ನಮ್ಮ 
ಕಾಲದ ಬದುಕಿನ ವಾಸ್ತವ ಎಂದು ಒಪ್ಪಿಕೊಂಡಿದ್ದೇವೆ. ಆದರೆ ಈ ಕಲ್ಪನೆಗಳೆಲ್ಲ ನಮ್ಮನ್ನು ಆಳುತ್ತಿರುವ 
ಐಡಿಯಾಲಜಿ ಅನ್ನುವುದನ್ನು ಕಾಣುವುದು ಸುಲಭವೇ ? ಐಡಿಯಾಲಜಿ ಅನ್ನುವುದು ಕೇವಲ ಐಡಿಯಾವೇ 
ಹೊರತು ನಿಜವಲ್ಲ ಅನ್ನುವುದನ್ನು ಕಾಣುವುದು ಅಸಾಧ್ಯ ಅನ್ನುವಷ್ಟು ಕಷ್ಟ . 

ಅಧಿಕಾರವನ್ನು ಪಡೆಯುವುದಕ್ಕೆ , ನಮ್ಮ ರಾಜಕೀಯ ನಂಬಿಕೆಗಳನ್ನು ಇತರರೂ ಒಪ್ಪುವ ಹಾಗೆ 
ಮಾಡುವುದಕ್ಕೆ ಹಲವು ದಾರಿಗಳಿವೆ . ಬಲಪ್ರಯೋಗ ಒಂದು ದಾರಿ. ಚರಿತ್ರೆಯುದ್ದಕ್ಕೂ ನಡೆದಿರುವ 
ಯುದ್ದಗಳಿಗೆ ಒಂದು ಸಮೂಹ ಇನ್ನೊಂದರ ಮೇಲೆ ಅಧಿಕಾರ ಸ್ಥಾಪಿಸುವ ಬಯಕೆ ಒಂದು ಕಾರಣ . 
ಅದು ಧರ್ಮದ, ವ್ಯಾಪಾರದ, ದೇಶವಿಸ್ತರಣೆಯ ಕಾರಣಗಳಿಂದ ನಡೆಯಬಹುದು. ನಿರಂಕುಶ ಅಧಿಕಾರಿಗಳು 
ಈ ಕಾಲದಲ್ಲೂ ಸೈನ್ಯವನ್ನು ಬಳಸಿ ಜನರನ್ನು ನಿಯಂತ್ರಿಸುವುದು ಇದ್ದೇ ಇದೆ. ಪ್ರಜಾಪ್ರಭುತ್ವ ಇರುವ 
ದೇಶಗಳಲ್ಲು ಬಲಪ್ರಯೋಗಕಾನೂನುಬದ್ಧವಾಗಿ ನಡದೇ ಇದೆ - ಅಪರಾಧಿಗಳ ನಿಯಂತ್ರಣಕ್ಕೆ, ಅಧಿಕಾರ 
ವ್ಯವಸ್ಥೆಯ ವಿರೋಧಿಗಳ ದಮನಕ್ಕೆ , ಇತ್ಯಾದಿ. 

ಸೈನ್ಯಬಲವನ್ನು ಬಿಟ್ಟರೆ ಕಾನೂನು ವ್ಯವಸ್ಥೆಯ ಮೂಲಕ ಜನರನ್ನು ಜನರ ವರ್ತನೆಗಳನ್ನು 
ನಿಯಂತ್ರಿಸುವುದು ಇನ್ನೊಂದು ದಾರಿ. ಮಾದಕ ಪಾನೀಯಗಳ ಜಾಹಿರಾತು ಕೂಡದು, ಮದ್ಯಪಾನ 
ಮಾಡಿ ವಾಹನ ಚಲಾಯಿಸಬಾರದು ಇತ್ಯಾದಿ ಕಾನೂನುಗಳನ್ನು ಉಲ್ಲಂಘಿಸಿದರೆ ಕಾನೂನುಬದ್ಧವಾಗಿಯೇ 
ಶಿಕ್ಷೆ ಅನುಭವಿಸಬೇಕು. ಸೈನ್ಯ , ಪೋಲೀಸು,ಕೋರ್ಟು ಕಾನೂನು ಇವೆಲ್ಲ ಬಲವಂತವಾಗಿಯಾಗಿಯಾದರೂ 
ಜನರನ್ನು ನಿಯಂತ್ರಿಸುವ ದಾರಿಗಳು. ಸೈನ್ಯ ಮತ್ತು ಕಾನೂನು ಬಲಪ್ರಯೋಗದ ಮುಖಾಂತರ ಜನರನ್ನು 
ನಿಯಂತ್ರಿಸುವ ಉಪಕರಣಗಳು . 

ಆದರೆ ಜನ ಸ್ವಂತ ಇಚ್ಛೆಯಿಂದ ಆಳುವವರ ಆಸೆಗೆ ತಕ್ಕಂತೆ ವರ್ತಿಸುವ ಹಾಗೆ ಮಾಡುವುದು 
ಇವೆಲ್ಲಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾದದ್ದು. ಆಳುವವರಿಗೆ ಏನು ಬೇಕೋ ಅದೇ ತಮ್ಮ ಬದುಕಿಗೂ 
ಅಗತ್ಯ ಎಂದು ಜನ ಭಾವಿಸುವಂತೆ ಮಾಡುವುದನ್ನು , ಜನರ ಒಪ್ಪಿಗೆಯನ್ನು , ಅಥವ ಒಲುಮೆಯನ್ನು 
ಉದ್ದೇಶಪೂರ್ವಕವಾಗಿ ಉತ್ಪಾದಿಸುವುದನ್ನು ಫೇರ್‌ಸ್ಟೋ ೧೯೮೯ರಲ್ಲಿ ಮ್ಯಾನುಫ್ಯಾಕ್ಟರಿಂಗ್ ಕನ್ಸೆಂಟ್ 
ಎಂದು ಕರೆದ. ಆಳುವವರ ಗುರಿಯನ್ನೇ ಉದ್ದೇಶವನ್ನೇ ತಮ್ಮದಾಗಿ ಮಾಡಿಕೊಂಡು ಒಪ್ಪುವಂತೆ 
ಮಾಡುವುದಕ್ಕೆ ಸೈನ್ಯ, ಪೋಲೀಸು, ಕೋರ್ಟುಗಳನ್ನು ನಿರ್ವಹಿಸುವುದಕ್ಕಿಂತ ಕಡಮೆ ದುಡ್ಡು, ಕಡಮೆ 
ಸಂಪನ್ಮೂಲ ಸಾಕು. ಇದು ಸಾಧ್ಯವಾಗಲು ಐಡಿಯಾಲಜಿಯೊಂದನ್ನು ರೂಪಿಸುವುದು, ಸ್ಥಾಪಿಸುವುದು 
ಅಗತ್ಯ . ಆಳುವವರಿಗೆ ಏನು ಅಗತ್ಯವೋ ಅದೇ ಕಾಮನ್‌ಸೆನ್ಸ್ ಅನ್ನುವ ಹಾಗೆ ಜನ ಒಪ್ಪಬೇಕು, 
ಹೀಗಾದಾಗ ಜನ ಆಳುವವರ ಐಡಿಯಾಲಜಿಯನ್ನು ಮರುಮಾತಿಲ್ಲದೆ ಒಪ್ಪಿಕೊಳ್ಳುತ್ತಾರೆ. 

ಐಡಿಯಾಲಜಿ ಅನ್ನುವ ಕಲ್ಪನೆಯನ್ನು ರೂಪಿಸಿದ್ದು, ಬೆಳೆಸಿದ್ದು ಕಾರ್ಲ್ ಮಾರ್ಕ್ಸ್ನನ್ನು ಅನುಸರಿಸಿದ 
ಚಿಂತಕ ಲೂಯಿ ಆಲ್ಲುಸರ್‌. ಬಹು ಸಂಖ್ಯೆಯ ಜನ ಅದು ಹೇಗೆ ತಮ್ಮ ಹಿತಕ್ಕೆ ವಿರುದ್ಧವಾಗಿ, ಕಠಿಣ 
ದುಡಿಮೆಯಲ್ಲಿ ತೊಡಗಿಸಿಕೊಂಡು ಬಡತನದಲ್ಲಿ ಬದುಕುತ್ತಾ ಇದ್ದಾರೆ, ಕೆಲವೇ ಜನ ಮಾತ್ರ ಅವರ 
ದುಡಿಮೆಯ ಲಾಭ ತಾವು ಪಡೆದುಕೊಂಡು ಐಷಾರಾಮದಿಂದ ಬದುಕುತ್ತಿದ್ದಾರೆ ಅನ್ನುವ ಪ್ರಶ್ನೆ ಕೇಳಿಕೊಂಡ. 
ತಾವು ಹೀಗೆ ಮೈಮುರಿದು ದುಡಿಯುವುದು ಹಿಡಿಯಷ್ಟು ಜನ ಸುಖದಲ್ಲಿರುವುದು ಸಾಧ್ಯವಾಗಬೇಕಿದ್ದರೆ 
'ಈಗಿರುವ ಪರಿಸ್ಥಿತಿ ಸಹಜ ' `ಈಗಿರುವ ಸ್ಥಿತಿಯನ್ನು ಬದಲಿಸಲು ಸಾಧ್ಯವಿಲ್ಲ' ಎಂದು ಜನ ನಂಬಬೇಕು. 
ಈ ಅರ್ಥದಲ್ಲಿ ಐಡಿಯಾಲಜಿ ಅನ್ನುವ ಮಾತನ್ನು ಮೊದಲು ಬಳಸಿದ್ದು, ಈಗ ಈ ಮಾತನ್ನು ಇನ್ನೂ 


ನುಡಿಯೊಳಗಾಗಿ 


೯೨ 


ವಿಶಾಲವಾದ ಅರ್ಥದಲ್ಲಿ, ಯಾವುದೇ ನಂಬಿಕೆಗಳ ಮೊತ್ತವನ್ನು , ಜನ ಸತಾರ್ಕಿಕ ಮತ್ತು ಸಹಜ ಎಂದು 
ನಂಬುವ ಸಂಗತಿಗಳನ್ನು ಒಳಗೊಳ್ಳುವಂತೆ ಬಳಸಲಾಗುತ್ತಿದೆ. 

ಐಡಿಯಾಲಜಿ ಅನ್ನುವ ಮಾತಿಗೆ ಹೀನಾರ್ಥವೇನೂ ಇಲ್ಲ. ಯಾಕೆಂದರೆ ನಮಗೆ ಗೊತ್ತಿರುವ, 
ನಾವು ಆಲೋಚಿಸುವ ಎಲ್ಲವೂ ನಿಜವಾಗಿ ಐಡಿಯಾಲಜಿಯೇ . ಯಾಕೆಂದರೆ ನಾವು ವಾಸ್ತವಿಕತೆ ಎಂದು 
ಯಾವುದನ್ನು ನಂಬಿದ್ದೇವೋ ಅದೆಲ್ಲವೂ ಭಾಷೆಯ ಮಾಧ್ಯಮ , ಮಧ್ಯಸ್ಥಿಕೆಯ ಮೂಲಕ ನಮ್ಮ 
ಮನಸ್ಸಿನಲ್ಲಿ ಮೂಡಿಸಿಕೊಂಡ ಬಿಂಬಗಳೇ ಅಲ್ಲವೇ . ಭಾಷೆಯ ಮೂಲಕ ನಾವು ಮೂಡಿಸಿಕೊಳ್ಳುವ 
ಬಿಂಬಗಳು ನಾವು ಬದುಕುತ್ತಿರುವ ಸಂಸ್ಕೃತಿ ನಮ್ಮಲ್ಲಿ ಮೂಡಿಸಿದ ಐಡಿಯಾಲಜಿಯೇ . 

ಜನ ತಮ್ಮ ಸಂಸ್ಕೃತಿಯ ಐಡಿಯಾಲಜಿಯನ್ನು ಪ್ರಶ್ನಿಸಬಹುದು. ಆದರೆ ಕಷ್ಟ. ಅದು ದೊಡ್ಡ 
ಬೌದ್ದಿಕ ಸವಾಲಿನ ಕೆಲಸ. ಇಂಥ ಕೆಲಸಕ್ಕೆ ಕೆಲವೊಮ್ಮೆ ಸಾಮಾಜಿಕ ಕಳಂಕವೂ ಮೆತ್ತಿಕೊಳ್ಳಬಹುದು. 
ಹಾಗೆ ಪ್ರಶ್ನಿಸುವವರು ತರ್ಕರಹಿತ ಮನುಷ್ಯರೆಂದು ಕಾಣಬಹುದು - ಐಡಿಯಾಲಜಿಯನ್ನು ಒಪ್ಪಿರುವ 
ಸಮೂಹಕ್ಕೆ, ಜನ ಒಪ್ಪಿರುವ ಐಡಿಯಾಲಜಿಯನ್ನು ಪ್ರಶ್ನಿಸುವವರು ದೊಡ್ಡ ಬೆಲೆಯನ್ನೇ ತೆರಲು ಸಿದ್ದರಿರಬೇಕು. 

- ಕೆಲವು ವಿಷಯಗಳನ್ನು , ಪರಿಕಲ್ಪನೆಗಳನ್ನು ಕುರಿತ ಜನರ ಗ್ರಹಿಕೆಯನ್ನು ಭಾಷೆಯ ಬಳಕೆಯ 
ಮೂಲಕ ಪ್ರಭಾವಿಸಬಹುದು ಎಂಬ ನಂಬಿಕೆಯೊಡನೆಯೇ ರಾಜಕೀಯದ ಭಾಷೆ ರೂಪುಗೊಳ್ಳುತ್ತದೆ. 
ತಾನು ಹೇಳುತ್ತಿರುವುದು ಮೌಲಿಕವಾದದ್ದು ಅನ್ನುವುದನ್ನು ಜನ ನಂಬುವ ಹಾಗೆ ಮಾಡುವುದು 
ಮಾಡಬೇಕಾದದ್ದು ರಾಜಕಾರಣಿಯ ಮುಖ್ಯ ಗುರಿ. ಅರ್ಥವನ್ನು ಬಾಯಿಬಿಟ್ಟು ಹೇಳದೆ ತನ್ನ ಇಂಗಿತ 
ಇದು ಎಂದು ಅಸ್ಪಷ್ಟವಾಗಿ ಸೂಚಿಸುವುದು, ಹೇಳದೆ ಬಿಟ್ಟಿರುವುದನ್ನು ಜನ ಗ್ರಹಿಸಿ ಒಪ್ಪಿಕೊಳ್ಳುವ ಹಾಗೆ 
ಮಾಡುವುದು ಒಂದು ದಾರಿ . ರಾಜಕಾರಣಿ ಬಾಯಿ ಬಿಟ್ಟು ಹೇಳದಿದ್ದರೂ ಜನರ ಊಹೆಯಲ್ಲಿ ಮೂಡುವ 
ಅರ್ಥ ಇದೆಯಲ್ಲ ಅದು ಕಾಮನ್‌ಸೆನ್ಸ್ ಅನ್ನುವ ಹಾಗೆ ಬಿಂಬಿಸುವುದು ರಾಜಕಾರಣದ ಭಾಷೆಯ 
ಲಕ್ಷಣ . ರಾಜಕಾರಣಿ ವ್ಯಕ್ತಪಡಿಸದೆ ಇಂಗಿತ ರೂಪದಲ್ಲಿ ಸೂಚಿಸುವ ಧೋರಣೆಗಳನ್ನು , ಅಭಿಪ್ರಾಯಗಳನ್ನು 
ಗುರುತಿಸಿ ವಿರೋಧಿಸುವುದು, ತಿರಸ್ಕರಿಸುವುದು ಜನಕ್ಕೆ ಕಷ್ಟವಾಗುತ್ತದೆ. ಯಾವುದು ಚರ್ಚೆಯಾಗಬೇಕಾದ 
ಸಂಗತಿಯೋ ಅದು ಈಗಾಗಲೇ ಸರ್ವಜನರ ಮನ್ನಣೆ ಪಡೆದಿರುವ ಸಂಗತಿ ಎಂಬಂತೆ ಬಿಂಬಿಸುವುದೂ 
ಇಂಗಿತಾರ್ಥದ ಗುರಿ. 

'ನಾವು ಕನ್ನಡ ಸಂಸ್ಕೃತಿಯನ್ನು ರಕ್ಷಿಸುತ್ತೇವೆ' ಅಂದರೆ ಕನ್ನಡವನ್ನು ರಕ್ಷಿಸುವ ಅಗತ್ಯವಿದೆ, ಈಗಿರುವ 
ಸರ್ಕಾರ ಅದನ್ನು ಹಾಳು ಮಾಡಿದೆ ಅನ್ನುವ ಇಂಗಿತ ಇರುತ್ತದಲ್ಲವೇ ? ' ಈ ಚುನಾವಣೆಯಲ್ಲಿ ದೇಶ 
ಮುಖ್ಯವಾಗಲಿ, ಪಕ್ಷವಲ್ಲ' ಎಂದರೆ ಮತದಾರರು ಕಳೆದ ಚುನಾವಣೆಗಳಲ್ಲಿ ದೇಶದ ಹಿತಕ್ಕಿಂತ ಪಕ್ಷದ 
ಮೇಲಿನ ಪ್ರೀತಿಯಿಂದ ಓಟು ಕೊಟ್ಟಿದ್ದಾರೆ, ಈಗ ಹಾಗೆ ಮಾಡಬಾರದು ಅನ್ನುವ ಇಂಗಿತವಲ್ಲವೇ ? 
“ ಭವ್ಯ ಭವಿಷ್ಯತ್ತಿಗಾಗಿ ನಮ್ಮ ಪಕ್ಷಕ್ಕೆ ಮತ ನೀಡಿ' ಎಂದರೆ ಈಗ ಎಲ್ಲರೂ ಸುಖವಾಗಿಲ್ಲ, ಈಗಿರುವ 
ಸ್ಥಿತಿಯೇ ಇದ್ದರೆ ಮುಂದೆ ಕೂಡ ಎಲ್ಲರೂ ಸುಖವಾಗಿರಲು ಸಾಧ್ಯವಿಲ್ಲ ಅನ್ನುವ ಇಂಗಿತಾರ್ಥವಲ್ಲವೇ ? 
' ಈ ಬಾರಿ ಬದಲಾವಣೆ ತನ್ನಿ ' ಅಂದರೆ ಬದಲಾವಣೆ ಅಗತ್ಯ , ಸುಧಾರಣೆಗೆ ಅವಕಾಶವಿದೆ ಅನ್ನುವುದನ್ನು 
ಎಲ್ಲರೂ ಒಪ್ಪುತ್ತಾರೆ ಇದು ಕಾಮನ್ ಸೆನ್ಸ್ ಅನ್ನುವ ಇಂಗಿತವಲ್ಲವೇ ? 

ರಾಜಕೀಯದ ಭಾಷೆಯು ಇಂಗಿತಗಳ ಮೂಲಕ ಐಡಿಯಾಲಜಿಯನ್ನು ರೂಪಿಸಲು ಯತ್ನಿಸುತ್ತದೆ. 


[ ಸಾಪ್ತಾಹಿಕ ಪುರವಣಿ ೬ ಮೇ ೨೦೧೨ ] 


ನುಡಿಯೊಳಗಾಗಿ 


ಆಲೋಚನೆಗೆ ಅಂಕುಶ ಭಾಷೆ: ಹೊಸ ನುಡಿ 
ಮತ್ತು ಮೊಲೆಟಿಕಲ್ ಕರೆಕ್ಟ್ನೆಸ್ 


ಚಂದ್ರಶೇಖರ ಕಂಬಾರರು ಒಮ್ಮೆ ಮಾತನಾಡುತ್ತ ಹಿಂದೆಲ್ಲ ಪದದ 
ಅರ್ಥವನ್ನು ಕವಿಗಳು ನಿರ್ಣಯಿಸುತಿದ್ದರು, ಈಗ ಅರ್ಥದ 
ನಿರ್ಣಯದ ಅಧಿಕಾರ ರಾಜಕಾರಣಿಗಳದ್ದಾಗಿದೆ ಅಂದಿದ್ದರು. ಹಾಗೆ 
ಅರ್ಥ ನಿರ್ಣಯ ರಾಜಕಾರಣಿಗಳದ್ದೇ ಆದಾಗ ಪರಿಸ್ಥಿತಿ ಹೇಗಿರುತ್ತದೆ 
ಅನ್ನುವುದನ್ನು ಜಾರ್ಜ್‌ ಆರೈಲ್ ೧೯೮೪ ಎಂಬ ಕಾದಂಬರಿಯಲ್ಲಿ 
ಚಿತ್ರಿಸಿದ್ದಾನೆ. ಅದನ್ನು ಅವನು ಬರೆದದ್ದು ೧೯೪೯ರಲ್ಲಿ. 

ಜನರ ಗ್ರಹಿಕೆ ಮತ್ತು ಆಲೋಚನೆಗಳನ್ನು ಭಾಷೆಯ ಮೂಲಕ 
ನಿಯಂತ್ರಿಸುವುದು ಸಾಧ್ಯ ಅನ್ನುವ ನಂಬಿಕೆಯನ್ನೇ ತಳಹದಿ 
ಯನ್ನಾಗಿಟ್ಟುಕೊಂಡು ಆರೈಲ್ ಆ ಕಾದಂಬರಿ ಬರೆದಿದ್ದಾನೆ. 
ಇಂಗ್ಲೆಂಡಿನಲ್ಲಿ ಹೊಸ ಪಕ್ಷದ ನಿರಂಕುಶ ಆಡಳಿತ ಶುರುವಾಗಿತ್ತು. 
ಅದರ ಹೆಸರು ಇಂಗ್ಸಾಕ್ , ಇಂಗ್ - ಸಾಕ್ ಅನ್ನುವುದು ಇಂಗ್ಲಿಶ್ 
ಸೋಶಿಯಲಿಸಂ ಅನ್ನುವುದರ ಸಂಕ್ಷಿಪ್ತ ರೂಪ. ದೇಶದ ಎಲ್ಲ 
ನಾಗರಿಕರೂ ' ನವ ನುಡಿ' ಯನ್ನು (ನ್ಯೂಸೀಕ್) ಬಳಸುವುದು 
ಕಡ್ಡಾಯವಾಗಿತ್ತು. ಅದು ಇಂಗ್ಲಿಶ್‌ನ ' ಹಳೆ ನುಡಿ' ಯ (ಓಲ್ಡ್ 


ನುಡಿಯೊಳಗಾಗಿ 


ಸೀಕ್) ಸುಧಾರಿತ ರೂಪ. ಈ ನವ ನುಡಿ ಆಳುವ ಪ್ರಭುತ್ವಕ್ಕೆ ಒಲ್ಲದ ಅರ್ಥಗಳನ್ನೆಲ್ಲ ಕಿತ್ತು ಹಾಕಿ 
ಪ್ರಭುತ್ವಕ್ಕೆ ಬೇಕಾದ ಅರ್ಥಗಳನ್ನು ಮಾತ್ರ ಉಳಿಸಿಕೊಂಡ ಭಾಷೆಯಾಗಿತ್ತು. ಇಂಗ್ಸಾಕ್‌ನ ಅನುಯಾಯಿಗಳ 
ಲೋಕದೃಷ್ಟಿಯನ್ನು ಅಭಿವ್ಯಕ್ತಿಸುವ ಮಾಧ್ಯಮವನ್ನು ರೂಪಿಸುವುದು, ಆ ಲೋಕದೃಷಿಗೆ ತಕ್ಕ ಮಾನಸಿಕ 
ವರ್ತನೆಗಳನ್ನು ರೂಪಿಸುವುದು, ಅದಕ್ಕೆ ಒಲ್ಲದ ಎಲ್ಲ ಆಲೋಚನೆಗಳನ್ನೂ ಬಹಿಷ್ಕರಿಸುವುದು ನವ 
ನುಡಿಯ ಉದ್ದೇಶ. 

ಲೋಕದ ಗ್ರಹಿಕೆಯನ್ನು ಭಾಷೆ ನಿಯಂತ್ರಿಸುತ್ತದೆ ಅನ್ನುವ ತತ್ವದ ಮೇಲೆ ನವನುಡಿ ರೂಪುಗೊಂಡಿತ್ತು. 
ಸರಳ ಉದಾಹರಣೆ ಎಂದರೆ ನವಭಾಷೆಯಲ್ಲಿ ಫ್ರೀ ಅನ್ನುವ ಪದವಿದ್ದರೂ ಅದು ನಾಯಿ ಫೀ ಫೂಂ ಲೈಸ್ 
( ನಾಯಿ ಹೇನುಗಳಿಂದ ಮುಕ್ತ), ಹೊಲ ಫ್ರೀ ಫಂ ವೀಡ್ಸ್ (ಹೋಲ ಕಳೆಗಳಿಂದ ಮುಕ್ತ) ಅನ್ನುವ ಬಳಕೆ 
ಸಾಧ್ಯವಿತ್ತೇ ಹೊರತು ' ಮುಕ್ತ ಚಿಂತನೆ', ' ಮುಕ್ತ ರಾಜಕೀಯ' ಅನ್ನುವುದು ಅಸಾಧ್ಯವಾಗಿತ್ತು. ರಾಜಕೀಯ 
ಮತ್ತು ಬೌದ್ಧಿಕ ಮುಕ್ತತೆ ಕಲ್ಪನೆಯಾಗಿಯೂ ಅಸ್ತಿತ್ವದಲ್ಲಿರಲಿಲ್ಲ. ಹಾಗಾಗಿ ಅವಕ್ಕೆ ಹೆಸರೂ ಇರಲಿಲ್ಲ. ನವ 
ನುಡಿಯಲ್ಲೇ ಬೆಳೆದ ಮಗುವಿಗೆ ಮುಕ್ತ ಅನ್ನುವುದಕ್ಕೆ “ಬೌದ್ದಿಕ ಮುಕ್ತತೆ' ಅನ್ನುವ ಅರ್ಥವಿತ್ತು, ಸಮಾನತೆ 
ಅನ್ನುವುದಕ್ಕೆ ರಾಜಕೀಯ ಸಮಾನತೆ' ಅನ್ನುವ ಅರ್ಥವಿತ್ತು ಅನ್ನುವುದು ಗೊತ್ತೇ ಇರಲು ಸಾಧ್ಯವಿರಲಿಲ್ಲ. 

ಈ ನವ ನುಡಿಯ ಇನ್ನೊಂದು ಅಂಶ ಅಹಿತವಾದ ಸತ್ಯಗಳಿಗೆ ಚೆಲುವಿನ ನುಡಿಗಳನ್ನು 
ಹೊಂದಿಸುವುದು. ಇಂಗ್ಸಾಕ್ ಸರ್ಕಾರದಲ್ಲಿ ಪ್ರೀತಿ ಸಚಿವಾಲಯ ' ಅನ್ನುವುದು ಇತ್ತಂತೆ. ಅದರ ಕೆಲಸ 
ಸೈನ್ಯವು ಯುದ್ದಕ್ಕೆ ಸದಾ ಸನ್ನದ್ಧವಾಗಿರುವ ಹಾಗೆ ನೋಡಿಕೊಳ್ಳುವುದು; "ಸಮೃದ್ಧಿ ಸಚಿವಾಲಯ ' ದ 
ಕೆಲಸ ಜನಕ್ಕೆ ಎಷ್ಟು ಕಡಿಮೆ ಪ್ರಮಾಣದ ರೇಶನ್ ಕೊಡಬಹುದು ಅನ್ನುವುದನ್ನು ನಿರ್ಧರಿಸುವುದು; 'ಸತ್ಯ 
ಸಚಿವಾಲಯ ' ದ ಕೆಲಸ ಪಕ್ಷಕ್ಕೆ ಹಿತವಾಗುವಂಥ ಸುಳ್ಳುಗಳನ್ನು ಸತ್ಯವೆಂಬಂತೆ ಪ್ರಚಾರಮಾಡುವುದು 
ಹೀಗೆ, ಆಳುವ ಪಕ್ಷವು ಒಲ್ಲದ ವಿಚಾರಗಳನ್ನು ಮಾಡುವವರು ' ಚಿಂತನಾಪರಾಧಿ'ಗಳೆಂಬ ಹೆಸರು 
ಪಡೆಯುತಿದ್ದರು, ಅವರನ್ನು ಕಂಡು ಹಿಡಿಯುವುದಕ್ಕೆ ಥಾಟ್ ಪೋಲೀಸ್, ಆಲೋಚನೆಯ ಆರಕ್ಷಕರು 
ಇದ್ದರು. 

ಆರೈಲ್‌ನ ಕಾದಂಬರಿಯ ಈ ವಿವರಗಳು ಕೇವಲ ಕಾಲ್ಪನಿಕ ಅನಿಸುತ್ತದೆಯೇ ? ಹಾಗಿದ್ದರೆ ಕನ್ನಡ 
ಶಾಲೆಗಳ ವಿಲೀನ' ಅನ್ನುವ ಮಾತಿನ ಅರ್ಥವೇನು ? 'ಕನ್ನಡ ಶಾಲೆಗಳನ್ನು ಮುಚ್ಚುತ್ತೇವೆ' ಅನ್ನುವ ಕಹಿ 
ಸತ್ಯ ಹೇಳಲಾಗದೆ ವಿಲೀನ ಅನ್ನುವ ಸುಂದರ ಶಬ್ದದ ಬಳಕೆ ಆಗುತ್ತಿಲ್ಲವೇ ? ' ವಿಶೇಷ ಆರ್ಥಿಕ ವಲಯ ' 
ಗಳ ಸೃಷ್ಟಿ ಅನ್ನುವ ಚೆಲುವಾದ ಮಾತಿಗೆ ಬೇಸಾಯಗಾರರನ್ನು ಒಕ್ಕಲೆಬ್ಬಿಸುವ, ಬೆಳೆ ಬೆಳೆಯುವ ಭೂಮಿಯನ್ನು 
ಕೈಗಾರಿಕೋದ್ಯಮಿಗಳಿಗೆ ದಾನಮಾಡುವುದು ಅನ್ನುವ ಅರ್ಥವಲ್ಲವೇ ? ' ಸಹಿಷ್ಣುತೆ' ಅಂದರೆ ನಮ್ಮ 
ಬದುಕಿನ ರೀತಿಯೇ ಸರಿ ಎಂದು ಮಿಕ್ಕವರೆಲ್ಲ ಒಪ್ಪಬೇಕು, ಹಾಗೆ ಒಪ್ಪದಿದ್ದರೆ ಅವರನ್ನು ಕೊಲ್ಲುತ್ತೇವೆ 
ಅನ್ನುವ ದನಿ ಕೇಳುವುದಿಲ್ಲವೇ ? ಹೀಗೆ ಮಾತನ್ನು ಬದಲಿಸಿದರೆ ಆಲೋಚನೆಯನ್ನೂ ಬದಲಿಸಬಹುದು 
ಅನ್ನುವ ನಂಬಿಕೆಯೇ ಶಾಲೆಗಳ ಪಠ್ಯಕ್ರಮದ ನಿಗದಿಯಲ್ಲೂ ಪಠ್ಯ ಪುಸ್ತಕ ನಿರ್ಮಾಣದಲ್ಲೂ ಕೆಲಸಮಾಡುತ್ತದೆ. 
ಹಾಗಾಗಿಯೇ ಚರಿತ್ರೆಯ ಪಠ್ಯಪುಸ್ತಗಳ ವಿಷಯ ನಿರೂಪಣೆ ಸದಾ ವಾದಗಸ್ತವಾಗಿಯೇ ಇರುತ್ತದೆ. 
ಮುಕ್ತ ಮಾರುಕಟ್ಟೆಯ ನೀತಿಯನ್ನು ಒಪ್ಪಿಕೊಂಡ ರಾಜಕಾರಣದಲ್ಲಿ ವ್ಯಾಪಾರ, ವಾಣಿಜ್ಯಕ್ಕೆ ತಕ್ಕ ಭಾಷೆಯನ್ನು 
ಕಲಿಸುವುದು ಮುಖ್ಯವಾಗುತ್ತದೆಯೇ ಹೊರತು ಮನಸ್ಸು , ಭಾಷೆ, ಆಲೋಚನೆಗಳನ್ನು ತಿದ್ದುವ, ರೂಪಿಸುವ 
ಸಾಹಿತ್ಯ ಶಿಕ್ಷಣಕ್ಕೆ ಅಲ್ಲ. ಎಳೆಯ ತಲೆಮಾರಿನ ಆಲೋಚನೆಯನ್ನು ಭಾಷೆಯ ಮೂಲಕ ತಿದ್ದುವುದೇ 
ಶಿಕ್ಷಣ ರಾಜಕಾರಣದ ಗುರಿ. 

ನವ ನುಡಿ ದುಷ್ಟ ನಿರಂಕುಶಾಧಿಕಾರದ ಸೃಷ್ಟಿಯಾದರೆ ಪೋಲೆಟಿಕಲಿ ಕರೆಕ್ಟ್ ಆದ ಭಾಷೆ ಜಗತ್ತಿನ 
ಉದ್ದಾರದ ಅಪೇಕ್ಷೆಯಿಂದ ಮೂಡಿದ್ದು, ಜಾತಿಗಳನ್ನು ಕುರಿತು ಪರಿಶಿಷ್ಟ ಎಂಬ ಪದದ ಬಳಕೆ, 
ಅಂಗವಿಕಲತೆಯನ್ನು ಕುರಿತ ಹೊಸ ಪದಗಳು ಇಂಥ ದೃಷ್ಟಿಕೋನಕ್ಕೆ ಉದಾಹರಣೆಗಳು. ಇರುವ 


ನುಡಿಯೊಳಗಾಗಿ 


ಸ್ಥಿತಿಯನ್ನೇ ಉಳಿಸಿಕೊಳ್ಳುವ ರಾಜಕೀಯ ಮನಸ್ಸು ಕೆಲವು ಮುಖ್ಯ ಪದಗಳನ್ನು ಲೇವಡಿಮಾಡುವುದರಲ್ಲಿ 
ತೊಡಗುತ್ತದೆ, ಅಂಥ ಪದಗಳನ್ನು ಬಳಸುವವರ ಪ್ರಾಮಾಣಿಕತೆಯನ್ನು ಅನುಮಾನಿಸುವ, ವ್ಯಂಗ್ಯವನ್ನು 
ಹುಟ್ಟಿಹಾಕುತ್ತದೆ. ಸೆಕ್ಯುಲರ್ ಅನ್ನುವ ಪದವನ್ನು ಕುರಿತು ಬಲಪಂಥೀಯರು ಮಾಡುವ ಲೇವಡಿ , ವ್ಯಂಗ್ಯ 
ಟೀಕೆಗಳನ್ನು ಗಮನಿಸಿ, ಬುದ್ದಿಜೀವಿ ಅನ್ನುವ ಪದಕ್ಕೆ ಬಂದಿರುವ ಹೀನಾರ್ಥವನ್ನು ಗಮನಿಸಿ. ಗಾಂಧಿಯನ್ನು 
ಕುರಿತು ಹುಟ್ಟಿಕೊಂಡಿರುವ ಲೇವಡಿಯಂಥ ಮಾತುಗಳನ್ನು ಗಮನಿಸಿ. ಇಲ್ಲೆಲ್ಲ ರಾಜಕೀಯ ಉದ್ದೇಶಕ್ಕೆಂದೇ 
ಹೊಸ ಅರ್ಥದ ನಿರ್ಮಾಣ , ಹಳೆಯ ಅರ್ಥದ ನಿರಾಕರಣೆ, ಚೆಲುವಿನ ಸೌಮ್ಯೂಕಿ, ಲೇವಡಿ ಅನ್ನುವ 
ಭಾಷಾ ಪರಿಕರಗಳ ಬಳಕೆಯಾಗುವುದು ನಿಮ್ಮ ಗಮನಕ್ಕೆ ಬರುತ್ತದೆ . 


'ರಾಜಕಾರಣಿಗಳು ಯಾವಾಗ ಸುಳ್ಳು ಹೇಳುತ್ತಾರೆ ? ಅನ್ನುವ ಪ್ರಶ್ನೆಗೆ ಅವರು ತುಟಿ ಅಲುಗಿಸಿದಾಗಲೆಲ್ಲ 
ಅನ್ನುವ ಉತ್ತರ ಸವೆದ ಜೋಕು. ರಾಜಕೀಯದ ಭಾಷೆ ಅಂದರೆ ಅಸಮರ್ಥನೀಯವಾದದ್ದನ್ನು 
ಸಮರ್ಥಿಸುವ ಭಾಷೆ; ಅದು ಕಪಟ ಮೃದುವಚನ; ಮೋಡಕವಿದ ಆಕಾಶದ ಹಾಗೆ ಅಸಷ್ಟ; ಸುಳ್ಳನ್ನು 
ಸತ್ಯವೆಂಬಂತೆ ಬಿಂಬಿಸುವ, ಕೊಲೆಯನ್ನು ಗೌರವಾರ್ಹಗೊಳಿಸುವ , ಗಾಳಿಯನ್ನೂ ಬಂಡೆಯಷ್ಟೇ ಅಚಲ 
ಎಂದು ನಂಬಿಸುವ ಉದ್ದೇಶದ ಭಾಷೆ ಅನ್ನುವುದು ಆರೈಲ್‌ನ ವಿವರಣೆ, ಭಾಷೆಯ ಬಗ್ಗೆ ಸೂಕ್ಷ್ಮತೆಯನ್ನು 
ಕಳಕೊಳ್ಳುವುದು ಸಮಾಜದ ಅವನತಿಯ ಮುಖ್ಯ ಲಕ್ಷಣ ಅನ್ನುತ್ತಾನೆ ಆರೈಲ್. 

ಸ್ಪಷ್ಟವಾದ , ಪ್ರಾಮಾಣಿಕವಾದ, ಅರ್ಥವಾಗುವಂಥ ಸಂವಹನೆಗಾಗಿ ರಾಜಕಾರಣಿಗಳು ಮತ್ತು ಎಲ್ಲ 
ಲೇಖಕರೂ ಮಾತುಗಾರರೂ ಅನುಸರಿಸಬೇಕಾದ ಕೆಲವು ನಿಯಮಗಳನ್ನು ಆರ್ವೆಲ್ ರೂಪಿಸಿದ್ದಾನೆ. 

ಈಗಾಗಲೇ ನೀವು ಮುದ್ರಣದಲ್ಲಿ ಕಂಡಿರುವ ಯಾವುದೇ ರೂಪಕ, ಉಪಮೆ ಅಥವ ಅಲಂಕಾರವನ್ನು 
ಬಳಸಬೇಡಿ ಅನ್ನುವುದು ಮೊದಲ ನಿಯಮ. ನಾಡಿನ ಸರ್ವತೋಮುಖ ಏಳಿಗೆಗಾಗಿ ; ಅಭಿವೃದ್ಧಿ 
ಪಥದಲ್ಲಿ ಮುನ್ನಡೆಸುವುದಕ್ಕಾಗಿ, ಶಕ್ತಿ ಪ್ರದರ್ಶನ, ವ್ಯಕ್ತಿಗಿಂತ ರಾಷ್ಟ್ರ ಮುಖ್ಯ; ನಾನು ಪಕ್ಷದ ಶಿಸ್ತಿನ 
ಸಿಪಾಯಿ , ನಿಷ್ಠಾವಂತ ಕಾರ್ಯಕರ್ತ , ಸೂಕ್ತಕಾಲದಲ್ಲಿ ಸೂಕ್ತಕ್ರಮ , ವಚನಭಂಗ, ವಚನ ಪರಿಪಾಲನೆ, 
ಜನಪರ ಆಲೋಚನೆ, ಜನಪರ ಆಡಳಿತ, ಇಂಥ ಅಕ್ಷರಶಃ ನೂರಾರು ನುಡಿಗಟ್ಟುಗಳೇ ರಾಜಕಾರಣಿಗಳ 
ಮಾತಿನ ತುತ್ತುಗಳು. ಇಂಥ ಮಾತುಗಳ ಸುತ್ತ ಆಗಲೇ ಒಂದು ಭಾವ ಪರಿವೇಶ ಸೃಷ್ಟಿಯಾಗಿರುತ್ತದೆ. 
ರಾಜಕಾರಣಿಯ ಮಾತು ಅಂಥ ಭಾವಪರಿವೇಶವನ್ನು ಸ್ಥಿರಗೊಳಿಸುತ್ತದೆಯೇ ಹೊರತು ಪ್ರಶ್ನಿಸುವುದಿಲ್ಲ. 
ಇಂಥ ಮಾತುಗಳಲ್ಲಿರುವ ಐಡಿಯಾಲಜಿಯನ್ನು ಕಾಮನ್‌ಸೆನ್ಸ್ ಅನ್ನುವಂತೆ ರಾಜಕಾರಣಿಗಳು ಬಳಸುತ್ತಾರೆ. 
ಬಳಸಿ ಸವೆದುಹೋಗಿರುವ ಮಾತುಗಳನ್ನು ಬಳಸುವ ಮೂಲಕ ಏನನ್ನೋ ಹೇಳುತ್ತಿದ್ದೇವೆ ಎಂಬ 
ಭ್ರಮೆಯನ್ನು ಹುಟ್ಟಿಸುತ್ತಾರೆಯೇ ಹೊರತು ಸಾಮಾನ್ಯವಾಗಿ ಅರ್ಥವೇನೂ ಇರುವುದಿಲ್ಲ. ರಾಜಕಾರಣಿಯ 
ಇಂಥ ಮಾತು ಬೌದ್ಧಿಕ ಸೋಮಾರಿತನವನ್ನು ಸೂಚಿಸುತ್ತದೆ, ಅಸ್ಪಷ್ಟತೆಯನ್ನು ಹುಟ್ಟಿಸುತ್ತದೆ, ಪರಿಚಿತ 
ನುಡಿಗಟ್ಟು ಆದುದರಿಂದಲೇ ಅರ್ಥವಾಯಿತೆಂಬ ಭ್ರಮೆಯನ್ನು ಹುಟ್ಟಿಸಿ ಜನರ ಆಲೋಚನೆಯನ್ನೇ 
ಮೊಟಕುಗೊಳಿಸುತ್ತದೆ. 

ರಾಜಕೀಯ ಭಾಷೆಯ ಇನ್ನೊಂದು ಲಕ್ಷಣವನ್ನು ಆರೈಲ್ ಗುರುತಿಸುತ್ತಾನೆ. ಅದು ಚಿಕ್ಕ ಚಿಕ್ಕ 
ಅರ್ಥವಾಗುವ ಪದಗಳ ಬದಲಾಗಿ ದೊಡ್ಡ ದೊಡ್ಡ ಪದಗಳನ್ನು ಬಳಸುವುದು. ಹಿರಿಯ ನಾಗರಿಕರು' 
ಎಂದರೆ ಮುದುಕರು ಅಷ್ಟೇ ಅಲ್ಲವೇ ! 'ಸರ್ಕಾರದ ಆರ್ಥಿಕ ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಳುವುದು' 
ಅನ್ನುವುದು ಬಹಳ ಗಂಭೀರ ಸಮಸ್ಯೆಯಾಗಿ ಕಂಡೀತು. ದಿನ ನಿತ್ಯದ ಮಾತಿಗೆ ಅನುವಾದಿಸಿದರೆ 
'ತೆರಿಗೆಯನ್ನು ಹೆಚ್ಚಿಸುವುದು' ಅನ್ನುವ ಅರ್ಥ ಅಷ್ಟೇ ಅಲ್ಲವೇ ! 'ಮೂಲ ಸೌಕರ್ಯ ಅಭಿವೃದ್ದಿ' ಅನ್ನುವುದು 
ರಸ್ತೆ, ನೀರು, ವಿದ್ಯುತ್ ವಸತಿಗಳನ್ನು ಒದಗಿಸುವುದು ಅಲ್ಲವೇ ! ' ಖಾಸಗಿಯವರ ಸಹಯೋಗದೊಡನೆ' 


ನುಡಿಯೊಳಗಾಗಿ 


೯೬ 


ಅಂದರೆ ಶ್ರೀಮಂತ ಕಂಪನಿಗಳ ಜೊತೆಗೂಡಿ, ಅವರಿಗೆ ಲಾಭವಾಗುವಂತೆ ಅನ್ನುವ ಅರ್ಥವಲ್ಲವೇ ! 
ನೆರವು ಅನ್ನುವ ಬದಲಾಗಿ ಸಹಾಯ ಹಸ್ತ ಅನ್ನುವುದು, ಏನೂ ತೀರ್ಮಾನವಾಗಿಲ್ಲ ಅನ್ನುವ ಬದಲಾಗಿ 
' ಸರ್ಕಾರದ ಪರಿಶೀಲನೆಯಲ್ಲಿದೆ' ಅನ್ನುವುದು, 'ಒಕ್ಕಲೆಬ್ಬಿಸುವುದು' ಅನ್ನುವ ಬದಲಾಗಿ ' ಪುನರ್ವಸತಿ 
ಕಲಿಸುತ್ತೇವೆ' ಅನ್ನುವುದು, ಇಂಥ ಉದಾಹರಣೆಗಳು ನಿಮಗೇ ನೂರಾರು ಹೊಳೆಯುತ್ತವೆ. ಜನರನ್ನು 
ಇಂಪ್ರೆಸ್ ಮಾಡುವುದಕ್ಕೆ, ಹೆದರಿಸುವುದಕ್ಕೆ, ಗೊಂದಲಕ್ಕೆ ಗುರಿಮಾಡುವುದಕ್ಕೆ , ಜವಾಬ್ದಾರಿಯಿಂದ 
ನುಣುಚಿಕೊಳ್ಳುವುದಕ್ಕೆ ರಾಜಕಾರಣದ ಭಾಷೆ ಇಂಥ ಸ್ವರೂಪವನ್ನು ತಾಳುತ್ತದೆ. ರಾಜಕಾರಣಿಗಳ ಹಾಗೇ 
ಲಾಯರುಗಳು, ಡಾಕ್ಟರುಗಳು, ಶಿಕ್ಷಣವೇತ್ತರು ಭಾಷೆಯನ್ನು ಅನೇಕ ಬಾರಿ ಹೀಗೇ ಬಳಸುತ್ತಾರೆ . 

ಅನಗತ್ಯವಾದ ಪದಗಳನ್ನು ಬಳಸುವುದು, ಒಂದು ಮಾತನಾಡುವ ಬದಲು ಒಂಬತ್ತು ಮಾತಾಡುವುದು 
ರಾಜಕಾರಣಿಗಳ ಭಾಷೆಯ ಇನ್ನೊಂದು ಪ್ರಮುಖ ತಂತ್ರ . ಇದರಿಂದ ಹೇಳುತ್ತಿರುವ ಮಾತು ಪರಿಣಾಮಕಾರಿ 
ಅನ್ನುವ ಭ್ರಮೆ ರಾಜಕಾರಣಿಗಳಿಗೆ ಇರುತ್ತದೆ, ಆದರೆ ಇದರಿಂದ ಅವರನ್ನು ಅರ್ಥಮಾಡಿಕೊಳ್ಳುವುದಕ್ಕೆ 
ತೊಡಕಾಗುತ್ತದೆ. 

' ಅದ್ಭುತ ಯುವಶಕ್ತಿಯನ್ನು ಸಾಮಾಜಿಕ ಶಕ್ತಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಯುವ 
ನೀತಿರೂಪಿಸಲು ಉದ್ದೇಶಿಸಲಾಗಿದೆ. ಹೋರಾಟ - ಸಾಧನೆ - ತ್ಯಾಗದ ಪರಿಕಲ್ಪನೆಯಲ್ಲಿ ಯುವ ಪಡೆಯನ್ನು 
ಸಜ್ಜುಗೊಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದ ಚಿಂತಕರ ಹಾಗೂ ಜನರ ಅಭಿಪ್ರಾಯಗಳನ್ನು 
ಪಡೆಯಲಾಗುವುದು. ಮುಂದಿನ ಬಜೆಟ್‌ನಿಂದ ಯುವಜನರಿಗಾಗಿ ವಿಶೇಷ ಅನುದಾನ ನೀಡಲಾಗುವುದು' 
ಇದು ದಿನಾಂಕ ೨೪ - ೪ - ೨೦೧೨ ಪ್ರಜಾವಾಣಿಯಲ್ಲಿ ಬಂದಿರುವ ವರದಿಯ ಸಾಲುಗಳು. 
ಮುಖ್ಯಮಂತ್ರಿಯವರ ಮಾತು ಅರ್ಥಪೂರ್ಣವೆಂಬಂತೆ ಕಂಡರೂ ಉತ್ತರವಿಲ್ಲದ ಪ್ರಶ್ನೆಗಳನ್ನು ಹುಟ್ಟಿಸುವ, 
ಅರ್ಥ ರಹಿತ ಮಾತಿನ ಉದಾಹರಣೆಯಲ್ಲವೇ ? ಯುವಕರು ಅಂದರೆ ಹಳ್ಳಿಗಾಡಿನವರೋ , ನಗರವಾಸಿ 
ಸುಶಿಕ್ಷಿತರೋ , ನಿರುದ್ಯೋಗಿ ಯುವಕರೋ , ಕಟ್ಟಡದ ಕೆಲಸಗಾರರಾಗಿ ಕೆಲಸ ಮಾಡುವವರೋ , ಬೇಸಾಯ 
ಮಾಡಿ ಬೇಸತ್ತವರೋ ...ಎಲ್ಲ ಬಗೆಯ ಯುವಕರಿಗೂ ಅನ್ವಯವಾಗುವಂಥ ನೀತಿ ಇರಲು 
ಸಾಧ್ಯವೇ ...ಹೋರಾಟ , ಸಾಧನೆ , ತ್ಯಾಗ ಇವನ್ನು ಇಡೀ ಯುವ ಸಮೂಹಕ್ಕೆ ಅನ್ವಯಿಸುವುದು 
ಸಾಧ್ಯವೇ ... ಚಿಂತಕರೆಲ್ಲ ಸಾಮಾನ್ಯವಾಗಿ ವಯೋವೃದ್ದರೇ ಆದುದರಿಂದ ಇಂದಿನ ಯುವಕರ ಸಮಸ್ಯೆಗೆ 
ಅವರು ಯಾವ ಪರಿಹಾರ ಸೂಚಿಸಬಹುದು...ಅಂಥ ಸಮಿತಿಯಲ್ಲಿ ಯುವಕರ ಪ್ರಾತಿನಿಧ್ಯ 
ಇರುತ್ತದೆಯೇ ... ಇದುವರೆಗೂ ಯುವ ನೀತಿ ಇರಲಿಲ್ಲವೇ ... ಯುವಜನ ಸೇವೆ ಅನ್ನುವ ಇಲಾಖೆ ಇನ್ನೂ 
ವರ್ಷ ಯಾವ ನೀತಿಯೂ ಇಲ್ಲದೆ ಕೆಲಸಮಾಡುತ್ತಿತ್ತೇ ...ಬಜೆಟ್‌ನಲ್ಲಿ ಹಣ ತೆಗೆದಿಟ್ಟರೆ ಹೋರಾಟ, 
ಸಾಧನೆ, ತ್ಯಾಗಗಳ ಆದರ್ಶ ಬೆಳೆದೀತೇ ... ಪ್ರಶ್ನೆಗಳನ್ನು ಕೇಳುವುದೇ ಅಸಂಬದ್ಧ ಅನ್ನಿಸುತ್ತದಲ್ಲವೇ ? 
ಅಸಂಬದ್ದ ಭಾಷೆಯನ್ನು ಬಳಸದೆ ಇದ್ದರೆ ರಾಜಕಾರಣಿಗಳ ಅಧಿಕಾರ ಉಳಿಯದು. ಅಸಂಬದ್ಧತೆಯನ್ನು 
ಪ್ರಶ್ನಿಸಬೇಕಾದವರು ನಾವು, ನೀವು. 


[ ಸಾಪ್ತಾಹಿಕ ಪುರವಣಿ ೧೩ ಮೇ ೨೦೧೨] 


ನುಡಿಯೊಳಗಾಗಿ 


ರಾಜಕಾರಣದ ' ತರ್ಕ ' ಮತ್ತು ' ಭಾಷೆ' 


ರಾಜಕಾರಣಿಗಳು ಬಳಸುವ ತರ್ಕ ಮತ್ತು ಭಾಷೆಯ ಕೆಲವು 
ಲಕ್ಷಣಗಳನ್ನು ಈ ವಾರ ನೋಡೋಣ. ರಾಜಕಾರಣಿಯ ಮಾತಿನಲ್ಲಿ 
ತರ್ಕ ಇರುವ ಹಾಗೆ ಕಾಣುತ್ತದೆ, ಇರುವುದಿಲ್ಲ ; ವಿಚಾರಪೂರ್ಣ 
ಅನ್ನಿಸುತ್ತದೆ, ಅವೈಚಾರಿಕತೆಯದೇ ಮೇಲುಗೈಯಾಗಿರುತ್ತದೆ. 
ವಾದಸರಣಿಯಲ್ಲಿ ಆನೆ ಗಾತ್ರದ ದೋಷಗಳಿರುತ್ತವೆ , ಜನ ಅದನ್ನು 
ಗಮನಿಸುವುದೇ ಇಲ್ಲ. ಗ್ರಹಿಕೆಯ ದೋಷಗಳು ಇರುತ್ತವೆ , ಅವು 
ಸ್ವಂತ ಹಿತದ ಸಾಧನೆಗಾಗಿ ರಾಜಕಾರಣಿ ಬೆಳೆಸಿಕೊಂಡ ಕುಶಲ 
ಕುರುಡುತನವಾಗಿರುತ್ತದೆ. ರಾಜಕಾರಣಿಯ ಮಾತಿನ ಅಸಂಬದ್ಧತೆ, 


ನುಡಿಯೊಳಗಾಗಿ 


೯೮ 


ಅಪ್ಪಟ ಬಿಳೀ ಸುಳ್ಳು, ತಪ್ಪು ಮಾಹಿತಿ , ದೋಷಪೂರ್ಣ ಭಾಷೆ, ಜೊತೆಗೆ ಮನರಂಜನೆಯ ಲೋಕದ 
ಉತ್ತೇಕೆಯ ಭ್ರಮೆಯ ಭಾಷೆ, ಆರ್ಥಿಕ ಲೋಕದ ಲಾಭ ನಷ್ಟದ ಭಾಷೆ, ಮಾಹಿತಿ ಮುಖ್ಯವಾದ 
ಪಠ್ಯಪುಸ್ತಕಗಳ ಪ್ರಶೋತ್ತರ ಭಾಷೆ ಇವೇ ನಮ್ಮ ಎಚ್ಚರದ ಬದುಕನ್ನೆಲ್ಲ ಆವರಿಸಿಕೊಂಡು ಭಾಷೆಯ 
ಸೂಕ್ಷತೆ ಇಷ್ಟಿಷ್ಟೆ ಕಳೆದು ಹೋಗುತ್ತದೆ. ಪರಿಚಿತ ಪದಗಳು, ವಾಕ್ಯರಚನೆಗಳು, ಆಲೋಚನೆಗಳು ಇಲ್ಲದ 
ಯಾವುದೇ ಬರವಣಿಗೆ ವ್ಯರ್ಥ, ಕಷ್ಟ , ಅರ್ಥಹೀನ, ಅನಗತ್ಯ , ಅಪಾಯಕಾರಿ ಅನ್ನಿಸುವುದಕ್ಕೆ ತೊಡಗುತ್ತದೆ. 
ಭಾಷೆಯ ಮನಸ್ಸು ಸಾವಿನತ್ತ ಹೆಜ್ಜೆ ಹಾಕುತ್ತದೆ. ರಾಜಕಾರಣದಲ್ಲಿ ಬಳಕೆಯಾಗುವ ತರ್ಕ ಮತ್ತು 
ಭಾಷೆಯನ್ನು ಪ್ರತ್ಯೇಕವಾಗಿ ಗಮನಿಸಿದರೆ ತಮಾಷೆ ಅನಿಸುತ್ತದೆ, ಸ್ವಲ್ಪ ಯೋಚಿಸಿದರೆ ಎಂಥ ದುರಂತ 
ಅನ್ನುವ ವಿಷಾದ ಆವರಿಸುತ್ತದೆ. 

ಸಷ್ಟವಾದ ಪ್ರಶ್ನೆಗೆ ರಾಜಕಾರಣಿಗಳು ಎಂದೂ ಸ್ಪಷ್ಟವಾದ ಉತ್ತರ ನೀಡುವುದಿಲ್ಲ. ಪ್ರಶ್ನೆಯ 
ಮುಖ್ಯಾಂಶವನ್ನು ಗಮನಿಸದೆ, ಅಥವ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿ , ವಿವರವಾಗಿ ಮಾತಾಡಿದರೂ 
ಸ್ಪಷ್ಟ ಉತ್ತರ ಮಾತ್ರ ಹೇಳುವುದೇ ಇಲ್ಲ. ವಿದ್ಯುತ್ ಕ್ಷಾಮ ಬಗೆಹರಿಸಲು ಏನು ಕ್ರಮ ಕೈಗೊಂಡಿದ್ದೀರಿ? 
ಎಂದೇನಾದರೂ ಕೇಳಿದರೆ ಮಳೆಯ ಅಭಾವ , ಕೇಂದ್ರದ ಮಲತಾಯಿ ಧೋರಣೆ, ಹಿಂದಿನ ಸರ್ಕಾರದ 
ವೈಫಲ್ಯ , ಅಸಾಂಪ್ರದಾಯಿಕ ಮೂಲಗಳ ಅನ್ವೇಷಣೆ ಇತ್ಯಾದಿ ವಾದಗಳನ್ನು ಮಂಡಿಸುತ್ತಾರೆ , ಉತ್ತರ 
ಮಾತ್ರ ಹೇಳುವುದಿಲ್ಲ. ವಾದವಿರಬೇಕು, ಉತ್ತರವಿರಬಾರದು ಅದು ಅವರ ತರ್ಕ . 

ಆಡಳಿತ ಪಕ್ಷ ಪ್ರತಿ ಚುನಾವಣೆಯಲ್ಲೂ ಬದಲಾಗುತ್ತಿರುವುದರಿಂದ ಎರಡು ತಪ್ಪು = ಒಂದು ಸರಿ 
ಅನ್ನುವುದು ಚಿರಂಜೀವಿಯಾಗಿ ಉಳಿದಿರುವ ಇನ್ನೊಂದು ತರ್ಕ . ಆ ಪಕ್ಷದಲ್ಲಿದ್ದವರು ಅಧಿಕಾರದಲ್ಲಿದ್ದಾಗ 
ಮಾಡಿದ್ದೇನು? ಅದು ತಪ್ಪಲ್ಲವೇ ? ನಾವೂ ಅದನ್ನೇ ಮಾಡಿದರೆ ತಪ್ಪು ಹೇಗಾಗುತ್ತದೆ?' ಅನ್ನುವಂಥ 
ಮಾತು ನಿಜವೇ ಆಗಿದ್ದರೂ ಅರ್ಥಹೀನವಾದದ್ದು. ಯಾಕೆಂದರೆ ನಿಮ್ಮ ವಿರೋಧಿಕೊಲೆ ಮಾಡಿಯೂ 
ಅದು ಬಯಲಿಗೆ ಬರದೆ ಇರಬಹುದು. ಅಂದಮಾತ್ರಕ್ಕೆ ನೀವೂ ಕೊಲೆಮಾಡುವುದು ಸರಿಯಾಗುತ್ತದೆಯೇ ?” 
ಅನ್ನುವ ಪ್ರಶ್ನೆ ಹುಟ್ಟುತ್ತದೆ, ಆದರೆ ಕೇಳುವವರು ಯಾರು, ಉತ್ತರಿಸುವವರು ಯಾರು ? 

ವಿರೋಧಿಗಳ ವಾದವನ್ನು ತಾರ್ಕಿಕವಾಗಿ ಅಲ್ಲಗಳೆಯುವುದಕ್ಕಿಂತ ವಾದ ಮಂಡನೆ ಮಾಡಿದವರ 
ಮೇಲೆಯೇ ಆಪಾದನೆ ಹೊರಿಸುವುದು - ಇದು ರಾಜಕಾರಣಿಗಳು ಬಳಸುವ ಪರಿಣಾಮಕಾರೀ ತಂತ್ರ. 
ಬಂಡವಾಳಶಾಹಿ, ಜಾಗತಿಕ ಮಾರುಕಟ್ಟೆ, ತತ್ವ, ಸಿದ್ದಾಂತ ಇತ್ಯಾದಿಗಳ ಬಗ್ಗೆ ಮಾತನಾಡುವುದಕ್ಕಿಂತ 
ಎದುರಾಳಿಯನ್ನು ' ಜನವಿರೋಧಿ' ಎಂದೋ 'ಸೂಡೋ ಸೆಕ್ಯುಲರ್', ' 

ಕೋಮುವಾದಿ', ' ಧರ್ಮವಿರೋಧಿ' 
ಹೀಗೆ ನಿಷಿದ್ಧ ನಾಮಕರಣ ಮಾಡಿ ಗೆದ್ದೆವೆಂದು ಬೀಗುವಲ್ಲಿ ಇದು ಎದ್ದು ಕಾಣುತ್ತದೆ. ಸರ್ಕಾರವನ್ನು 
ವಿರೋಧಿಸುವ ಪಕ್ಷ ಇಂಥ ಹೆಸರಿಗೆ ಅರ್ಹವೇ ಆಗಿರಬಹುದು ಆದರೆ ಅದು ಎತ್ತುವ ಪ್ರಶ್ನೆ ಸಂಗತವೋ 
ಅಲ್ಲವೋ ಅನ್ನುವ ಪರಿಶೀಲನೆಯ ವ್ಯವಧಾನ ರಾಜಕಾರಣಿಗಳಿಗೆ ಇರುವುದಿಲ್ಲ. ಇದರ ಇನ್ನೊಂದು 
ಮುಖ ಸಾಂಸ್ಕೃತಿಕ ನಾಯಕರಲ್ಲಿ ಇರುವ ಮಾನವ ಸಹಜ ಮಿತಿಗಳನ್ನು , ಕೊರತೆಗಳನ್ನು ದೊಡ್ಡದು 
ಮಾಡಿ ಮುಂದೊಡ್ಡಿ ಅವರೇನು ಮಹಾ, ಅಂಥವರ ಮಾತಿಗೇನು ಮಹತ್ವ ಅನ್ನುವ ವಿತಂಡವಾದ 
ಹೂಡುತ್ತಾರೆ. ಗಾಂಧೀಜಿ, ಅಂಬೇಡ್ಕರ್, ಲೋಹಿಯಾ ಇಂಥ ಎಲ್ಲ ನಾಯಕರ ಬಗ್ಗೆಯೂ ಇಂಥ ತರ್ಕ 
ಕೆಲಸಮಾಡುವುದು ನೋಡಿದ್ದೇವಲ್ಲವೇ ! 

ತಮ್ಮನ್ನು ವಿರೋಧಿಸುವವರೆಲ್ಲ ' ಜನವಿರೋಧಿಗಳು, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದವರು , 
ಯಥಾಸ್ಥಿತಿ ವಾದಿಗಳು, ಅವರಿಂದ ದೇಶಕ್ಕೆ ಅಪಾಯ '; ಪರಿಸರದ ಪ್ರಶ್ನೆಗಳನ್ನು ಕೇಳುವವರು 'ಆರ್ಥಿಕ 
ಬೆಳವಣಿಗೆಗೆ ಅಡ್ಡಗಾಲು ಹಾಕುವವರು', ' ಅಭಿವೃದ್ಧಿಯ ವಿರೋಧಿಗಳು'- ಹೀಗೆ ವಿರೋಧಿಗಳನ್ನೆಲ್ಲ ಬೆದರು 
ಬೊಂಬೆಗಳಾಗಿಸುವ ತರ್ಕವೂ ಬಳಕೆಯಲ್ಲಿದೆ. 


೯೯. 


ನುಡಿಯೊಳಗಾಗಿ 


ಯಾವುದೇ ಒಂದು ಸಣ್ಣ ಸಂಗತಿಯೂ ಬಹುದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು 
ಉತ್ತೇಕ್ಷಿಸಿ ಭೀತಿಯನ್ನು ಸೃಷ್ಟಿಸುವುದು ಸಾಂಸ್ಕೃತಿಕ ರಾಜಕಾರಣದಲ್ಲಿ ಜನಪ್ರಿಯವಾಗಿರುವ ವಿಧಾನ. 
ಪ್ರೇಮಿಗಳ ದಿನಾಚರಣೆಯಿಂದ ಸಮಾಜದ ನೈತಿಕ ಅಧಃಪತನವಾಗುತ್ತದೆ, ಅಂಗಡಿಯ ಬೋರ್ಡುಗಳಲ್ಲಿ 
ಕನ್ನಡವಿರದಿದ್ದರೆ ಕನ್ನಡವೇ ಕೊನೆಗಾಣುತ್ತದೆ, ಡಬ್ಬಿಂಗ್ ಮಾಡುವುದರಿಂದ ಕನ್ನಡ ಸಂಸ್ಕೃತಿ ನಾಶವಾಗುತ್ತದೆ, 
ಇತ್ಯಾದಿ ನಿಲುವುಗಳು ಈ ಬಗೆಯ ಚಿಂತನೆಯ ಆಶ್ರಯದಲ್ಲೇ ಹುಟ್ಟಿ ಬೆಳೆಯುತ್ತವೆ. 

ನಾನು, ನನ್ನ ಗ್ರಹಿಕೆ, ನನ್ನ ಅನುಭವ ಇವು ಮಾತ್ರ ಸತ್ಯ ಅನ್ನುವುದು ದೋಷಪೂರ್ಣವಾದ, 
ಆದರೆ ತಾರ್ಕಿಕವಾಗಿ ವಿರೋಧಿಸಲು ಕಷ್ಟವಾದ ನಿಲುವು. ಇದು ಸಾಮಾನ್ಯವಾಗಿ 'ಸಂಚು' ಅನ್ನುವ 
ವಿವರಣೆಯಾಗಿ ಕಾಣಿಸಿಕೊಳ್ಳುತ್ತದೆ . ತಮ್ಮ ವಿರುದ್ಧವಾದ ಸಂಗತಿ, ಸಾಕ್ಷ್ಯ , ವಾದಗಳು ಎಲ್ಲವನ್ನೂ 
ರಾಜಕೀಯ ಸಂಚು ಅನ್ನದ ರಾಜಕಾರಣಿ ಉಂಟೇ ! ಬಲಪಂಥೀಯ ಪಕ್ಷಗಳು ತಮ್ಮ ನಿಲುವಿಗೆ ಕಿರಿಕಿರಿ 
ಮಾಡುವಂಥದೆಲ್ಲವನ್ನೂ ಸಂಸ್ಕೃತಿ ವಿರೋಧಿ, ಧರ್ಮ ವಿರೋಧಿ ಅನ್ನುತ್ತವೆ; ಎಡಪಂಥೀಯ ಪಕ್ಷಗಳು 
ಪ್ರತಿಯೊಂದನ್ನೂ ವರ್ಗಹೋರಾಟ,ಶೋಷಣೆಯ ಕಾರಣದಿಂದ ಸಂಭವಿಸಿದ್ದು ಅನ್ನುತ್ತವೆ. ಇವೆರಡೂ 
ತಮ್ಮ ನಿಲುವೇ ಪರಮಸತ್ಯ ಅನ್ನುವ ತರ್ಕದ ಉದಾಹರಣೆಗಳು. 

ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ಅನ್ನುವ ಹಾಗೆ ಎಲ್ಲ ಸಾಮಾಜಿಕ ಸಮಸ್ಯೆಗಳಿಗೂ , ಕೆಡುಕಿಗೂ 
“ಒಂದೇ ಕಾರಣವನ್ನು ಮುಂದುಮಾಡಿ ವಾದಿಸುವುದು ಇನ್ನೊಂದು ವಿಧಾನ, ಮೂಢನಂಬಿಕೆ, ಸಿನಿಮಾ, 
ಕೊಳ್ಳುಬಾಕತನ, ಸ್ವಹಿತಾಸಕ್ತಿ , ಬಹು ರಾಜಕೀಯ ಪಕ್ಷಗಳಿಗೆ ಅವಕಾಶ ಇರುವುದು, ಕನ್ನಡದ ಬಗ್ಗೆ 
ತಿರಸ್ಕಾರ , ಸ್ವಾರ್ಥ - ಇಂಥ ಯಾವುದಾದರೂ ಒಂದು' ಸರಿಹೋದರೆ ಎಲ್ಲ ಸಮಸ್ಯೆಗಳೂ ಪರಿಹಾರವಾದಂತೆ 
ಅನ್ನುವ ಅತಾರ್ಕಿಕತೆ ಇದು. ಸ್ಥಳೀಯ ಮಿತಿಯನ್ನು ಪಕ್ಷಗಳು ಒಡ್ಡುವ ಇಂಥ ವಾದಗಳು ತಕ್ಕ ಮಟ್ಟಿಗೆ 
ಜನಬೆಂಬಲವನ್ನೂ ಪಡೆಯುತ್ತವೆ. 

ಬಹಳ ಜನಕ್ಕೆ ಪ್ರಿಯವಾದದ್ದು ಮಾತ್ರವೇ ಸತ್ಯ ಅನ್ನುವುದು ಸಮೂಹಮಾಧ್ಯಮಗಳು ಮತ್ತು 
ರಾಜಕಾರಣಿಗಳು ಬಲವಾಗಿ ನಂಬುವ, ಪ್ರತಿಪಾದಿಸುವ ನಿಲುವು. ಪ್ರಜಾಪ್ರಭುತ್ವದಲ್ಲಿ ಪ್ರತಿನಿಧಿಗಳನ್ನು 
ಪ್ರಜೆಗಳು ಆಯ್ಕೆಮಾಡುವುದೇ ಒಟ್ಟು ನಾಡಿನ ಹಿತಕ್ಕೆ ಕಷ್ಟಕರ ಆಯ್ಕೆಗಳನ್ನು ಕೈಗೊಂಡು ಎಲ್ಲರ ಹಿತ 
ಕಾಪಾಡಬಲ್ಲರು ಅನ್ನುವ ಕಾರಣಕ್ಕೆ. ಆದರೆ ಬಹುಸಂಖ್ಯೆಯ ಜನ ಒಪ್ಪಿದ್ದನ್ನು ವಿರೋಧಿಸುವ ಧೈರ್ಯವನ್ನು 
ತೋರುವ ಮಾಧ್ಯಮಗಳಾಗಲೀ , ರಾಜಕಾರಣಿಯಾಗಲೀ ಅಪರೂಪ. ಭವ್ಯ ಭಾರತೀಯ ಸಂಸ್ಕೃತಿ, 
ಪ್ರಗತಿಯ ನಾಗಾಲೋಟ, ರಾಷ್ಟ್ರೀಯತೆ ಇಂಥ ಹಲವು ಕಲ್ಪನೆಗಳನ್ನು ಪ್ರಶ್ನಾತೀತವಾದವು ಎಂದು, 
ಸರ್ವಮಾನ್ಯ ಎಂದು ನಂಬಿ ವಾದ ಮಂಡಿಸುವುದು ರಾಜಕಾರಣಿಗಳ ಇನ್ನೊಂದು ಅಭ್ಯಾಸ. ಬಹುಸಂಖ್ಯಾತ 
ಜನ ಒಪ್ಪಿದ್ದು ತಪ್ಪೇ ಆಗಿದ್ದರೂ ಹಾಗೆಂದು ಹೇಳುವ ರಾಜಕಾರಣಿ ಇಲ್ಲವೆನ್ನುವಷ್ಟು ಅಪರೂಪ. 
ಚುನಾವಣೆಯಲ್ಲಿ ಗೆದ್ದ ಕೂಡಲೇ ತಮ್ಮ ಮೇಲಿನ ಆಪಾದನೆಗಳೆಲ್ಲವೂ ಸುಳ್ಳೆಂದು ಸಾಬೀತಾಯಿತೆಂದು 
ವಾದಿಸುವುದು ಇದೇ ತರ್ಕದ ಇನ್ನೊಂದು ರೂಪ. 

ಒಂದೇ ವಿಷಯವನ್ನು ಸಾವಿರ ಬಾರಿ ಹೇಳುತ್ತಲೇ ಇದ್ದರೆ ಕೊನೆಗಾದರೂ ಅದನ್ನು ನಿಜವೆಂದು 
ಜನ ನಂಬುತ್ತಾರೆ ಅನ್ನುವ ಗಟ್ಟಿಯಾದ ವಿಶ್ವಾಸ ಇರುವುದರಿಂದಲೇ ವೃತ್ತಿಪರ ರಾಜಕಾರಣಿಯ ನೂರು 
ಭಾಷಣಗಳು ಒಂದೇ ವಿಷಯದ ನೂರು ಪುನರುಕ್ತಿಗಳಾಗಿರುತ್ತವೆ. 


ವೇದಿಕೆಯ ಮೇಲೆ ನಿಂತು “ ತಕ್ಕಂಥ' ಅನ್ನುವ ಪದವನ್ನು ಬಳಸದೆ ಮಾತನಾಡುವ ರಾಜಕಾರಣಿ 
ಇನ್ನೂ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಅಗತ್ಯವಿದೆಯೋ ಇಲ್ಲವೋ ' ಪರಂತು' ಅನ್ನುವವರು ಇನ್ನು ಕೆಲವರು. 
“ಸೂಕ್ತ ಕ್ರಮ ' ಅನ್ನುವುದಂತೂ ಸರ್ವಾಂತರ್ಯಾಮಿ . ಇಂಥ ಹರಳುಗಳು ತುತ್ತಿಗೊಂದು ಸಿಗುವುದೂ 
ನಾವು ನಿರ್ಲಕ್ಷಿಸುವುದೂ ಸಾಮಾನ್ಯ. 


ನುಡಿಯೊಳಗಾಗಿ. 


೧೦೦ 


ಸಭೆ ದೊಡ್ಡದಾಗಿದ್ದಷ್ಟೂ ಭಾಷಣಕಾರ ರಾಜಕಾರಣಿಯ ಮಾತಿಗೆ ನಾಟಕೀಯತೆಯ 
ಆವಾಹನೆಯಾಗುತ್ತದೆ . ಪ್ರತಿಸ್ಪರ್ಧಿ ರಾಜಕಾರಣಿ ಕಣ್ಣೆದುರಿಗೆ ಇರುವಂತೆ ಕಲ್ಪಿಸಿಕೊಂಡು ಅವರನ್ನುದ್ದೇಶಿಸಿ 
“ ಅವರೇ , ನೀವು ನನ್ನ ಕೂದಲೂ ಕೊಂಕಿಸುವುದಕ್ಕೆ ಆಗುವುದಿಲ್ಲ. 'ಅವರೇ ನೀವು ಮಾಡುತ್ತಿರುವುದು 
ವಿಶ್ವಾಸದ್ರೋಹವಲ್ಲದೆ ಮತ್ತೇನು?' ಹೀಗೆ ಇಲ್ಲದ ವ್ಯಕ್ತಿಯನ್ನು ಉದ್ದೇಶಿಸಿ ಮಾತನಾಡುವಾಗ ದನಿಯೂ 
ನಾಟಕೀಯವಾಗಿ ಏರಿಳಿಯುತ್ತದೆ. 

' ಯಾವ' ಅಥವ ' ಯಾವ ಒಂದು ' ಎಂದು ಆರಂಭಿಸಿ 'ಅಂಥಾ' ಎಂದು ವಾಕ್ಯದ ಉತ್ತರಾರ್ಧವನ್ನು 
ಬೆಳೆಸುವ ರೀತಿ ವಾಗಿತೆಯ ಲಕ್ಷಣವೆಂದು ಅನೇಕ ರಾಜಕಾರಣಿಗಳು ಭಾವಿಸಿದ್ದಾರೆ. ಮಾತಿನ ಓಘದಲ್ಲಿ 
ವಾಕ್ಯ ಅಸಂಬದ್ಧವಾಗುವುದನ್ನು ಮಾತ್ರ ಗಮನಿಸುವುದೇ ಇಲ್ಲ. 

ಗಂಭೀರ ಚರ್ಚೆಯನ್ನು ಮಾಡಬಲ್ಲ ರಾಜಕಾರಣಿಯೂ ಅಪರೂಪ, ಅದನ್ನು ಪ್ರಮುಖವೆಂದು 
ಭಾವಿಸುವ ಪತ್ರಿಕೆಗಳೂ ಅಪರೂಪ. ಅಮೂರ್ತವಾದ, ಜಟಿಲವಾದ ಸಂಗತಿಗಳನ್ನು ಚಿತ್ರವತ್ತಾದ ರೂಪಕಗಳಲ್ಲಿ 
ವಿವರಿಸಿ ಕೈತೊಳೆದುಕೊಳ್ಳುವುದು ರಾಜಕಾರಣಿಗಳ ಭಾಷೆಯ ಇನ್ನೊಂದು ಲಕ್ಷಣ. 'ಮೇಜರ್ ಸರ್ಜರಿ', 
“ಕಡತ ಯಜ್ಞ' ಅಂಥ ಎರಡು ಉದಾಹರಣೆಗಳು. ಪತ್ರಿಕೆಗಳೂ ವಿಧಾನಮಂಡಲದ ಕಲಾಪಗಳಲ್ಲಿ 
ಕೇಳಿಸುವ ಅಸಂಬದ್ದವಾದ ಹಾಸ್ಯ ಚಟಾಕಿಗಳನ್ನು ಸ್ವಾರಸ್ಯಕರವೆಂದು ಗಮನಸೆಳೆಯುವ ಹಾಗೆ ಮುದ್ರಿಸುವುದು 
ಸಾಮಾನ್ಯ . ಟಿವಿಯೇ ಕ್ಷಣಕ್ಷಣದ ಸುದ್ದಿಗಳನ್ನು ಚಿತ್ರವತ್ತಾಗಿ ಬಿತ್ತರಿಸುವುದರಿಂದ ಸುದ್ದಿಗಾಗಿ ಪತ್ರಿಕೆ 
ಓದುವವರು ಕಡಮೆ ; ಹಾಗಾಗಿ ತಲೆಬರಹಗಳನ್ನು ದ್ವಂದ್ವಾರ್ಥಗಳ ಮೂಲಕ ರೋಚಕಗೊಳಿಸುವುದು 
ಪತ್ರಿಕೆಗಳು ಕಂಡುಕೊಂಡಿರುವ ಉಪಾಯ. ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಕೊಟ್ಟಿರುವ ಮೀಸಲಾತಿ 
' ನಾರಿ ದರ್ಬಾರ್'; ಪರಿಹಾರ ಕುರಿತು ಕೇಂದ್ರದ ಭರವಸೆ, ದೂರ, ಬಲುದೂರ'; ಕೈಬಿಡಲಿರುವ 
ಮಂತ್ರಿಯನ್ನು ಕುರಿತು ' 

ಶೋಭಾಗೆ ಕೊಕ್' ಅಥವಾ 'ನಾಯಕರಾಗಲು ಸಿದ್ಧರಯ್ಯ ' ಹೀಗೆ ಎರಡರ್ಥ 
ಬರುವಂಥ ಪದವನ್ನು ಬಣ್ಣದಲ್ಲಿ ಮುದ್ರಿಸಿ ಗಮನಸೆಳೆಯುವುದು ರೋಚಕವಾಗಿದ್ದರೂ ಭಾಷೆಯ 
ಇಂಥ ಬಳಕೆ ದೀರ್ಘಾವಧಿಯಲ್ಲಿ ಓದುಗರ ಸಂವೇದನೆಯನ್ನು ಮೊಂಡು ಮಾಡುತ್ತದೆ. 

ಮೂರು ನುಡಿಗಳ ಗುಚ್ಚವನ್ನು ಬಳಸುವುದು ಸಾಮಾನ್ಯವಾದೊಂದು ತಂತ್ರ, ಸ್ವಾತಂತ್ರ್ಯ , ಸೋದರತೆ, 
ಸಮಾನತೆ; ಕಲೆ, ಸಾಹಿತ್ಯ , ಸಂಸ್ಕೃತಿ; ಕೊಲೆ ಅತ್ಯಾಚಾರ ಸುಲಿಗೆ; ಶಾಂತಿ ಶಿಸ್ತು ಸಂಯಮ; ಬುದ್ದ, ಬಸವ, 
ಅಂಬೇಡ್ಕರ್‌; ಗಾಂಧಿ, ನೆಹರು , ಪಟೇಲ್ ಇತ್ಯಾದಿಯಾಗಿ ವಿಷಯಗಳನ್ನೂ ವ್ಯಕ್ತಿಗಳನ್ನೂ ಮೂರು 
ಮೂರರ ಕಟ್ಟಿನಲ್ಲಿ ವಿವರಿಸುವುದು ಜನತೆಯ ಆಲೋಚನೆಯನ್ನು ಹರಳುಗಟ್ಟಿಸುವ ಪರಿಣಾಮಕಾರೀ 
ವಿಧಾನ. 

ರಾಜಕಾರಣಿಗಳು ಭಾಷಣದಲ್ಲಿ ಯಾವ ಸಂದರ್ಭದಲ್ಲಿ ನಾನು, ನಾವು, ನೀವು, ಅನ್ನುವ ಪದಗಳನ್ನು 
ಬಳಸುತ್ತಾರೆ ಗಮನಿಸಿ. ಜನರ ಮನಸ್ಸು ಗೆಲ್ಲಬೇಕಾದಾಗ ' ನಾವು' ಅನ್ನುವುದು ನಾಯಕ ಮತ್ತು ಜನರನ್ನು 
ಒಳಗೊಂಡರೆ, ಸಂದಿಗ್ಧ ಸಮಸ್ಯೆ ಬಗ್ಗೆ ಮಾತಾಡುತ್ತಾ ' ನಾವು ಪರಿಶೀಲಿಸಬೇಕು' ಅನ್ನುವಲ್ಲಿ ಅದು 
ಆಪ್ತರನ್ನು ಸೂಚಿಸುತ್ತದೋ , ಮಂತ್ರಿ ಮಂಡಲವನ್ನೋ , ಪಕ್ಷವನ್ನೋ , ವರಿಷ್ಠರನ್ನೋ , ನಾಡಿನ ಇಡೀ 
ಜನತೆಯನ್ನೋ , ಅದು ಅಸ್ಪಷ್ಟವಾಗಿಯೇ ಉಳಿಯುತ್ತದೆ. ಕೀರ್ತಿ ಬರುವಂಥ, ತನ್ನ ವಿಶಿಷ್ಟತೆಯನ್ನು 
ಸಾರುವಂಥ ಪ್ರಸಂಗದಲ್ಲಿ 'ನಾನು' ಬಳಕೆಯಾಗುತ್ತದೆ. 'ನೀವು' ಅನ್ನುವುದು ಸುಮ್ಮನಿದ್ದು ಸಹರಿಸಬೇಕಾದ 
ಜನತೆಗೆ ಅನ್ವಯಿಸುತ್ತದೆ . 

ಅಧಿಕಾರದ ಅಪೇಕ್ಷೆಯನ್ನು ಸೇವೆಯ ಅವಕಾಶವೆಂದು ಬಿಂಬಿಸುವ, ಸ್ವಜನ ಪಕ್ಷಪಾತವನ್ನು 
ಸಾಮಾಜಿಕ ನ್ಯಾಯವೆಂದು ಒಪ್ಪಿಸುವ, ಗದ್ದಲ, ಕೂಗಾಟ , ಕಿರುಚಾಟಗಳನ್ನೇ ಸಂಸದೀಯ ವರ್ತನೆ 
ಎಂದು ನಂಬಿಸುವ, ಸೌಜನ್ಯವು ದೌರ್ಬಲ್ಯವಾಗಿರುವ ವಾತಾವರಣದಲ್ಲಿ ರಾಜಕಾರಣದ ಭಾಷೆ 
ರಾಜಕಾರಣಿಗಳ ನಿಜ ಉದ್ದೇಶವನ್ನು ಮರೆಮಾಚುವ ತೆರೆಯಷ್ಟೆ ಆಗಿ ಬಳಕೆಯಾಗುತ್ತದೆ. 

[ ಸಾಪ್ತಾಹಿಕ ಪುರವಣಿ ೨೦ ಮೇ ೨೦೧೨] 


೧೦೧ 


ನುಡಿಯೊಳಗಾಗಿ 


ಅರ್ಥದ ಇಡಿತನ: ಭರ್ತೃಹರಿ 


" ಎರಡೂ ಕೈ ಮೇಲೆ ಎತ್ತಿ ಕೂಗುತ್ತಿದ್ದೇನೆ- ಪರೋಪಕಾರದಿಂದ 
ಪುಣ್ಯ , ಪರಪೀಡನೆ ಯಿಂದ ಪಾಪ . ಆದರೂ ಯಾರೂ ಕೇಳುತ್ತಿಲ್ಲ' 
ಇದು ವ್ಯಾಸನ ಮಾತು. 

ಎರಡೂ ಕೈಯಲ್ಲಿ ಮಗುವನ್ನು ಮೇಲೆ ಎತ್ತಿ ಹಿಡಿದು ಇದು 
ಯಾರ ಮಗು ಎಂದು ಕೂಗಿದೆ. ಬಸ್‌ಸ್ಟಾಂಡಿನಲ್ಲಿದ್ದ ಯಾರೂ 
ತಮ್ಮದೆಂದು ಹೇಳಲಿಲ್ಲ . ಇದು ಕತೆಯೊಂದರಲ್ಲಿ ಬರಬಹುದಾದ 
ಮಾತು . 

“ ಗಿಡಗಂಟೆಯ ಕೊರಳೊಳಗಿಂದ ಹೊರಟಿತು ಹಕ್ಕಿಗಳ ಹಾಡು' 
ಇದು ಬೇಂದ್ರೆಯವರ ಬೆಳಗು ಕವಿತೆಯ ಸಾಲು. 


ವಾರದಂದು 
ಮಹಾರಗಳು 


ನುಡಿಯೊಳಗಾಗಿ 


೧೦೨ 


“ ಬಿಎಸ್‌ವೈ ಕೊರಳಿಗೆ ಗಣಿ ಹಗರಣದ ಉರುಳು ' ಇದು ಪತ್ರಿಕೆಯೊಂದರಲ್ಲಿ ಕಂಡ ತಲೆಬರಹ. 

ಇಬ್ಬರು ಹೀಗೇ ನಡೆದುಕೊಂಡು ಹೋಗುತಿದ್ದರು. ಅಲ್ಲೊಂದು ಕೊಳ, ಕೊಳದಲ್ಲೊಂದು ಮೀನು 
ಈಜುತಿತ್ತು. ಒಬ್ಬಾತ 'ಆಹಾ, ಅಲ್ಲಿ ನೋಡು! ಮೀನು ಎಷ್ಟು ಸಂತೋಷವಾಗಿ ಈಜುತ್ತಿದೆ' ಅಂದ. 
ಜೊತೆಗೆ ಇದ್ದವನು ' ನಿನಗೆ ಹೇಗೆ ಗೊತ್ತು, ಅದು ಸಂತೋಷವಾಗಿದೆ ಅಂತ ? ನೀನೇನು ಮೀನೇ ?” 
ಎಂದು ಕೇಳಿದ. ' ನನಗೆ ಗೊತ್ತಿಲ್ಲ ಅಂತ ನಿನಗೆ ಹೇಗೆ ಗೊತ್ತು? ನೀನು ನಾನಲ್ಲವಲ್ಲ ?' ಅಂತ ಕೇಳಿದನಂತೆ 
ಮೊದಲಿನವನು. ಇದು ನಾನು ಕೇಳಿದ ಝನ್ ಕಥೆ. 

- 'ನಾನು ಎಷ್ಟು ಹೇಳಿದರೂ ನಿನಗೆ ಅರ್ಥವೇ ಆಗುವುದಿಲ್ಲವಲ್ಲಾ! ನಾನು ಕನ್ನಡದಲ್ಲೇ ಅಲ್ಲವಾ 
ಹೇಳಿದ್ದು!' ಇದು ಸಿಟ್ಟು ಬಂದಾಗ ನಾವೆಲ್ಲ ಬಳಸಿರಬಹುದಾದ ಮಾತು. 

ಈಗ ತಾನೇ ನೀವುಓದಿ ಮುಗಿಸಿದ ಐದು ಉದಾಹರಣೆಗಳು ನಿಮಗೆ ಅರ್ಥವಾದವೇ ? ಆಗಿರುತ್ತದೆ 
ಅಂದುಕೊಳ್ಳುತ್ತೇನೆ. 

ಸ್ವಲ್ಪ ತಾಳಿ ಅರ್ಥ ಹೇಗೆ ಆಗುತ್ತದೆ? ಅರ್ಥ ಎಲ್ಲಿದೆ ಈ ಮಾತುಗಳಲ್ಲಿ ? ಈ ಪ್ರಶ್ನೆ ನಿಮಗೆ 
ಎಂದಾದರೂ ಮೂಡಿದೆಯೇ ? ಮೂಡಿಲ್ಲದಿದ್ದರೆ ಪುಣ್ಯವಂತರು. ಮನಸ್ಸಿನ ನೆಮ್ಮದಿ ಕಳೆದುಕೊಳ್ಳದೆ 
ಇರುವವರು. ಅರ್ಥವಾಗಿದ್ದನ್ನು ಒಪ್ಪಿ , ಅಥವ ಒಪ್ಪದೆ, ಆಚರಣೆಗೆ ತಂದು, ಅಥವ ತರದೆ ನೆಮ್ಮದಿಯಾಗಿ 
ಇರುವಂಥವರು. ಆದರೂ ತುಘಲಕ್ ನಾಟಕದಲ್ಲಿ 'ದೇವರೇ ಇದೆಲ್ಲದರ ಅರ್ಥವೇನು?' ಎಂದು 
ತುಘಲಕ್ ಕೇಳಿದ ಹಾಗೆ ಒಮ್ಮೆಯಲ್ಲ ಒಮ್ಮೆ ಕೇಳಿಕೊಂಡಿದ್ದರೆ ಆಶ್ಚರ್ಯವೇನೂ ಇಲ್ಲ. 

ಅರ್ಥ ಎಂದರೇನು, ಅರ್ಥ ಹೇಗೆ ಆಗುತ್ತದೆ ಅನ್ನುವ ಪ್ರಶ್ನೆ ಬಹಳ ಪ್ರಾಚೀನ ಕಾಲದ್ದು. ಎಲ್ಲ 
ಭಾಷೆಗಳ ಎಲ್ಲ ಚಿಂತಕರನ್ನೂ ಕಾಡಿರುವ ಪ್ರಶ್ನೆಗಳು ಇವು. ಭಾರತದ ಹಳಬರು ಈ ಪ್ರಶ್ನೆಗೆ ಕಂಡುಕೊಂಡ 
ಉತ್ತರಗಳನ್ನು ಸ್ವಲ್ಪ ತಿಳಿಯೋಣ. 

ಅರ್ಥವನ್ನು ಕುರಿತ ನಮ್ಮ ದೇಶದ ಹಳಬರ ಚಿಂತನೆಗಳು ಎರಡು ಬೇರೆ ಬೇರೆಯ ದಾರಿಗಳಲ್ಲಿ 
ಸಾಗಿವೆ. ಅರ್ಥ ಅನ್ನುವುದು ಇಡೀ ವಾಕ್ಯದಿಂದ ಸ್ಪುರಿಸುತ್ತದೆ ಅನ್ನುವ ಅಖಂಡ ಧೋರಣೆಯ ದಾರಿ 
ಒಂದು, ವಾಕ್ಯದ ಪ್ರತಿಯೊಂದು ಪದಕ್ಕೆ ಇರುವ ಪ್ರತ್ಯೇಕ ಅರ್ಥಗಳ ಸಂಯೋಜನೆಯಿಂದ ಅನ್ನುವ 
ಖಂಡ ಧೋರಣೆಯ ದಾರಿ ಇನ್ನೊಂದು. 

ಅರ್ಥ ಅಖಂಡವಾದದ್ದು , ಅರ್ಥವನ್ನು ವ್ಯಕ್ತಪಡಿಸುವ ವಾಕ್ಯ ಅಖಂಡವಾದದ್ದು ಅನ್ನುವ ಇಡಿತನದ 
ಬಗ್ಗೆ ಹೇಳಿದ ಪ್ರಮುಖ ಚಿಂತಕ ಭರ್ತೃಹರಿ , ವಾಕ್ಯಪದೀಯ ಅನ್ನುವುದು ಅವನ ಕೃತಿಯ ಹೆಸರು. 
ಅದರಲ್ಲಿ ಬ್ರಹ್ಮಕಾಂಡ, ಕಾಲ ಸಮುದ್ದೇಶ, ಕ್ರಿಯಾ ಸಮುದ್ದೇಶ ಅನ್ನುವ ಮೂರು ಅಧ್ಯಾಯಗಳಿವೆ. 
ಭರ್ತೃಹರಿ ಸುಮಾರಾಗಿ ಕ್ರಿಶ ೫ನೆಯ ಶತಮಾನದವನು. ಚೀನೀ ಯಾತ್ರಿಕ ಮೀ - ಜಿಂಗ್ ಕ್ರಿಶ ೬೭೦ರ 
ವೇಳೆಗೆ ಭರ್ತೃಹರಿಯ ವ್ಯಾಕರಣ ಕೃತಿ ಪ್ರಸಿದ್ಧವಾಗಿತ್ತು ಅನ್ನುತ್ತಾನೆ. ಶೃಂಗಾರ, ನೀತಿ, ವೈರಾಗ್ಯ, ಶತಕಗಳನ್ನು 
ಬರೆದವನು ಕೂಡ ಇವನೇ ಇರಬಹುದು ಅನ್ನುವುದು ಒಂದು ಊಹೆ. 

ಈ ಅಂಕಣದ ಮೊದಲಲ್ಲಿ ನೀವು ಓದಿದ ಉದಾಹರಣೆಗಳನ್ನು ನೆನಪು ಮಾಡಿಕೊಳ್ಳಿ. ನಿಮಗೆ 
ಒಂದೊಂದೂ ಪದ ಅರ್ಥವಾಯಿತೋ ಅಥವ ಇಡಿಯಾಗಿ ಅರ್ಥವಾಯಿತೋ ? ನಿಮ್ಮ ಮನಸ್ಸಿನಲ್ಲಿ 
ಬಿಡಿ ಬಿಡಿ ಪದಗಳ ಅರ್ಥಗಳು ಉಳಿದಿವೆಯೋ ಇಡಿಯಾದ ಅರ್ಥ ಉಳಿದಿದೆಯೋ ? ವಾಕ್ಯವು 
ಅರ್ಥದ ಮೂಲ ಘಟಕ, ಪದವಲ್ಲ. ಸಂವಹನೆ ಯಾವಾಗಲೂ ವಾಕ್ಯದ ಮೂಲಕವೇ ನಡೆಯುತ್ತದೆ 
ಅನ್ನುವುದು ಭರ್ತೃಹರಿಯ ನಿಲುವು. 'ಎರಡೂ ಕೈ ' 'ಮೇಲೆ ' ಅನ್ನುವ ಪದಗಳು ಮೊದಲ ಎರಡು 
ವಾಕ್ಯಗಳಲ್ಲಿವೆ. ' ಯಾರೂ ' ಅನ್ನುವುದೂ ಇದೆ. ಹಾಗೆಯೇ 'ಕೊರಳು' ಅನ್ನುವ ಪದ ಮುಂದಿನ ಎರಡು 
ವಾಕ್ಯಗಳಲ್ಲೂ ಇವೆ. ಆದರೆ ಆಯಾ ಪದಗಳು ಒಂದೊಂದು ವಾಕ್ಯದಲ್ಲೂ ಪಡೆಯುವ ಅರ್ಥವೇ ಬೇರೆ. 


೧೦೩ 


ನುಡಿಯೊಳಗಾಗಿ 


ಪದಗಳಿಗೆ ಮಾತ್ರ ಖಚಿತವಾದ ಅರ್ಥವಿದ್ದಿದ್ದರೆ 'ಗಿಡಗಂಟೆಯ ಕೊರಳು'' ಬಿಎಸ್‌ವೈ ಕೊರಳು' ಅನ್ನುವಲ್ಲೆಲ್ಲ 
ಒಂದೇ ಅರ್ಥ ಹುಟ್ಟಬೇಕಾಗಿತ್ತು! ವಾಕ್ಯದಲ್ಲಿ ಬಳಕೆಯಾದಾಗ ಮಾತ್ರ ಪದಕ್ಕೆ ಅರ್ಥ. ನಿಘಂಟುಗಳು 
ಪದಗಳ ಅರ್ಥಗಳನ್ನು ಪಟ್ಟಿ ಮಾಡಿದರೂ ಹೊಸ ವಾಕ್ಯವೊಂದರಲ್ಲಿ ಬಳಕೆಯಾದಾಗ ಪದಕ್ಕೆ 
ದೊರೆಯಬಹುದಾದ ಅರ್ಥಗಳನ್ನೆಲ್ಲ ಎಂದಿಗೂ ಹೇಳಲಾರವು. ಅಲ್ಲದೆ ಮನುಷ್ಯರು ವಾಕ್ಯಗಳಲ್ಲಿ 
ಮಾತಾಡುತ್ತಾರೆಯೇ ಹೊರತು ಪದಗಳಲ್ಲಿ ಅಲ್ಲ. ಆದ್ದರಿಂದಲೇ ಭಾಷೆಯೊಂದರ ಪದಗಳು ಗೊತ್ತಿದ್ದ 
ಮಾತ್ರಕ್ಕೆ ಆ ಭಾಷೆಯ ವಾಕ್ಯಗಳೆಲ್ಲ ಅರ್ಥವಾಗುತ್ತವೆ ಅನ್ನುವಂತಿಲ್ಲ. ಕನ್ನಡದ ಪದಗಳು ಗೊತ್ತಿದ್ದ 
ಮಾತ್ರಕ್ಕೆ ಕನ್ನಡದ ಎಲ್ಲ ವಾಕ್ಯಗಳೂ , ಬರವಣಿಗೆಯೂ ಅರ್ಥವಾಗುತ್ತದೆ ಅನ್ನುವಂತಿಲ್ಲ! 

ಅರ್ಥ ಮತ್ತು ಭಾಷೆ ಅಖಂಡವೆನ್ನುವ ಚಿಂತಕರು ಭಾಷೆ ಎಂದರೆ ಅರ್ಥಪೂರ್ಣ ಸಂಕೇತಗಳ 
ವ್ಯವಸ್ಥೆ ಅನ್ನುತ್ತಾರೆ. ಯಾವುದೇ ಒಂದು ಪದ ಅಥವ ವಾಕ್ಯವನ್ನು ಪ್ರತ್ಯೇಕವಾಗಿ ಎತ್ತಿಕೊಂಡು ಅರ್ಥವನ್ನು 
ಹುಡುಕಲು ಆಗುವುದಿಲ್ಲ ಅನ್ನುತ್ತಾರೆ. ಪಶ್ಚಿಮದ ಕೆಲವು ಚಿಂತಕರಲ್ಲೂ ಈ ಧೋರಣೆ ಇದೆ. ಭರ್ತೃಹರಿ 
ಮಂಡಿಸಿದ ಸಿದ್ದಾಂತವನ್ನು ಸ್ಫೋಟ ಸಿದ್ದಾಂತ ಅನ್ನುತ್ತಾರೆ.ಸ್ಫೋಟಅನ್ನುವುದನ್ನು 'ಸ್ಪುಟ' ವಾಗುವುದು, 
ಅಥವ ಆಸ್ಫೋಟಿಸುವುದು ಅನ್ನುವ ಎರಡು ಅರ್ಥಗಳಲ್ಲೂ ಗ್ರಹಿಸಬಹುದೇನೋ . ಭಾಷೆ ಅಖಂಡವಾದದ್ದು, 
ಶಬ್ದ ಸಂಕೇತಗಳು ಅರ್ಥವನ್ನು ಅಂತರ್ಗತವಾಗಿ ಹೊಂದಿರುತ್ತವೆ. ಭಾಷೆಗೆ ಹೊರ ರೂಪವೂ ಇದೆ, 
ಒಳರೂಪವೂ ಇದೆ. ಹೊರಗಿನ ಶಬ್ದ ರೂಪವೂ ಒಳಗಿನ ಅರ್ಥರೂಪವನ್ನು ವ್ಯಕ್ತಪಡಿಸುತ್ತದೆ. ನಮ್ಮ 
ಕಾಲದ ಚಾಮ್ಕಿ ಸುಮಾರಾಗಿ ಇದೇ ಥರದ ಮಾತು ಆಡುತ್ತಾನೆ. ಒಳಗಿನ ರೂಪವೂ ಹೊರಗಿನ 
ರೂಪವೂ ಬೇರೆ ಬೇರೆಯಲ್ಲ. ಅರ್ಥದ ಸ್ಫೋಟಕ್ಕೆ ತನ್ನದೆ ಆದ ಖಚಿತವಾದ ರೂಪವಿಲ್ಲ. ಭಾಷೆಯು 
ಗರ್ಭ , ಅರ್ಥದ ತಿರುಳು ಗರ್ಭದೊಳಗಿನ ಭೂಣ. [ ಅರ್ಥಗರ್ಭಿತ ಅನ್ನುವ ಮಾತು ನೆನೆದುಕೊಳ್ಳಿ!] 
ಶಿಶು ಬೆಳೆದು ರೂಪ ತಳೆಯುವ ಹಾಗೇ ಅರ್ಥದ ತಿರುಳು ಕೂಡ ಬೆಳೆದು ನಾದದ ರೂಪದಲ್ಲಿ 
ಹೊಮ್ಮಿದಾಗ ಮಾತ್ರ ಅದು ಸ್ಪುಟವಾಗುತ್ತದೆ. ಅರ್ಥದ ತಿರುಳಿಗೆ ಮಾತಿನ ಶರೀರ ದೊರೆಯುತ್ತದೆ. 
ಅರ್ಥಪೂರ್ಣವಾದ ಮಾತು ಕಾಲ ಮತ್ತು ದೇಶಕ್ಕೆ ಬದ್ಧ. ಅರ್ಥದ ಸ್ತೋಟ ಮಾತ್ರ ಕಾಲ ದೇಶಗಳ 
ಹಂಗಿಲ್ಲದ್ದು. ಸ್ಫೋಟ ವಸ್ತುವಲ್ಲ, ರಚನೆಯಲ್ಲ, ಅಮೂರ್ತವೂ ಅಲ್ಲ. ಅದು ಕಾಲ ದೇಶಗಳನ್ನು ಮೀರಿದ 
ತಿರುಳು. 

ಅರ್ಥದ ತಿರುಳು ಭಾಷೆಯಲ್ಲಿ ಹೇಗೆ ವ್ಯಕ್ತವಾಗುತ್ತದೆ ಅನ್ನುವುದು ಮುಖ್ಯ ಪ್ರಶ್ನೆ . ಸ್ಫೋಟಕ್ಕೂ 
ನಾದಕ್ಕೂ ಇರುವ ಸಂಬಂಧದ ಪ್ರಶ್ನೆ ಇದು. ಅರ್ಥ ಭಾಷೆಯ ಆಚೆ, ಎಲ್ಲದರ ಆಚೆ ಇರುತ್ತದೆ. ಅದು 
ಬುದ್ದಿಗೆ ಹೊಳೆಯುತ್ತದೆ , ಕಾಣುತ್ತದೆ. ಬುದ್ದಿಯೊಳಗೆ ಸುಪ್ತವಾಗಿ ಇರುವ ಅರ್ಥ , ಬುದ್ಧಿಗೆ ಮಾತ್ರ 
ಕಾಣುವ ಅರ್ಥ ಅದು. ಅದನ್ನು ಪಶ್ಯಂತೀ , ಕಾಣುತ್ತದೆ ಅನ್ನುತ್ತಾನೆ ಭರ್ತೃಹರಿ. ಅದು ರೂಪಪಡೆಯುತ್ತ 
ವಾಕ್ಯ ರಚನೆಗೊಳ್ಳುವ ಸ್ಥಿತಿ ಮಧ್ಯಮಾ, ಮಧ್ಯಮಾ ಮಾಧ್ಯಮವೂ ಆದೀತು. ಅರ್ಥವನ್ನು ವ್ಯಕ್ತಪಡಿಸುವುದೆಲ್ಲ 
ಮಾಧ್ಯಮವೇ , ಮಧ್ಯಮ ರೂಪ ತಳೆದ ಅರ್ಥ ಮಾತಿನಲ್ಲಿ ವ್ಯಕ್ತವಾಗುವುದು ವೈಖರಿ . ಹೀಗೆ ಮೂರು 
ಹಂತಗಳನ್ನು ಅರ್ಥ ದಾಟಿ ಬಂದರೂ ಅರ್ಥದ ತಿರುಳು ಇಡಿಯಾಗೇ ಇರುತ್ತದೆ ಅನ್ನುತ್ತಾನೆ ಭರ್ತೃಹರಿ. 

ಅದು ಹೇಗೆ ಅನ್ನುವುದಕ್ಕೆ ಎರಡು ವಿವರಣೆಗಳಿವೆ . ಅರ್ಥದ ತಿರುಳು ವಾಸ್ತವದ ಪಾತಳಿಯದ್ದಲ್ಲ, 
ಅದು ವಾಸ್ತವವನ್ನು ಮೀರಿದ ಸತ್ಯ . ಅಭಿವ್ಯಕ್ತಿಯ ಹೊರಗಿನ ರೂಪಗಳಲ್ಲಿ ಏನೇ ಬದಲಾವಣೆಗಳಾದರೂ 
ಅರ್ಥ ತನ್ನ ಚಹರೆ ಉಳಿಸಿಕೊಂಡಿರುತ್ತದೆ. ಇನ್ನೊಂದು ವಿವರಣೆ ಇದು. ಅರ್ಥವೆನ್ನುವುದು ರಾಚನಿಕವಾದ, 
ತಾರ್ಕಿಕವಾದ ಘಟಕ. ಯಾವ ಭಾಷೆಯಲ್ಲಿ ಯಾವ ಸಂಕೇತಗಳ ವ್ಯವಸ್ಥೆಯಲ್ಲಿ ವ್ಯಕ್ತವಾಗುತ್ತದೆ ಅನ್ನುವುದರಿಂದ 
ಅದಕ್ಕೇನೂ ಬಾಧೆ ಇಲ್ಲ. ಭಾಷೆಗಳು ಬೇರೆ ಬೇರೆಯಾದರೂ ಅರ್ಥ ಒಂದೇ ಆಗಿರಬಲ್ಲದು. ಇಂಥ 
ನಂಬಿಕೆ ಇದ್ದಾಗ ಮಾತ್ರ ಭಾಷಾಂತರ ಸಾಧ್ಯವಾಗುತ್ತದೆ. ಯಾವ ಕಾಲದ್ದೋ ಯಾವ ಭಾಷೆಯದೋ 


ನುಡಿಯೊಳಗಾಗಿ 


೧೦೪ 


ಝನ್ ಕತೆ ಮೇಲಿನ ಉದಾಹರಣೆಯಲ್ಲಿ ನಿಮಗೆ ಅರ್ಥವಾದದ್ದು ಹೇಗೆ ಅನ್ನುವುದನ್ನು ಯೋಚಿಸಿ 
ನೋಡಿ, 'ದೇವನೊಬ್ಬ ನಾಮ ಹಲವು', ' ಭಾರತೀಯ ಸಾಹಿತ್ಯ ಒಂದೇ , ಹಲವು ಭಾಷೆಗಳಲ್ಲಿ ವ್ಯಕ್ತವಾಗಿದೆ , 
'ಮನುಷ್ಯ ಕುಲ ಎಷ್ಟೇ ವಿವಿಧವಾಗಿದ್ದರೂ ಒಂದೇ ' ಅನ್ನುವಂಥ ಮಾತುಗಳೆಲ್ಲದರ ಹಿಂದೆ ಇರುವ 
ನಿಲುವು ಇದೇ . 

ಅರ್ಥವನ್ನು ತಿಳಿಸುವುದಕ್ಕೆ ಭಾಷೆಯ ಮಾಧ್ಯಮ ಬೇಕು. ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. 
ಅವಿನಾಶಿಯಾದ ಅಖಂಡವಾದ ಅರ್ಥ ಅದು ಹೇಗೆ ಕ್ಷಣಿಕವಾದ ವರ್ಣ ಮತ್ತು ಶಬ್ದ ಸಂಕೇತಗಳಿಂದ 
ವ್ಯಕ್ತವಾಗುತ್ತದೆ ? ಬಿಡಿಬಿಡಿಯಾದ ಭಾಷಿಕ ಅಂಶಗಳ ಸಂಯೋಜನೆಯಿಂದ ಅರ್ಥ ಹುಟ್ಟುವುದಿಲ್ಲ. 
ಅರ್ಥವನ್ನು ಹೊತ್ತಿರುವ ಇಡೀ ವಾಕ್ಯದ ಅಖಂಡತೆ ಮುಖ್ಯ . ಅಖಂಡವಾದ ಅರ್ಥ ಅಖಂಡವಾದ 
ವಾಕ್ಯದಿಂದ ಮಾತ್ರ ವ್ಯಕ್ತವಾಗುತ್ತದೆ. ಒಂದೊಂದು ಭಾಷೆಯಲ್ಲೂ ಆಯಾ ಭಾಷೆಯ ವ್ಯಾಕರಣ 
ಅಂದರೆ ಅರ್ಥವಂತಿಕೆಯ ನಿಯಮಗಳಿಗೆ ಅನುಸಾರವಾಗಿ ಅರ್ಥ ಮೂಡುತ್ತದೆ. ಕಣ್ಣು, ಕಿವಿ ಜೀವಂತ 
ಶರೀರದಲ್ಲಿರುವಾಗ ಮಾತ್ರ ಕಾಣಬಲ್ಲದು, ಕೇಳಬಲ್ಲದು. ಹಾಗೆಯೇ ವಾಕ್ಯದೊಳಗಿರುವ ಪದಕ್ಕೆ ಮಾತ್ರ 
ಅರ್ಥ. ಅರ್ಥ ಸ್ವತಂತ್ರ, ವಾಕ್ಯ ಆಯಾ ಭಾಷೆಯ ನಿಯಮಗಳಿಗೆ ಬದ್ದ. ಆದ್ದರಿಂದ ಅರ್ಥ ಅನ್ನುವುದು 
ವ್ಯಾಕರಣಕ್ಕೆ ಸಂಬಂಧಿಸಿದ್ದು . ಇದನ್ನು ವಿಟ್‌ಗನ್‌ಸ್ಟೀನ್, ಫ್ರೀಜ್ ರಂಥ ಪಾಶ್ಚಾತ್ಯ ಚಿಂತಕರೂ ಹೀಗೇ 
ಹೇಳುತ್ತಾರೆ. ಪದಗಳು ಇವೆ, ಪದದ ಅರ್ಥಗಳನ್ನು ವಿವರಿಸುವ ನಿಘಂಟುಗಳು ಇವೆ. ಆದರೆ ಯಾವುದೇ 
ಪದಕ್ಕೆ ಅರ್ಥದ ಜೀವ ಬರುವುದು ಅದು ವಾಕ್ಯದಲ್ಲಿ ಐಕ್ಯವಾದಾಗಲೇ . ಅರ್ಥ ಅನ್ನುವುದು ಮನುಷ್ಯರ 
ಸಂಪ್ರದಾಯಗಳಿಗೆ, ರೂಢಿಗಳಿಗೆ ಬದ್ಧವಲ್ಲ . ಅರ್ಥವು ನಿತ್ಯ , ಭಾಷೆ ಕ್ಷಣಿಕ. ಭಾಷೆಯು ಅರ್ಥ ಬಹುಳತೆಯ 
ವಲಯ . ಅದರಲ್ಲಿ ಪದಗಳು ಅರ್ಥದ ಪೂರ್ಣತೆ ತಮ್ಮದೇ ಎಂದು ಪೈಪೋಟಿನಡೆಸುತ್ತವೆ. 

ಈ ಅರ್ಥ ಬಹುಳತೆಯಲ್ಲಿ ಸರಿಯಾದ ಅರ್ಥ ಯಾವುದು ? ಅರ್ಥವೆನ್ನುವುದು ವ್ಯಾಖ್ಯಾನದ 
ಫಲಿತಾಂಶ , ವಾಕ್ಯದಲ್ಲಿ ವ್ಯಕ್ತವಾಗುವ ಅರ್ಥ ಸಮಂಜಸವೇ ಅಲ್ಲವೇ ಅನ್ನುವುದನ್ನು ತಿಳಿಯುವುದಕ್ಕೆ 
ವ್ಯಾಕರಣದ ತಿಳಿವಳಿಕೆ , ಸುತ್ತಲ ಸಮಾಜದ ಪದ್ಧತಿಗಳ ಅರಿವು ಬೇಕು. ವ್ಯಾಕರಣವು ವಾಸ್ತವವನ್ನು ಭಾಷೆ 
ಹೇಗೆ ವ್ಯಕ್ತಪಡಿಸುತ್ತದೆ ಅನ್ನುವ ತಿಳಿವು ಕೊಡುತ್ತದೆ. ತೀರ ಸ್ಕೂಲವಾಗಿ ಇದು ಭರ್ತೃಹರಿಯ ಪ್ರತಿಪಾದನೆ. 

- ಭತೃಹರಿಯ ವಾಕ್ಯಪದೀಯದ ಕನ್ನಡ ಅನುವಾದವನ್ನು ವಿದ್ವಾನ್ ಎನ್. ರಂಗನಾಥ ಶರ್ಮಾ 
ಅವರು ಮಾಡಿದ್ದು ಅದರ ಭಾಗಗಳನ್ನು ಅಕ್ಷರ ಪ್ರಕಾಶನ, ಇಡಿಯ ಗ್ರಂಥವನ್ನು ಸಂಸ್ಕೃತ ವಿಶ್ವವಿದ್ಯಾಲಯ 
೨೦೧೧ರಲ್ಲಿ ಪ್ರಕಟಿಸಿದೆ. 


[ ಸಾಪ್ತಾಹಿಕ ಪುರವಣಿ ೨೭ ಮೇ ೨೦೧೨] 


೧೦೫ 


ನುಡಿಯೊಳಗಾಗಿ 


ನುಡಿ ತಾಯಿ 


ತಾಯಿ ನುಡಿಯನ್ನು ಮಾತೃ ಭಾಷೆ ಎಂದು ಕರೆದರೆ ' ಅಮ್ಮ 'ನನ್ನು 
' ಮಮ್ಮಿ ' ಅಂದ ಹಾಗಿರುತ್ತದೆ . 

ತಾಯಿ ನುಡಿಯನ್ನು ಪ್ರಥಮ ಭಾಷೆ' ಎಂದು ಕರೆದರೆ 
'ಗುದ್ದಲಿ' ಗೆ ' ಭೂ ಮರುರಚನೆಯ ಉಪಕರಣ ' ಎಂದು ನಾಮಕರಣ 
ಮಾಡಿದ ಹಾಗಿರುತ್ತದೆ. 

ತಾಯಿ ನುಡಿಯನ್ನು ನುಡಿ ತಾಯಿ ' ಅಂದರೆ ನುಡಿಯೆ 
ನಮ್ಮತನದ ಹುಟ್ಟಿಗೆ ಕಾರಣವೆಂಬ ಸತ್ಯವನ್ನು ಗೌರವಿಸಿ, ನುಡಿಯನ್ನೂ 
ಸಜೀವ ವ್ಯಕ್ತಿ ಎಂದು ಒಪ್ಪಿದ ಹಾಗಿರುತ್ತದೆ. 


ನುಡಿಯೊಳಗಾಗಿ 


೧೦೬ 


ವಿಚಾರವೇ ಮುಖ್ಯ ಎಂದು ಭಾವಿಸಿದ್ದ ದಿನಗಳಲ್ಲಿ ಮಾತೃಭಾಷೆ, ತಾಯಿನುಡಿ ಇವೆಲ್ಲ ಭಾವುಕತೆಯಿಂದ 
ಹುಟ್ಟಿದ ರೂಪಕಗಳು, ಭಾಷೆಯ ಅಧ್ಯಯನಕ್ಕೆ ಅಡಚಣೆಗಳು ಎಂದು ತಿಳಿದಿದ್ದೆ. ಅಲ್ಲದೆ ಅನ್ಯ ಭಾಷೆಯನ್ನು 
ಕಲಿಯುವಾಗ 'ತಾಯಿನುಡಿಯ ಅಡಚಣೆ' ಅನ್ನುವ ತತ್ವವನ್ನು ಇಂಗ್ಲಿಶ್ ಬೋಧನೆಯ ಮುಖ್ಯ 
ತತ್ವವಾಗಿ ತರಗತಿಗಳಲ್ಲೂ ಕಲಿಸುತ್ತಿದ್ದರು. ಇಂಗ್ಲಿಶನ್ನಾಗಲೀ , ಬೇರೆ ಯಾವ ಭಾಷೆಯನ್ನೇ ಆಗಲಿ ಸರಿಯಾಗಿ 
ಕಲಿಯಬೇಕೆಂದರೆ ನಮಗೆ ಆಪ್ತವಾಗಿ ಗೊತ್ತಿರುವ ಭಾಷೆಯ ಲಯ , ಉಚ್ಚಾರಣೆ , ನುಡಿಗಟ್ಟು, ವ್ಯಾಕರಣ , 
ತಾಯಿನುಡಿ ಬೆಳೆಸಿರುವ ಆಲೋಚನೆಯ ವಿಧಾನ ಇವೆಲ್ಲ ಅಡ್ಡಿಮಾಡುತ್ತವೆ ; ಅವನ್ನು ಸಾಧ್ಯವಾದಷ್ಟೂ 
ಮರೆತು ಕಲಿಯಬೇಕಾಗಿರುವ ಭಾಷೆಯಲ್ಲೇ ಪೂರ್ಣವಾಗಿ ಮುಳುಗಬೇಕು ಅನ್ನುವುದು ಆ ದಿನಗಳಲ್ಲಿ 
ಒಪ್ಪಿತವಾದ ನಿಲುವೇ ಆಗಿತ್ತು. ಅನೇಕ ಭಾಷಾ ತಜ್ಞರೇ ಈಗ ಆ ನಿಲುವು ಬದಲಾಯಿಸಿಕೊಂಡಿದ್ದಾರೆ. 
ಆದರೆ ನಮ್ಮ ಇಂಗ್ಲಿಶ್ ಮಾಧ್ಯಮ ಶಾಲೆಗಳೂ , ಬಹುತೇಕ ಅಪ್ಪ ಅಮ್ಮಂದಿರೂ ಇನ್ನೂ ಆ ತತ್ವದ 
ಮೊಲಕ್ಕೆ ಮೂರು ಕೊಂಬುಗಳಿವೆ ಎಂದೇ ಬಲವಾಗಿ ನಂಬಿಕೊಂಡಿದ್ದಾರೆ. 

ತಾಯಿನುಡಿ ಅನ್ನುವುದು ಬರಿಯ ಭಾವುಕ ರೂಪಕವಲ್ಲ, ವಾಸ್ತವ ಸತ್ಯ ಅನ್ನುವುದು ತಿಳಿದದ್ದು 
ನಿಧಾನವಾಗಿ, ಜಗತ್ತಿನಲ್ಲಿ ಇರುವ ಎಲ್ಲ ಮನುಷ್ಯರಿಗೆ ಒಬ್ಬೊಬ್ಬ ತಾಯಿ ಇರುವುದು ಎಷ್ಟು ಸತ್ಯವೋ 
ಪ್ರತಿಯೊಂದು ಭಾಷೆಯಲ್ಲೂ ತಾಯಿನುಡಿ ಅನ್ನುವ ರೂಪಕವಿರುವುದೂ ಅಷ್ಟೇ ಸತ್ಯ . ಫ್ರೆಂಚಿನಲ್ಲಿ 
ಲಾಂಗ್ವಾ ಮೆಟರ್ನಲ್, ಸ್ಪಾನಿಶ್‌ನಲ್ಲಿ ಲೆಂಗುವಾ ಮಟೆರ್ನಾ , ಇತಾಲಿಯನ್‌ನಲ್ಲಿ ಇಡಿಯೋಮಾಮಟೆರ್ನಾ , 
ಜರ್ಮನ್‌ನಲ್ಲಿ ಮಟರ್‌ಸ್ಟಾರ್ಚ್, ಸ್ವಾಹಿಲಿಯಲ್ಲಿ ಲುಘಾ ಯ ಮಮಾ ಅನ್ನುವ ರೂಪಕಗಳಿವೆ. ಕೆಲವು 
ಆಫ್ರಿಕನ್ ಭಾಷೆಗಳಲ್ಲಿ ನುಡಿತಾಯಿಯನ್ನು ಕುರಿತು ಹಾಲು, ಸ್ತನ , ಹಾಲುಕುಡಿಯುವುದು ಇಂಥ 
ರೂಪಕಗಳ ಬಳಕೆಯಾಗುತ್ತವಂತೆ. ಚೀನೀ ಭಾಷೆಯ ' ಪೆನ್ ಗುಒ ಯು ಎನ್' ಎಂಬ ಮಾತಿನ 
ನುಡಿಗಟ್ಟನ್ನು ಅಕ್ಷರಶಃ ಅನುವಾದ ಮಾಡಿಕೊಂಡರೆ ಅದು ಬೇರು ಬಿಟ್ಟ ನೆಲದ ಭಾಷೆ' ಎಂದಾಗುತ್ತದಂತೆ. 
ಕುತೂಹಲವಿದ್ದವರು ಅಂತರ್ಜಾಲದ ಗೂಗಲ್ ಟ್ರಾನ್ಸ್‌ಲೇಟ್ ತಾಣಕ್ಕೆ ಹೋಗಿ ಇಂಗ್ಲಿಶಿನಲ್ಲಿ 'ಮದರ್ 
ಟಂಗ್' ಎಂದು ಅಚ್ಚು ಮಾಡಿ ಜಗತ್ತಿನ ಹಲವು ಭಾಷೆಗಳಲ್ಲಿ ಅದಕ್ಕೆ ಸಮನಾದ ನುಡಿಗಳಿರುವುದನ್ನು 
ಹುಡುಕಿ ನೋಡಬಹುದು. 

- ಸಂತ ಕಬೀರನ ನುಡಿಯೊಂದು ನೆನಪಾಗುತ್ತಿದೆ. ಸಂಸ್ಕೃತವು ಬಾವಿಯ ನೀರು, ದೇಸೀ ಭಾಷೆಯು 
ಹರಿವ ತೊರೆ' ಅನ್ನುತ್ತಾನೆ. ಇಡೀ ಭಾರತದ ಭಕ್ತಿ ಚಳವಳಿ ಸಂಸ್ಕೃತದಂಥ ದೊಡ್ಡ ಭಾಷೆಯನ್ನು ಲೆಕ್ಕಿಸದೆ 
ಆಯಾ ಭಕ್ತರ ನುಡಿತಾಯಂದಿರನ್ನೇ ನೆಚ್ಚಿ ಬೆಳೆಯಿತು. ಭಕ್ತಿ ತೋರಲು, ಪ್ರೀತಿತೋರಲು ನುಡಿತಾಯಿ 
ಒಲಿದ ಹಾಗೆ ಕಲಿತ ಭಾಷೆಗಳು ಒದಗಿ ಬರುವುದಿಲ್ಲ. ಪ್ರೀತಿಯ ಪ್ರವಾಹ, ಭಕ್ತಿಯ ಪ್ರವಾಹ ನದಿಯ 
ನೀರಿನಲ್ಲೇ ಹೊರತು ಬಾವಿಯ ನೀರಿನಲ್ಲಿ ಅಲ್ಲ. 

ಆದರೂ ಕಬೀರನ ನುಡಿಯ 'ತೊರೆ' ಅನ್ನುವ ಮಾತು ಕನ್ನಡದಲ್ಲಿ ಎರಡು ವಿರುದ್ಧ ಅರ್ಥಗಳನ್ನು 
ಹೊಮ್ಮಿಸಿತು ನನ್ನ ಮನಸ್ಸಿಗೆ, ಹೆತ್ತ ತಾಯಿ ಸದಾ ಜೊತೆಯಲ್ಲಿರಬೇಕು ಎಂದು ಹಾತೊರೆಯುವುದೂ 
ಇರುತ್ತದೆ, ತಾಯಿಯನ್ನು ತೊರೆಯಬೇಕೆನ್ನುವ ಹಂಬಲವೂ ಇರುತ್ತದೆ. ಹಾಗೆಯೇ ನುಡಿತಾಯಿಗಾಗಿ 
ಹಾತೊರೆಯುವ, ನುಡಿತಾಯಿಯನ್ನು ತೊರೆಯುವ ಎರಡೂ ಹಂಬಲಗಳು ಮನುಷ್ಯರಲ್ಲಿ ತೀವ್ರವಾಗಿ 
ಇರುತ್ತವೆಂದು ಅನಿಸುತ್ತದೆ. 

ತಾಯಿಗಾಗಿ ಹಾತೊರೆಯುವುದೇನೋ ಸರಿ , ತೊರೆಯುವ ಹಂಬಲವೇಕೆ ಅನ್ನುವ ಪ್ರಶ್ನೆ 
ಕೆಲವರಲ್ಲಾದರೂ ಮೂಡಬಹುದು. ಸುಮಾರು ಮೂವತ್ತು ವರ್ಷದ ಹಿಂದೆ ಎರಿಕ್ ಫಾಂ ಅನ್ನುವ 
ಚಿಂತಕನ ಬರವಣಿಗೆ ಓದುತಿದ್ದಾಗ ಇದು ಅರಿವಾಯಿತು. ಬಸಿರಲ್ಲಿರುವ ಮಗು ಹುಟ್ಟುತಿದ್ದಂತೆ ಹೊಕ್ಕುಳ 
ಬಳ್ಳಿ ಕತ್ತರಿಸಿ ತಾಯಿಯಿಂದ ದೂರವಾಗುತ್ತದೆ; ಒಡಲೊಳಗಿದ್ದ ಮಗು ಮಡಿಲಿಗೆ ಬರುತ್ತದೆ; ಮಡಿಲಲ್ಲಿದ್ದ 


೧೦೭ 


ನುಡಿಯೊಳಗಾಗಿ 


ಮಗು ಬೆಳೆಯುತ್ತ ಇನ್ನಷ್ಟು ದೂರವಾಗಿ ತೋಳಿಗೇರುತ್ತದೆ; ತೋಳಿನಿಂದಿಳಿದು ನೆಲದ ಮೇಲೆ ತೆವಳಿ, 
ನಡೆದು, ಅಮ್ಮನಿಂದ ಮತ್ತೂ ದೂರ ಸಾಗುತ್ತದೆ. ಅಮ್ಮನಿಂದ ದೂರ ಸಾಗದೆ ಮಗು ತನ್ನದೇ ವ್ಯಕ್ತಿತ್ವ 
ಬೆಳೆಸಿಕೊಳ್ಳುವುದು, ತಾನೇ ಆಗುವುದು ಸಾಧ್ಯವಿಲ್ಲವಲ್ಲ. ಮಗುವಿಗೆ ಹಾಗೆ ಅಮ್ಮನಿಂದ ದೂರವಾಗುವ 
ಹಾತೊರೆಯುವಿಕೆ ಹದಿ ಹರೆಯದ ಹೊತ್ತಿಗೆ ಮತ್ತಷ್ಟು ತೀವ್ರವಾಗುತ್ತದೆ. ಡಿ.ಎಚ್ . ಲಾರೆನ್‌ನ 'ಎಂಡ್ 
ಆಫ್ ಅನದರ್ ಹೋಮ್ ಹಾಲಿಡೆ' ಕವಿತೆ ನೆನಪಾಗುತ್ತದೆ. ಅಮ್ಮನಿಂದ ದೂರವಾಗಿ ಮತ್ತೆ ತನ್ನ 
ಕಾಲೇಜಿಗೆ ಹೊರಟ ಮಗ ತಪ್ಪಿತಸ್ಥ ಭಾವನೆಯಿಂದ ನರಳುವುದು, ಸದಾ ಮಗನ ಪ್ರೀತಿಗಾಗಿ ಹಂಬಲಿಸುವ 
ತಾಯಿ ಬೆನ್ನು ಹತ್ತಿ ಯಾಚಿಸುವ ಭಿಕ್ಷುಕಿಯಂತೆ ಕಾಣುವುದು ಆ ಕವಿತೆಯಲ್ಲಿ ತೀವ್ರವಾಗಿ ಮನಸ್ಸು 
ಮುಟ್ಟುತ್ತದೆ. 

ತಾಯಿಯನ್ನು ತೊರೆಯುವುದು ಬೆಳವಣಿಗೆಯ ಅನಿವಾರ್ಯತೆಯಾದರೆ ನುಡಿತಾಯಿಯನ್ನೂ 
ತೊರೆಯುವುದು, ನುಡಿತಾಯಿಯಿಂದ ದೂರವಾಗುವುದು ಅನಿವಾರ್ಯವೇ ? ಹೌದು ಎಂದೇ ತೋರುತ್ತದೆ. 
ಲಲ್ಲಿ ಮಾತಿನ ನುಡಿತಾಯಿ , ಮನೆಮಾತಿನ ತಾಯಿ , ಪರಿಸರದ ತಿಳಿವು ಮೂಡಿಸಿ ಸಂಬಂಧಗಳನ್ನೂ 
ಭಾವ ಭಾವನೆಗಳನ್ನೂ ಮಗುವಿನ ಮನಸ್ಸಿನಲ್ಲಿ ಮೂಡಿಸಿದ ನುಡಿತಾಯಿ ಮಗು ಶಾಲೆಗೆ ಸೇರುತ್ತಿದ್ದಂತೆ 
ದೂರವಾಗುತ್ತಾಳೆ. ಕನ್ನಡ ಮಗು ಕನ್ನಡ ಮಾಧ್ಯಮದಲ್ಲೇ ಓದಿದರೂ ಶಾಲೆಯಲ್ಲಿ ಕಲಿಯುವ ಕನ್ನಡ 
ನುಡಿತಾಯಿಯಷ್ಟು ಆಪ್ತವಲ್ಲವೇ ಅಲ್ಲ. ನಿಜವಾಗಿ ನೋಡಿದರೆ ಕನ್ನಡದ ಮಗು ಶಾಲೆಯಲ್ಲಿ ಕಲಿವ ಶಿಷ್ಟ 
ಕನ್ನಡ 'ಎರಡನೆಯ ಭಾಷೆ'. ಜ್ಞಾನ ಅಗತ್ಯವೆಂದಾದರೆ, ವ್ಯಕ್ತಿತ್ವದ ವಿಕಾಸವಾಗುವುದು ಅಗತ್ಯವೆಂದಾದರೆ 
ಅಮ್ಮ ಕಲಿಸಿದ ನುಡಿಯಿಂದ ದೂರವಾಗಿ, ಎಳವೆಯರ ಗೆಳೆಯರು, ಆಟಿಕೆಗಳು, ಮುಕ್ತ ಸಂತೋಷ, 
ಮುಕ್ತ ಮುನಿಸು ಎಲ್ಲದರ ನುಡಿಯಿಂದ ದೂರವಾಗಿ 'ಸಮಾಜಕ್ಕೆ ಸಲ್ಲುವ ಭಾಷೆಗೆ ಸೇರುವುದು 
ಅಗತ್ಯವೇ ಹೌದು. ಶಾಲೆಯಲ್ಲಿ ಕಲಿವ ಕನ್ನಡದ ಬಗೆ ದ್ವಿತೀಯಭಾಷೆಯೇ ಆದರೂ ನೆಲದ ಭಾಷೆಯಿಂದ 
ತೀರ ದೂರವೇನೂ ಅಲ್ಲ. 

ಶಾಲೆ - ಕಾಲೇಜುಗಳಲ್ಲಿ ಓದುವ ಮಕ್ಕಳು ತಮ್ಮ ಊರಿಗೆ ಮರಳಿದಾಗ ಬಳಸುವ ಕನ್ನಡಕ್ಕೂ 
ಅದನ್ನು ಆಡುವ ಪರಿಗೂ , ಕಾಲೇಜಿನಲ್ಲಿ ಶಿಕ್ಷಣದ ವಾತಾವರಣದಲ್ಲಿ ಬಳಸುವ ಭಾಷೆಗೂ ವ್ಯತ್ಯಾಸ 
ಇರುತ್ತದೆ, ಇರಲೇಬೇಕು. ಊರಿನ ಕನ್ನಡವನ್ನು ಲೇವಡಿ ಮಾಡುವ ನಗರದ ಗೆಳೆಯರಿರುತ್ತಾರೆ. ನಗರದ 
ವಾತಾವರಣದಲ್ಲಿ ಸಮಾನರೊಡನೆ ಸಮಾನವಾಗಿ ಇರಲು ಅವರಂಥ ಭಾಷೆಯೇ ಬೇಕು; ಊರಿಗೆ 
ಮರಳಿದಾಗ ಮನೆಯವರೊಡನೆ, ಗೆಳೆಯರೊಡನೆ ಮಾತು ಮತ್ತೆ ನೆಲದ ಮಾತು ಆಗುತ್ತದೆ. ಒಂದೇ 
ಭಾಷೆಯಲ್ಲಿರುವ ದ್ವಿಭಾಷಿಕತೆ ಇದು. ನಮ್ಮತನದ ಹಲವು ಚಹರೆಗಳಲ್ಲಿ ಸುಲಭವಾಗಿ ತೊರೆಯಬಹುದಾದುದು 
ನಮ್ಮ ಭಾಷೆಯೇ ಆಗಿರುತ್ತದೆ ಅನಿಸುತ್ತದೆ. 

ಮನೆಯಿಂದ ದೂರವಾಗಿರುವಾಗ ಮನೆಯ ನೆನಪು ಕಾಡುವಂತೆ ನಾವೇ ಹೇರಿಕೊಂಡ 
ಅನಿವಾರ್ಯತೆಯಿಂದಲೋ , ರಾಜಕೀಯದ ಕಾರಣದಿಂದಲೋ ಪರದೇಶಿಗಳಾಗಿರುವಾಗ, ಅನ್ಯಾಕ್ರಾಂತರಾಗಿ 
ಸ್ವಂತ ನೆಲದಲ್ಲೇ ಪರ - ದೇಶಿಗಳೂ ಪರಭಾಷಿಕರೂ ಆಗುವ ಬಲವಂತಕ್ಕೆ ಒಳಪಟ್ಟಾಗ ನುಡಿತಾಯಿಗಾಗಿ 
ಹಾತೊರೆಯುತ್ತದೆ ಮನಸ್ಸು. 

ಫ್ರೆಂಚ್ ವಸಾಹತುವಾಗಿ ಪರಿವರ್ತನೆಗೊಂಡ, ಲೋಹಗಳ ಬಳಕೆಯೇ ತಿಳಿಯದಿದ್ದ ತಾಹಿತಿ 
ಜನಾಂಗದ ಕವಿ ಚಾನ್ಸಾಲ್ ಸ್ಪಿಂಟ್ಸ್ ಹೇಳುತ್ತಾಳೆ: "ಅವರು ನಿನಗೆ ತಮ್ಮ ಭಾಷೆ ಕಲಿಸಿದರು, ತಮ್ಮ ಹಾಗೆ 
ಯೋಚನೆ ಮಾಡುವುದು ಕಲಿಸಿದರು, ತಮ್ಮ ಮೌಲ್ಯ, ತಮ್ಮ ಅಭಿರುಚಿ ನಿನ್ನದಾಗಿಸಿದರು, ಒಂದಿಷ್ಟೂ 
ಯೋಗ್ಯತೆ ಇಲ್ಲದೆ ಗೆದ್ದುಬಿಟ್ಟರು. ಅವರು ಗೆಲ್ಲಲು, ನಿನ್ನ ಮಂಗ ಮಾಡಲು ಸಹಾಯಮಾಡಿದ್ದು ನೀನೇ .' 

ಕನ್ಯಾದ ನ್ಯೂಗಿ ವಾ ಥಿಯಾಂಗೊ ಹೇಳುವುದು ಕೇಳಿ: ಇಡೀ ಜಗತ್ತಿನಲ್ಲಿ ಇಂಗ್ಲಿಶು ಈಗ 


ನುಡಿಯೊಳಗಾಗಿ 


೧೦೮ 


ಪಡೆದಿರುವಂಥ ಸ್ಥಾನವನ್ನು ಆಕ್ರಮಿಸಲು ಇತರ ಭಾಷೆಗಳನ್ನೂ ಸಂಸ್ಕೃತಿಗಳನ್ನೂ ನಾಶಮಾಡಿದೆ. ಇತರ 
ಹಲವು ಭಾಷೆಗಳು ಸತ್ತು ಒಂದು ಭಾಷೆ ಮಾತ್ರ ಉಳಿಯುವಂಥದ್ದು ಬದುಕಿನ ಸ್ಥಿತಿಯಾಗಬಾರದು. 
ಜಗತ್ತಿಗೆಲ್ಲ ಒಂದೇ ಭಾಷೆಯೇ ? ಭಾಷೆಗಳ ಜಗತ್ತು ಇದು. ಸ್ವಾತಂತ್ರ್ಯ , ಸಮಾನತೆ, ರಾಷ್ಟ್ರಗಳ ನಡುವೆ 
ಶಾಂತಿ ಇದ್ದರೆ ಮಾತ್ರ ಭಾಷೆಗಳ ಜಗತ್ತು ಉಳಿದೀತು. 

ಎಲ್ಲ ಭಾಷೆಗಳಲ್ಲೂ ನುಡಿತಾಯಿಯನ್ನು ಕುರಿತ ಕವಿತೆಗಳಿಲ್ಲ. ತಮ್ಮದೊಂದೇ ಭಾಷೆ ಬಲ್ಲ 
ಆದಿವಾಸಿಗಳು ತಮ್ಮ ನುಡಿತಾಯಿಯ ಬಗ್ಗೆ ಆತಂಕಪಡುವುದೂ ಇಲ್ಲ. ಅಥವ ಇದ್ದರೂ ಲಿಪಿ ಇಲ್ಲದ್ದರಿಂದ 
ಬೇರೆಯವರಿಗೆ ಗೊತ್ತಾಗುವುದಿಲ್ಲ. ಕಳೆದ ಸುಮಾರು ಒಂದು ಸಾವಿರ ವರ್ಷದಿಂದ ಜಪಾನಿ ಭಾಷೆಯೊಂದೇ 
ಖಾಸಗೀ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಬಳಕೆಯಾಗುತ್ತಿದೆ. ಹಾಗಾಗಿ ಭಾಷೆಗೆ ನೆರವು ನೀಡಬೇಕು 
ಅನ್ನುವ ಪ್ರಜ್ಞಾಪೂರ್ವಕ ಅರಿವು ಇಲ್ಲ. ನಮ್ಮ ಭಾಷೆಯ ಬಗ್ಗೆ ಇರುವ ಮಮಕಾರದ ಬಗ್ಗೆ ಅಲ್ಲೊಂದು 
ಇಲ್ಲೊಂದು ಕವಿತೆ ಇದ್ದಾವು' ಅನ್ನುವುದು ಜಪಾನಿನ ಪ್ರೊಫೆಸರ್ ಕೊ ನಿವಾ ಹೇಳುವ ಮಾತು. 

ನೊಬೆಲ್ ಪ್ರಶಸ್ತಿ ಪಡೆದ ಸೆಸ್ಲಾವ್ ಮಿಲೋಸ್ ( ೧೯೧೧ - ೨೦೦೪) ಬದುಕಿನಲ್ಲಿ ಐವತ್ತು ವರ್ಷಗಳಷ್ಟು 
ಕಾಲ ನುಡಿತಾಯಿಯಿಂದ ದೂರವಾಗಿದ್ದವನು ಬರೆದ ಕವಿತೆ ನೆನಪಾಗುತ್ತಿದೆ. 

ನನ್ನ ನಿಷ್ಠಾವಂತ ತಾಯಿ ನುಡಿಯೇ , ನಿನ್ನ ಸೇವೆ ಮಾಡುತಿದ್ದೇನೆ. ಪ್ರತಿ ರಾತ್ರಿಯೂ 
ನಿನ್ನೆದುರು ಬಣ್ಣಗಳು ತುಂಬಿದ ಬಟ್ಟಲುಗಳ ಸಾಲು ಇಡುತ್ತೇನೆ - ನಿನ್ನ ಬರ್ಚ್ ಮರ, 
ನಿನ್ನ ಮಿಡತೆ, ನಿನ್ನ ಫಿಂಚ್ ಹಕ್ಕಿ , ನನ್ನ ನೆನಪಿನಲ್ಲಿ ಉಳಿದಿರುವುದನ್ನೆಲ್ಲ ನೀನು ಬಣ್ಣಿಸಲಿ 
ಎಂದು. ಹೀಗೇ ವರ್ಷಗಳು ಕಳೆದವು ಎಷ್ಟೋ . ನಾನು ಹುಟ್ಟಿದ ನೆಲ ನೀನು. ನೀನಲ್ಲದೆ 
ಬೇರೆ ನೆಲೆ ಇಲ್ಲ ನನಗೆ. ನನಗೂ ಹಿಡಿಯಷ್ಟು ಒಳ್ಳೆಯವರಿಗೂ ನಡುವೆ , ಅವರು 
ನೂರಿರಲಿ, ಇಪ್ಪತ್ತು ಇರಲಿ, ಇನ್ನೂ ಹುಟ್ಟದಿರುವವರೇ ಇರಲಿ - ಸಂದೇಶವಾಹಕಳಾಗುವೆ 
ನೀನು ಅನ್ನುವ ವಿಶ್ವಾಸವಿತ್ತು. ಈಗ ಸಂಶಯ ಹುಟ್ಟಿದೆ. ನನ್ನ ಬದುಕು ದುಂದುಮಾಡಿದೆನೋ 
ಅನಿಸುತ್ತದೆ. ಕೀಳುಜನರ ನುಡಿಯಾಗಿರುವೆ, ಅವಿಚಾರಿಗಳ, ಬೇರೆ ದೇಶಗಳಿಗಿಂತ ತಮ್ಮನ್ನೆ 
ತಾವು ದ್ವೇಷಿಸುವ, ಗುಪ್ತ ಮಾಹಿತಿದಾರರ, ಗೊಂದಲಗೆಟ್ಟವರ, ಮುಗ್ಧತೆಯಲ್ಲಿ ನರಳುವವರ 
ನುಡಿಯಾಗಿರುವೆ. ಆದರೆ ನೀನಿಲ್ಲದೆ ನಾನು ಯಾರು ? ದೂರ ದೇಶದಲ್ಲಿರುವ ಬರಿಯ 
ವಿದ್ವಾಂಸ ಅಷ್ಟೆ . ಭಯವಿಲ್ಲದೆ, ಅಪಮಾನವಿಲ್ಲದೆ ಬದುಕಿನಲ್ಲಿ ಗೆದ್ದವನು. ಹೌದು, 
ನೀನಿಲ್ಲದೆ ನಾನು ಯಾರು? ಬರಿಯ ಫಿಲಾಸಫರ್ ಅಷ್ಟೆ . 

ಇದೆಲ್ಲ ಭಾವನೆಗಳ ಮಾತು ಅನಿಸೀತು. ಜನ ನುಡಿತಾಯಿಯನ್ನು ತೊರೆಯುವ ಕಾರಣಗಳೇನು, 
ನುಡಿತಾಯಿಯಂದಿರು ಹಲವರು ಇರಲು ಸಾಧ್ಯವೇ , ಕಲಿಕೆಯಲ್ಲಿ, ಜ್ಞಾನಸಂಪಾದನೆಯಲ್ಲಿ ನುಡಿತಾಯಿಯ 
ಪಾತ್ರವೇನು, ಮಿತಿಯೇನು, ಶಿಕ್ಷಣ ಮತ್ತು ನುಡಿತಾಯಿಯ ಸಂಬಂಧ, ಭಾಷೆಗಳ ಸಂಬಂಧ, ಭಾವ 
ಭಾಷೆ ವಿಚಾರಗಳ ಸಂಬಂಧ, ಭಾಷೆಗಳ ಹತ್ಯೆ , ಭಾಷಿಕ ಹಕ್ಕು ಇವೆಲ್ಲ ಮುಖ್ಯವಾದ ಸಾಮಾಜಿಕ ಮತ್ತು 
ರಾಜಕೀಯ ಪ್ರಶ್ನೆಗಳು. ಬದುಕಿನಲ್ಲಿ ಎದುರಾಗುವ ಯಾವ ಪ್ರಶ್ನೆಗೂ ಸುಲಭ ಉತ್ತರ ಇಲ್ಲದಿರುವಂತೆಯೇ 
ಈ ಪ್ರಶ್ನೆಗಳಿಗೂ ಸುಲಭದ ಸರ್ವ ಸಮ್ಮತ ಉತ್ತರಗಳು ಇಲ್ಲ. ಈ ಪ್ರಶ್ನೆಗಳನ್ನು ಕುರಿತು ಮುಂದಿನ 
ಬರಹಗಳಲ್ಲಿ ವಿಚಾರ ಮಾಡೋಣ. 


[ ಸಾಪ್ತಾಹಿಕ ಪುರವಣಿ ೩ ಜೂನ್ ೨೦೧೨] 


೧೦೯ 


ನುಡಿಯೊಳಗಾಗಿ 


ಒಂದೇ ಭಾಷೆ ಸಾಲದೇ ? 


ಲೋಕದಲ್ಲಿರುವ ಮನುಷ್ಯರ ದೇಹ ರಚನೆಯೆಲ್ಲಾ 
ಒಂದೇ ಥರ , ಮಿದುಳೂ ಒಂದೇ ಥರ ಆದರೆ 
ಇಷ್ಟೊಂದು, ಸಾವಿರಾರು, ಸುಮಾರು ಏಳು ಸಾವಿರ 
ಬೇರೆ ಬೇರೆ ಭಾಷೆಗಳು ಯಾಕೆ ಇವೆ ? ಜಗತ್ತಿನ ಜನರಿಗೆಲ್ಲ 
ಒಂದೇ ಭಾಷೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತಿತ್ತು! ಪರಸ್ಪರ 
ಮಾತು ಅರ್ಥವಾಗುತಿತ್ತು, ವಿದೇಶೀ ಭಾಷೆಗಳನ್ನು 
ಕಲಿಯುವ ತೊಡಕು ಇರುತಿರಲಿಲ್ಲ, ಆಡಳಿತ 
ಸುಲಭವಾಗುತಿತ್ತು, ವ್ಯಾಪಾರ ವಾಣಿಜ್ಯ ಸಲೀಸಾಗುತಿತ್ತು. 
ಭಾಷೆಗಳು ಸಾಯುತ್ತಿವೆ ಎಂದು ಗೋಳಾಡುತ್ತಾರಲ್ಲ, 
ಹಾಗೆ ಭಾಷೆಗಳು ಕಡಿಮೆಯಾಗಿ ಒಂದೇ ಭಾಷೆ ಉಳಿದರೆ 
ಒಳ್ಳೆಯದೇ ಅಲ್ಲವೇ ? ಹೀಗೆ ಯೋಚನೆ ಮಾಡುವ 
ಜನ ಸಾಕಷ್ಟು ಇದ್ದಾರೆ. 


ನುಡಿಯೊಳಗಾಗಿ 


ಅಥವಾ ತೀರ ಇಷ್ಟು ಅತಿರೇಕದ ನಿಲುವು ಅಲ್ಲದಿದ್ದರೂ ನಮ್ಮ ಭಾಷೆಗೆ ಸದ್ಯಕ್ಕೆ ಅಪಾಯವಿಲ್ಲ, 
ಜಗತ್ತಿನ ಯಾವುದೋ ಮೂಲೆಯಲ್ಲಿ ಯಾವುದೋ ಭಾಷೆ ಮರಣಿಸಿದರೆ ಅದನ್ನು ಕಟ್ಟಿಕೊಂಡು 
ನಮಗೇನು ಅನ್ನುವ ಉದಾಸೀನ ತೋರುವ ಜನರಂತೂ ತೀರ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇದಕ್ಕೆ 
ವಿರುದ್ಧವಾಗಿ ಮಾತೃಭಾಷೆ ಅನ್ನುವ ಮಾತು ಕಿವಿಗೆ ಬೀಳುತ್ತಿದ್ದಂತೆ ಭಾವುಕವಾಗಿ ಮೈಮರೆಯುವ, 
“ ನಮ್ಮ ಭಾಷೆಗೆ ಅಪಾಯವಿದೆ ಎಂದು ಒಂದಿಷ್ಟು ಅನಿಸಿದರೂ ಉದ್ವಿಗ್ನವಾಗಿ ಮೇಲೆರಗುವ ಜನರೂ 
ಇದ್ದಾರೆ. 

- ಇವೆರಡೂ ತಪ್ಪು ನಿಲುವುಗಳು . ಭಾಷೆಗಳ ವೈವಿಧ್ಯದ ಮಹತ್ವ ಏನು ಅನ್ನುವುದು 
ಸ್ಕೂಲವಾಗಿಯಾದರೂ ನಮ್ಮ ಮನಸ್ಸಿಗೆ ಇಳಿಯಬೇಕಾದದ್ದು ಅಗತ್ಯ . 

ಭಾಷೆಯೊಂದರ ಶಬ್ದ ಸಂಪತ್ತು ಬಹಳ ಸ್ಪಷ್ಟವಾಗಿ ಆಯಾ ಭಾಷಿಕರ ಭೌತಿಕ ಮತ್ತು ಸಾಮಾಜಿಕ 
ಪರಿಸರವನ್ನು ಪ್ರತಿಫಲಿಸುತ್ತದೆ. ಭಾಷೆಯೊಂದರ ಸಮಗ್ರ ಶಬ್ದಕೋಶವನ್ನು ಆ ಸಮುದಾಯದ ಗಮನವನ್ನು 
ಸೆಳೆದ ಎಲ್ಲ ವಿಚಾರ, ಆಸಕ್ತಿ ಮತ್ತು ವ್ಯವಹಾರಗಳ ಸಂಕೀರ್ಣವಾದ ಇನ್‌ವೆಂಟರಿ ಎಂದು ಪರಿಗಣಿಸಬಹುದು. 
ಯಾವುದೇ ಸಮುದಾಯದ ಇಂಥ ಶಬ್ದಕೋಶ ನಮಗೆ ದೊರೆತರೆ ಆ ಸಮುದಾಯದ ಭೌತಿಕ ಪರಿಸರ , 
ಭಾಷಿಕರ ಸಂಸ್ಕೃತಿಯ ಲಕ್ಷಣಗಳನ್ನೆಲ್ಲ ಅರಿಯಬಹುದು. ಇದನ್ನು ೧೯೧೨ರಲ್ಲಿ ಹೇಳಿದವನು ಎಡ್ವರ್ಡ್ 
ಸಪಿ‌. ಅದಕ್ಕೂ ನೂರು ವರ್ಷ ಮೊದಲು ವಿಲ್‌ಹೆಲ್ಡ್ ವಾನ್ ಹಬೋಲ್ಡ್ ಮನುಷ್ಯ ಭಾಷೆಯ 
ವೈವಿಧ್ಯದ ಬಗ್ಗೆ ಹೇಳುತ್ತ ಈ ವೈವಿಧ್ಯದಲ್ಲಿ ಮನುಷ್ಯನ ವಿಚಾರಗಳ ಬೆಳವಣಿಗೆಯ ಸಾಧ್ಯತೆ ಇದೆ, 
ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದ ' ಅಂತರಂಗದ ರೂಪವಿದೆ, ಲೋಕವನ್ನು ವ್ಯಾಖ್ಯಾನಿಸುವ 
ಅದರದ್ದೇ ತಾಖತ್ತು ಇದೆ ಅಂದಿದ್ದ. 

ಭಾಷೆಯ ಅಧ್ಯಯನ ಅನ್ನುವುದು ಕೇವಲ ಧ್ವನಿವ್ಯವಸ್ಥೆ , ಪದಗಳ ರೂಪ, ವಾಕ್ಯರಚನೆ, ವ್ಯಾಕರಣ 
ಇಷ್ಟು ಮಾತ್ರವಲ್ಲ ಭಾಷೆಗೂ ಅದನ್ನಾಡುವ ಜನ ಬದುಕುವ ಪರಿಸರಕ್ಕೂ ಇರುವ ಸಂಬಂಧ ಗುರುತಿಸಬೇಕು 
ಅನ್ನುವ ಆಲೋಚನೆಯ ಬೀಜ ಇಲ್ಲಿದೆ. ಅದು ಖಚಿತ ರೂಪ ಪಡೆದದ್ದು ೧೯೭೧ರಲ್ಲಿ ಐನಾರ್ 
ಹಾಗೆನ್ ' ಇಕಾಲಜಿ', ಪರಿಸರ ಅಧ್ಯಯನ, ಎಂಬ ಪರಿಕಲ್ಪನೆಯನ್ನು ಸೃಷ್ಟಿಸಿದಾಗ, ಭಾಷಾ ವೈವಿಧ್ಯ , 
ಭಾಷೆಗೂ ಅದನ್ನಾಡುವ ಜನ ಬದುಕುವ ಪರಿಸರಕ್ಕೂ ಇರುವ ಸಂಬಂಧ , ಪರಿಸರದ ಜೀವವೈವಿಧ್ಯಕ್ಕೆ 
ಆಗುವ ಊನ, ಮಾಲಿನ್ಯ , ಹಾನಿ ಇವೆಲ್ಲ ಭಾಷೆಯ ಮೇಲೆ ಮಾಡುವ ಪರಿಣಾಮಗಳನ್ನು ಕುರಿತ 
ತಿಳಿವಳಿಕೆ ಬೆಳೆಯಿತು. 

ಭಾಷೆಗಳ ಸಂಖ್ಯೆ ಕಡಿಮೆಯಾದರೆ ಒಳ್ಳೆಯದು, ದುರಂತವಲ್ಲ ಅನ್ನುವುದು ಜನಪ್ರಿಯವಾದ 
ನಂಬಿಕೆ, ಆದರೂ ತಪ್ಪು ನಂಬಿಕೆ. ಅದನ್ನು ಪೋಷಿಸುವ ಹಲವು ಸಂಗತಿಗಳಿವೆ. ಟವರ್ ಆಫ್ ಬಾಬೆಲ್ 
ಎಂದೇ ಪ್ರಸಿದ್ಧವಾಗಿರುವ ಪುರಾಣ ಕತೆ ಇದು: ಜಗತ್ತಿನ ಜನರೆಲ್ಲ ಒಂದೇ ಭಾಷೆ ಆಡುತಿದ್ದರು; ಜನ 
ಸ್ವರ್ಗವನ್ನು ಮುಟ್ಟುವಂಥ ಗೋಪುರ ಕಟ್ಟುವುದಕ್ಕೆ ತೊಡಗಿದರು. ಅವರ ಭಾಷೆಗಳು ಪರಸ್ಪರ ಅರ್ಥವಾಗದಂತೆ 
ಮಾಡಿದ ದೇವರು; ಕೆಲಸ ಅರ್ಧಕ್ಕೇ ನಿಂತುಹೋಯಿತು. ಜಗತ್ತಿನ ಭಾಷಾ ಬಹುಳತೆ ಮನುಷ್ಯ ಕುಲಕ್ಕೆ 
ಎರಗಿದ ಶಾಪ ; ಭಾಷೆ ಒಂದೇ ಇದ್ದರೆ ಮೂಲದಲ್ಲಿದ್ದ ಪರಿಪೂರ್ಣತೆ ಒಂದಿಷ್ಟಾದರೂ ಮರಳೀತು; 
ಮನುಷ್ಯರ ಪರಸ್ಪರ ತಿಳಿವಳಿಕೆ ವೃದ್ಧಿಸಿ ಶಾಂತಿ ಮೂಡೀತು; ಜಾಗತಿಕ ಮಿತ್ರತ್ವ, ಸ್ಥಿರತೆ ಸಾಧ್ಯವಾದೀತು; 
ಭಾಷೆಗಳು ಸತ್ತು ಸಂಖ್ಯೆ ಕಡಿಮೆಯಾದರೆ ಆ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಟ್ಟಂತೆ ಅನ್ನುವ ಧೋರಣೆ ಇದೆ. 
- ಇದು ಮುಗ್ಗ - ಮೂಢ ನಂಬಿಕೆ. ಇಪ್ಪತ್ತನೆಯ ಶತಮಾನದ ಕೊನೆಯ ದಶಕಗಳಲ್ಲಿ ಆದ 
ಅಂತರ್ಯುದ್ಧಗಳೆಲ್ಲ ಹೆಚ್ಚಾಗಿ ನಡೆದಿರುವುದು ಪ್ರಮುಖ ಏಕಭಾಷಿಕ ದೇಶಗಳಲ್ಲೇ - ವಿಯೆಟ್ನಾಂ, 
ಕಾಂಬೋಡಿಯ , ಕ್ವಾಂಡ, ಬುರುಂಡಿ ಹೀಗೆ. ಭಾಷೆಗಳ ಬಗ್ಗೆ ಇರುವ ಕುರುಡು ಅಭಿಮಾನವನ್ನು ನೀಗಿಸಿ 


೧೧೧ 


ನುಡಿಯೊಳಗಾಗಿ 


ಆ ಮೂಲಕ ಮಹತ್ವಾಕಾಂಕ್ಷೆ, ಸಂಘರ್ಷಗಳನ್ನು ಕಡಿಮೆ ಮಾಡಬಹುದು ಅನ್ನುವ ಮಹತ್ವಾಕಾಂಕ್ಷೆಯಿಂದ 
ರೂಪುಗೊಂಡದ್ದು ಎಸ್ಪರಾಂತೊ (' ಆಶಾವಾದಿ ) ಅನ್ನುವ ಭಾಷೆ. ( ಅದು ೧೮೮೭ರಲ್ಲಿ ಝಾಮೆನ್‌ಹಾಫ್ 
ರೂಪಿಸಿದ, ಸುಲಭವಾಗಿ ಕಲಿಯಬಲ್ಲ, ರಾಜಕೀಯವಾಗಿ ನಿರ್ಲಿಪ್ತವಾದ ಭಾಷೆ. ಸುಮಾರು ಎರಡು ಲಕ್ಷ 
ಜನ ಅದನ್ನು ಬಳಸುತಿದ್ದಾರೆ). 

ಜಗತ್ತಿನಲ್ಲೆಲ್ಲ ಒಂದೇ ಭಾಷೆ ಇರಬೇಕು ಅನ್ನುವವರು ಪ್ರಮುಖ ಏಕಭಾಷಿಕ ರಾಷ್ಟ್ರಗಳಿಂದ 
ಬಂದವರು. ಒಂದೇ ಭಾಷೆ ಇರುವಂಥ ದಿನ ಬಂದರೆ ಜಗತ್ತೆಲ್ಲ ತಮ್ಮ ಭಾಷೆಯನ್ನೆ ಆಡುತ್ತಾರೆ ಅನ್ನುವ 
ನಂಬಿಕೆ ಅವರದು. ಆದ್ದರಿಂದಲೇ ಆಯ್ಕೆಯ ತೊಡಕೂ ತಲೆ ಎತ್ತುತ್ತದೆ. ಯಾವುದೇ ಆಯ್ಕೆಗೆ ಧಾರ್ಮಿಕ, 
ರಾಷ್ಟ್ರೀಯ ಕಾರಣಗಳಿಂದ ವಿರೋಧ ಹುಟ್ಟುತ್ತದೆ . 

ಆದಿ ಮನುಷ್ಯ ಆಡಿದ ಭಾಷೆ ಯಾವುದು ಅನ್ನುವುದು ಹಳೆಯ ವಾಗ್ವಾದ -ಹೀಬ್ರೂ ಆದಿ 
ಮನುಷ್ಯನ ಭಾಷೆ ಅಂದವನು ಡಾಂಟೆ; ಫ್ರೆಂಚ್ ಅಂದವನು ವೋಲ್ವೇರ್; ಚೀನೀ , ಈಜಿಪ್ತಿಯನ್, 
ಜರ್ಮನ್, ಸಂಸ್ಕತ ಒಂದೊಂದಕ್ಕೂ ಇದೇ ಆದಿಭಾಷೆ' ಅನ್ನುವ ಸಮರ್ಥಕರಿದ್ದಾರೆ. ಇನ್ನು ಕೆಲವರು 
ಭವಿಷ್ಯದತ್ತ ನೋಡುತ್ತ ಯಾವುದಾದರೂ ಅಂತಾರಾಷ್ಟ್ರೀಯ ಸಂಸ್ಥೆ ಒಂದು ಭಾಷೆ ಎತ್ತಿ ಹಿಡಿದೀತು 
ಅನ್ನುತ್ತಾರೆ. ಕ್ವಿಬೆಕ್ , ಬೆಲ್ಜಿಯಂ, ಇಂಡಿಯ ಇಂಥ ದೇಶಗಳಲ್ಲಿ ತಮ್ಮ ಭಾಷೆ ನಿರ್ಲಕ್ಷಿತ ಅನ್ನುವ 
ಕಾರಣಕ್ಕೆ ಸಂಘರ್ಷಗಳು ನಡೆಯುತ್ತಿರುವಾಗ ಯಾವುದೇ ಒಂದು ಸಂಸ್ಥೆ ಜನರೆಲ್ಲ ತಮ್ಮ ಭಾಷೆ 
ಬಿಟ್ಟುಕೊಟ್ಟು ಮತ್ತೊಂದನ್ನು ಜಾಗತಿಕ ಏಕ ಭಾಷೆಯಾಗಿ ಒಪ್ಪುವಂತೆ ಮಾಡಲು ಸಾಧ್ಯವೇ ? 

ಒಂದೇ ಭಾಷೆ ಇದ್ದರೆ ಸಂವಹನ, ವ್ಯಾಪಾರ, ವಾಣಿಜ್ಯಕ್ಕೆ ಅನುಕೂಲ. ಇಂಗ್ಲಿಶು ಆ ಕೆಲಸ 
ಮಾಡಬಲ್ಲದು. ಹಾಗಂದುಕೊಂಡರೂ ಮಿಕ್ಕ ಭಾಷೆಗಳನ್ನು ಇಲ್ಲವಾಗಿಸಿ ನಡೆಯಬೇಕೇ ? ಎರಡು ಭಾಷೆಗಳಿದ್ದಾಗ 
ಎರಡಕ್ಕೂ ಬೇರೆಕಾರ್ಯವಿದ್ದರೂ ಬಹುಭಾಷಿಕತೆಯನ್ನು ತೊರೆಯುವಂತೆ ಸರ್ಕಾರಗಳ ಮನ ಒಲಿಸುವುದು 
ಕಷ್ಟ, ಈ ಕೆಲಸಕ್ಕೆ ಅಗಾಧ ಹಣ ಬೇಕಾದೀತು. ಒಂದೊಂದು ಭಾಷೆಯ ಸಂದರ್ಭದಲ್ಲೂ ವಸಾಹತು 
ಶೋಷಣೆಯ ನೆನಪುಗಳಿರುವಾಗ, ಭಾವನಾತ್ಮಕತೆಯದೇ ಮೇಲುಗೈಯಾಗಿರುವಾಗ “ನಮ್ಮದಲ್ಲದ ಇತರ 
ಭಾಷೆಯನ್ನು ಸಲಹುವುದು ತೊಡಕಿನ ಕೆಲಸ, 

ಜಗತ್ತಿನ ಮಟ್ಟಿಗೆ ಭಾಷಾ ನಾಶ ಕೆಟ್ಟದ್ದು ಅನ್ನುವವರು ಕೂಡ ಸ್ಥಳೀಯವಾಗಿ ಎದುರಾಗುವ 
ತಮ್ಮದೆ ಸಂಸ್ಕೃತಿಯ ಇನ್ನೊಂದು ಭಾಷೆಯ ಬಗ್ಗೆ ಅಸಹನೆ ತೋರುತ್ತಾರೆ. ಅನ್ಯರ ಭಾಷೆ ಕೆಟ್ಟದು, 
ಅಸಂಸ್ಕತ, ಓಬೀರಾಯನ ಕಾಲದ್ದು, ಬರೀ ಲೊಳಲೊಳ ಸದ್ದು, ಅದು ಇಲ್ಲದಿದ್ದರೇ ಏನು ಕೊಳ್ಳೆಹೋಗುತಿತ್ತೋ 
ಅನ್ನುವ ಧೋರಣೆ ತೋರುತ್ತಾರೆ. ಯಾವ ಭಾಷೆಯೂ ಅಸಂಸ್ಕೃತವಲ್ಲ, ಎಲ್ಲದರಲ್ಲೂ ಚೆಲುವು ಇದೆ, 
ಅಭಿವ್ಯಕ್ತಿ ನಡದೇ ಇದೆ. ಆದರೆ ಭಯ ದ್ವೇಷಗಳು ವಿಚಾರಕ್ಕೆ ಸದಾ ಕುರುಡು. 

ಸಕಾರಣ ಅನ್ನುವಂತೆ ತೋರುವ ವಾದ: ಇಷ್ಟೊಂದು ಭಾಷೆಗಳಿರುವುದರಿಂದ ದುಡ್ಡು ದಂಡ. 
ವ್ಯಕ್ತಿಗಳು, ಸಂಸ್ಥೆಗಳು ಟೈಮು, ದುಡ್ಡು, ಶಕ್ತಿ ಎಲ್ಲವನ್ನೂ ಅನುವಾದಕ್ಕೆ ಖರ್ಚು ಮಾಡಬೇಕು, ಮಾರಾಟಕ್ಕೆ, 
ಕೊಳ್ಳುವುದಕ್ಕೆ ಒಂದೇ ಭಾಷೆ ಇದ್ದಿದ್ದರೆ ಭಾಷೆಯ ಗೋಡೆಅಡ್ಡಬರುತಿರಲಿಲ್ಲ ಅನ್ನುತ್ತಾರೆ . ದುಡ್ಡು ಬೇಕು 
ನಿಜ , ಆದರೆ ಬಹುಭಾಷಿಕ ಸಂಸ್ಥೆಗಳಿಗೆ ಲಾಭ ಹೆಚ್ಚು ಅನ್ನುವುದು ಸಾಬೀತು ಆಗಿದೆ. ವ್ಯಾಪಾರ ಚಕ್ರ 
ಉರುಳಲು ಭಾಷೆ ಆಯಿಲ್ ಇದ್ದ ಹಾಗೆ! ಭಾಷೆಯು ' ಮಾನವ ಬಂಡವಾಳ , ಆರ್ಥಿಕತೆ ಭಾಷೆಯನ್ನು 
ಪ್ರಭಾವಿಸುವ ಹಾಗೆ ಭಾಷೆಯೂ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತದೆ. ಆರ್ಥಿಕ ಯಶಸ್ಸಿಗೆ ಕಾಣಿಕೆ 
ನೀಡುವ ಭಾಷಾ ವಲಯಗಳಿವೆ. ಪ್ರವಾಸೋದ್ಯಮ , ಕಲೆಗಳು , ಸ್ಥಳೀಯ ಉತ್ಪಾದನಾ ಸಂಸ್ಥೆಗಳು ಇವೆಲ್ಲ 
ಸಮುದಾಯಕ್ಕೆ ಚೈತನ್ಯ , ಸಾಂಸ್ಕೃತಿಕ ಹೆಮ್ಮೆ , ಆತ್ಮವಿಶ್ವಾಸ ನೀಡುತ್ತವೆ. ಈ ಅಂಶಗಳನ್ನು ಭಾಷಾ 
ಸಂಗೋಪನೆಗೆ ಬಳಸಬಹುದು. ವ್ಯಕ್ತಿ, ಸಂಸ್ಥೆ , ಸರ್ಕಾರ ಬಹುಭಾಷಿಕವಾಗಿದ್ದರೆ ಲಾಭ. 


ನುಡಿಯೊಳಗಾಗಿ 


೧೧೨ 


೨ 


ಭಾಷೆಗಳನ್ನುಳಿಸಿಕೊಳ್ಳುವುದರ ಲಾಭಗಳೇನು ? ಅದನ್ನು ಅರಿವಿಗೆ ತಂದುಕೊಳ್ಳುವುದು ಕಷ್ಟ. ಯಾಕೆಂದರೆ 
ಕ್ಷಾಮ , ಬರಗಾಲ, ಅತ್ಯಾಚಾರ, ರಾಜಕಾರಣಿಗಳ ಕಸರತ್ತು, ಧರ್ಮಪ್ರದರ್ಶನವೈಭವ ಇವೆಲ್ಲ ನಮ್ಮ 
ಪ್ರಜ್ಞೆಯನ್ನು ಘಾತಿಸುವ ಹಾಗೆ ಭಾಷೆಯ ಸಮಸ್ಯೆಗಳು ತತ್‌ಕ್ಷಣದಲ್ಲಿ ಮನಸ್ಸಿನಲ್ಲಿ ಮೂಡಿಕೊಳ್ಳುವುದಿಲ್ಲ. 
ಜೀವಕ್ಕೆ ಅಪಾಯ ಅನ್ನುವುದು ಎಷ್ಟು ಸ್ವಯಂ ಸ್ಪಷ್ಟವೋ ಭಾಷೆಯ ನಪ್ಪ ಅಷ್ಟು ಸ್ವಯಂ ಸ್ಪಷ್ಟವಲ್ಲ. 
ಪರಿಸರದ ಪ್ರಶ್ನೆ ಜನರ ಮನಸ್ಸನ್ನು ಕಳೆದ ಕೆಲವು ದಶಕಗಳಲ್ಲಿ ಸೆಳೆದ ಹಾಗೆ ಭಾಷೆಯ ಪ್ರಶ್ನೆ ಸೆಳೆದಿಲ್ಲ. 
ಜಗತ್ತಿನ ಮಳೆಕಾಡುಗಳನ್ನು , ಪರಿಸರ ವೈವಿಧ್ಯವನ್ನು ರಕ್ಷಿಸುವುದು ಅಗತ್ಯ ಅನ್ನುವುದು ದೊಡ್ಡವರಿಗೆ 
ಅಸ್ಪಷ್ಟವಾಗಿಯಾದರೂ ಗೊತ್ತು; ಆ ವಿಚಾರ ಮಕ್ಕಳ ಪಾಠದಲ್ಲೂ ಇದೆ. ಜೀವ ವೈವಿಧ್ಯದ ನಾಶದ ಬಗ್ಗೆ 
ಏನಾದರೂ ಮಾಡಬೇಕು ಅನ್ನುವ ತುರ್ತ ತಿಳಿದವರ ಮನಸ್ಸಿನಲ್ಲಿ ಹುಟ್ಟಿದರೂ ಹುಟ್ಟಬಹುದು. ಆದರೆ 
- ಜಗತ್ತಿನ ಭಾಷಾ ವೈವಿಧ್ಯ ಉಳಿಸಿಕೊಳ್ಳುವ ಸಂಗತಿ ಅಷ್ಟು ತೀವ್ರವಾಗಿ ಮನಸ್ಸು ತಟ್ಟುವುದಿಲ್ಲ. 

ಈಗ ಜಗತ್ತಿನಲ್ಲಿ ಇರುವ ಏಳು ಸಾವಿರ ಭಾಷೆಗಳಲ್ಲಿ ಒಂದೇ ಒಂದು ಸತ್ತರೆ ಕೂಡ ನಾವು ಯಾಕೆ 
ಕೇರ್ ಮಾಡಬೇಕು ಅನ್ನುವುದಕ್ಕೆ ಐದು ಮುಖ್ಯ ಕಾರಣಗಳಿವೆ. 

- ೧.ಜೀವ ವೈವಿಧ್ಯ ಎಷ್ಟು ಮುಖ್ಯವೋ ಭಾಷಾವೈವಿಧ್ಯ ಕೂಡ ಅಷ್ಟೇ ಮುಖ್ಯ ; ವೈವಿಧ್ಯ ವಿಕಾಸಕ್ಕೆ 
ಕಾರಣ , ಏಕರೂಪತೆ ವಿನಾಶಕ್ಕೆ ಕಾರಣ. ೨ . ಒಂದೊಂದು ಭಾಷೆಯೂ ಅದನ್ನು ಬಳಸುವ ಸಮುದಾಯದ 
ಅಸ್ಮಿತೆಯನ್ನು ವ್ಯಕ್ತಪಡಿಸುತ್ತದೆ ; ಭಾಷೆಯೊಂದರ ಸಾವು ಎಂದರೆ ಅದನ್ನು ಬಳಸುವ ಸಮುದಾಯದ 
ಅಸ್ಮಿತೆಯ ನಾಶ, ೩ . ಒಂದೊಂದು ಭಾಷೆಯೂ ಹಲವು ಚರಿತ್ರೆಗಳ ಉಗ್ರಾಣ; ಭಾಷೆಯನ್ನಾಡುವ ಜನ 
ಸಮುದಾಯದ ವಿವಿಧ ವರ್ಗಗಳ ವಿಭಿನ್ನ ಚರಿತ್ರೆಗಳೆಲ್ಲ ಭಾಷೆಯಲ್ಲಿ ಉಳಿದಿರುತ್ತವೆ , ಉಳಿಯಲು 
ಹೆಣಗುತ್ತಿರುತ್ತವೆ. ೫ . ಭಾಷೆಗಳು ತಮ್ಮಷ್ಟಕ್ಕೇ ಮುಖ್ಯ , ಆಸಕ್ತಿಕರ ; ಈ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ 
ಮಾನಸಿಕ ಸಾಮರ್ಥ್ಯದಲ್ಲಿ, ದೈಹಿಕ ಸಾಮರ್ಥ್ಯದಲ್ಲಿ ಭಿನ್ನವಾಗಿರುವಂತೆಯೇ ಒಂದೊಂದು ಭಾಷೆಯೂ 
ಅನನ್ಯ ಮತ್ತು ವಿಶಿಷ್ಟ 
- ಈ ಅಂಶಗಳನ್ನು ಪ್ರಧಾನವಾಗಿ ಪರಿಗಣಿಸುವ ಪರಿಸರ ಭಾಷಾಶಾಸ್ತ್ರ ಕಳೆದ ನಾಲ್ಕು ದಶಕಗಳಲ್ಲಿ 
ಅಗಾಧವಾಗಿ ಬೆಳೆದಿದೆ. ಭಾಷೆಯ ಬಳಕೆಯ ಅಧ್ಯಯನ, ಸಂಕಥನ ವಿಶ್ಲೇಷಣೆ, ತಾತ್ವಿಕ ಭಾಷಾಶಾಸ್ತ್ರ, 
ಭಾಷಾಬೋಧನೆ ಇವೆಲ್ಲ ಶಾಖೆಗಳೂ ಪರಿಸರ ಅಧ್ಯಯನದ ದೃಷ್ಟಿಕೋನಗಳನ್ನು ಅಳವಡಿಸಿಕೊಂಡಿವೆ. 
ಪರಿಸರವನ್ನು ಭಾಷೆಯ ರೂಪಕವಾಗಿ ಬಳಸಿಕೊಂಡು ಪರಿಸರಕ್ಕೂ ಭಾಷೆಯ ಬೆಳವಣಿಗೆ ಮತ್ತು 
ಮರಣಕ್ಕೆ ಇರುವ ಸಂಬಂಧಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸುವ ಕೆಲಸ ಆರಂಭವಾಗಿದೆ. ಈ 
ವಿವರಗಳನ್ನು ಮುಂದಿನ ವಾರಗಳಲ್ಲಿ ಇನ್ನಷ್ಟು ಪರಿಶೀಲಿಸೋಣ. 


[ ಸಾಪ್ತಾಹಿಕ ಪುರವಣಿ ೧೦ ಜೂನ್ ೨೦೧೨] 


೧೧೩ 


ನುಡಿಯೊಳಗಾಗಿ 


ನುಡಿ ವೈವಿಧ್ಯ ಯಾಕೆ ಬೇಕು? 


* 


7 


. 


M 


L 


NBC: 


ನಡೆಯುವ 


) 


2 


2 . 


- 


ಅಡಿಎ 


27 


- 


. 


- 


- 


- 


- 


- 


+ 


. 


- 
- 


( 


- 
Abd 


. 


4 


4 


14 


24 , 


- 


K 


And 


VIEWS 


14 


c)be 


* 


- 


S 


1 


- 


. 


AAAAAAAJAJA4AAJALAವಹಿಸಿ 


ಇಲಿಗಳು ಇರದಿದ್ದರೆ ಹಾವುಗಳು ಸಾಯುತ್ತವೆ; ಹುಲಿ, ಚಿರತೆಗಳು 
ಇರದಿದ್ದರೆ ಜಿಂಕೆಗಳು ಹೆಚ್ಚುತ್ತವೆ; ಹಲ್ಲಿಗಳಿರದಿದ್ದರೆ ಕೀಟಗಳ ಸಂಖ್ಯೆ 
ಅಪಾರವಾಗಿ ಹೆಚ್ಚುತಿತ್ತು. ಯಾವುದೇ ಒಂದು ಪ್ರಾಣಿವರ್ಗ ತನ್ನಷ್ಟಕ್ಕೆ 
ಕುತೂಹಲದ್ದೂ ಅಲ್ಲ, ಮಹತ್ವದ್ದೂ ಅಲ್ಲ. ಎಲ್ಲ ಜೀವಿಗಳ ಒಳಸಂಬಂಧ 
ಜಾಲ ಮುಖ್ಯ . ಅದನ್ನು ಪರಿಸರ ವ್ಯವಸ್ಥೆ ಅನ್ನುತ್ತಾರೆ. ಎಲ್ಲ 
ಜೀವಿಗಳು ತಾವಿರುವ ಪರಿಸರದೊಡನೆ ಕರುಳು ಬಳ್ಳಿಯ ಸಂಬಂಧ 
ಇಟ್ಟುಕೊಂಡಿರುತ್ತವೆ. 
- ಸಂಸ್ಕೃತಿಯನ್ನು ಸಾಧ್ಯವಾಗಿಸುವ ಭಾಷೆಗೂ ಮತ್ತು 
ಜೀವವೈವಿಧ್ಯಕ್ಕೂ ಒಳನಂಟು ಇದೆ. ಮನುಷ್ಯರು ಬದುಕುವ ಪರಿಸರಕ್ಕೆ 
ತಕ್ಕ ಹಾಗೆ ಬೇರೆ ಬೇರೆ ಸಂಸ್ಕೃತಿಗಳು ರೂಪುಗೊಳ್ಳುತ್ತವೆ. ರಾಯಚೂರಿನ 
ಪರಿಸರಕ್ಕೆ ತಕ್ಕ ಹಾಗೆ ಅಲ್ಲಿನ ಆಚಾರ, ವಿಚಾರ , ಊಟ, ಭಾಷೆ, 


ನುಡಿಯೊಳಗಾಗಿ 


೧೧೪ 


ಒಟ್ಟು ಸಂಸ್ಕೃತಿ; ಮಲೆನಾಡಿನ ಸಮುದಾಯಗಳ ಬದುಕಿನ ರೀತಿ ಅದಕ್ಕಿಂತ ಭಿನ್ನ ; ಬಯಲು ಸೀಮೆಯ 
ಸಂಸ್ಕತಿ ಇನ್ನೊಂದು ಥರ. ಮನುಷ್ಯ ಸಮುದಾಯದ ರಚನೆ ಮತ್ತು ವ್ಯವಸ್ಥೆಗೂ ಸ್ಥಳೀಯ ಪರಿಸರಕ್ಕೂ 
ನಿಕಟ ಸಂಬಂಧ ಇರುತ್ತದೆ. ಕರ್ನಾಟಕದ ಸೀಮೆಯ ಯಾವುದೇ ಒಂದು ಪ್ರದೇಶದ ಪರಿಸರಕ್ಕೆ ಆಗುವ 
ಹಾನಿ ಇಡೀ ಕರ್ನಾಟಕವನ್ನೇ ಬಾಧಿಸುತ್ತದೆ ಅಲ್ಲವೇ ? 
- ಸಂಸ್ಕೃತಿಯನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ದಾಟಿಸುವ ಮುಖ್ಯ ದಾರಿಯೆಂದರೆ 
ಭಾಷೆಯದ್ದು. ಆದ್ದರಿಂದಲೇ ಭಾಷೆಯ ಹಿಗ್ಗು , ಕುಗ್ಗು, ಸಾವು ಎಲ್ಲವನ್ನೂ ಪರಿಸರದ ಉಳಿಕೆ, ಸಲಹುವಿಕೆ, 
ನಾಶಗಳ ಜೊತೆಜೊತೆಗೇ ನೋಡುವ ರೀತಿ ಬೆಳೆದಿದೆ. ಪರಿಸರವು ಭಾಷೆಯ ಬಗ್ಗೆ ತಿಳಿಯುವುದಕ್ಕೆ ಒದಗಿ 
ಬರುವ ರೂಪಕ ಮಾತ್ರವಲ್ಲ , ಪರಿಸರ ಮತ್ತು ಭಾಷೆಗಳ ನಡುವೆ ಸಂಬಂಧ ಎಷ್ಟು ನಿಕಟ ಅನ್ನುವ 
ಅರಿವು ಈಗ ಮೂಡುತ್ತಿದೆ. ಆದರೂ ಎಲ್ಲೋ ಶಾಂತಸಾಗರದಲ್ಲಿ ಮೂಡುವ ಎಲ್ ನೀನೋ ಕರ್ನಾಟಕದ 
ಮಳೆಯನ್ನು ಪ್ರಭಾವಿಸುತ್ತದೆ ಅನ್ನುವುದು ಅಸಷ್ಟವಾಗಿಯಾದರೂ ಗೊತ್ತಾಗಿರುವ ಹಾಗೆ ಜಗತ್ತಿನ ಯಾವುದೋ 
ಮೂಲೆಯಲ್ಲಿ ನಾವು ಹೆಸರೇ ಕೇಳದ ಭಾಷೆಯೊಂದು ಇಲ್ಲವಾದರೆ ನಮ್ಮ ಮೇಲೂ ಅದು ಪರಿಣಾಮ 
ಬೀರೀತು ಅನ್ನುವುದು ನಮ್ಮ ಮನಸ್ಸಿಗೆ ಇಳಿದಿಲ್ಲ. 

ಪರಿಸರ ಉಳಿಯುವುದಕ್ಕೆ ಜೀವ ವೈವಿಧ್ಯ ಅಗತ್ಯ ; ಮನುಷ್ಯ ಸಂಸ್ಕೃತಿಯ ಸ್ವಾಸ್ಥ್ಯಕ್ಕೆ ಭಾಷಾ 
ವೈವಿಧ್ಯ ಅಗತ್ಯ , ಪರಿಸರ ವ್ಯವಸ್ಥೆಯ ಒಂದು ಅಂಶಕ್ಕೆ ಧಕ್ಕೆಯಾದರೆ ಇಡೀ ಪರಿಸರಕ್ಕೆ ಧಕ್ಕೆಯಾಗುವ 
ಹಾಗೆಯೇ ಭಾಷೆಯೊಂದಕ್ಕೆ ಧಕ್ಕೆಯಾದರೆ ಅದರಿಂದ ಇಡೀ ಮನುಷ್ಯ ಸಂಸ್ಕೃತಿಗೆ ಧಕ್ಕೆಯಾಗುತ್ತದೆ. 
ವೈವಿಧ್ಯವಿರದಿದ್ದರೆ ವಿಕಾಸವೂ ಇರುತ್ತಿರಲಿಲ್ಲ. ಭಿನ್ನ ಪರಿಸರಗಳಲ್ಲಿ ಬದುಕುವುದಕ್ಕೆ ಬೇಕಾದ ಹೊಂದಾಣಿಕೆ 
ಮಾಡಿಕೊಂಡ ಜೀವಿವರ್ಗಗಳು ವಿಕಾಸ ಹೊಂದಿದವು- ಗೊತ್ತಿರುವ ಈ ಸಂಗತಿಗೆ ಭಾಷೆಯನ್ನು 
ಹೋಲಿಸುತ್ತಾ ಯಾವ ಭಾಷಾ ವರ್ಗದಲ್ಲಿ ಅತಿ ಹೆಚ್ಚು ವೈವಿಧ್ಯವಿದೆಯೋ ಅದು ಅತ್ಯಂತ ಸದೃಢವಾಗಿರುತ್ತದೆ 
ಅನ್ನುತ್ತಾರೆ ಭಾಷಾಶಾಸ್ತ್ರಜ್ಞರು. ಏಕರೂಪದ ಪರಿಸರ ಜೀವಿ ವೈವಿಧ್ಯಕ್ಕೆ ಮಾರಕ . ನೀಲಗಿರಿ ನೆಡು 
ತೋಪುಗಳಲ್ಲಿ ಜೀವ ವೈವಿಧ್ಯ ಕಾಣುವುದಿಲ್ಲ. ಆಹಾರ, ಉಡುಪು, ಆಲೋಚನೆ, ಮಾತಿನ ರೀತಿ 
ಎಲ್ಲದರಲ್ಲೂ ಏಕರೂಪತೆಯನ್ನು ಒತ್ತಾಯಿಸುವ ಅಭಿವೃದ್ಧಿಯ ಕಲ್ಪನೆ, ಜಾಗತೀಕರಣ ಇವು ಭಾಷೆಯ 
ವೈವಿಧ್ಯಕ್ಕೆ ಮಾರಕ. . 

ಮನುಷ್ಯ ಮನುಷ್ಯನಾಗಿರುವುದರ ಮುಖ್ಯ ಲಕ್ಷಣವೇ ಭಾಷೆ, ಸಂಸ್ಕೃತಿ ಪ್ರಸರಣವಾಗುವುದೇ 
ಭಾಷೆಯ ಮೂಲಕ, ಭಾಷಿಕ ಸಂವಹನವು ಭಾಷೆಯ ಸಾವಿನ ಕಾರಣದಿಂದ ಮುರಿದುಬಿದ್ದರೆ 
ಪರಂಪರೆಯಿಂದ ಹರಿದು ಬಂದ ಜ್ಞಾನ ಊನವಾಗುತ್ತದೆ. ಭಾಷಾ ವೈವಿಧ್ಯ ನಷ್ಟವಾದರೆ ಅಳವಡಿಕೆಗೆ 
ಅಗತ್ಯವಾದ ಜ್ಞಾನದ ಕೊಳ ಬತ್ತಿಹೋಗಿರುವುದರಿಂದ ಮನುಷ್ಯನ ಅಳವಡಿಕೆಯ ಸಾಮರ್ಥ್ಯವೂ ಕುಂದುತ್ತದೆ. 
ಸ್ಥಳೀಯ ಭಾಷೆ ನಿಸರ್ಗದ ಸಂಪನ್ಮೂಲದ ಹಾಗೆ. ಒಮ್ಮೆ ಅದು ಭೂಮಿಯಿಂದ ಕಣ್ಮರೆಯಾಯಿತೆಂದರೆ 
ಮರು ಸೃಷ್ಟಿ ಸಾಧ್ಯವಿಲ್ಲ ಎಂಬ ಅರಿವುಮೂಡುತ್ತಿದೆ. ಆಲೋಚನೆಗಳನ್ನು ಕಸಿ ಮಾಡುವುದು ಬಹುಭಾಷಿಕತೆ 
ಇದ್ದಾಗ ಮಾತ್ರ ಸಾಧ್ಯ ; ಮನುಷ್ಯ ಆಡುವ ಒಂದೊಂದು ಭಾಷೆಯೂ ಬೌದ್ಧಿಕ ಸಾಧನೆಯ ಸಾಕ್ಷಿ ; 
ಭಾಷಿಕ ಲೋಕದ ವೈವಿಧ್ಯ ಬಹುಶಃ ಜೀವಲೋಕದ ವೈವಿಧ್ಯಕ್ಕಿಂತ ಮಿಗಿಲೇ ಇದ್ದೀತು ಅನ್ನುವುದು 
ಬಲ್ಲವರ ಊಹೆ. 

ಬೇರೆ ಬೇರೆ ಭಾಷೆಗಳ ಒಡನಾಟದ ಕುರುಹು ಅನ್ನುವ ಹಾಗೆ ಇರುವ ಎರವಲು ಪದಗಳ 
ಉದಾಹರಣೆಯನ್ನು ನೋಡೋಣ. ಗೆಳೆಯ , ಮಿತ್ರ, ಫ್ರೆಂಡು ದೋಸ್ತಿ; ಲವ್, ಇಷ್, ಪ್ರೀತಿ, ಪ್ಯಾರ್, 
ಮೊಹಬ್ಬತ್, ಒಲುಮೆ - ಒಂದೇ ಅರ್ಥದವು ಅನ್ನುವ ಹಾಗೆ ಕಾಣುವ ಎರವಲು ಪದಗಳು ಶಬ್ದಕೋಶಕ್ಕೆ 
ವೈವಿಧ್ಯತಂದಿವೆ, ಮಾತಿನ ಸ್ವಾರಸ್ಯ ಹೆಚ್ಚಿಸಿವೆ, ಶೈಲಿಯ ಸೂಕ್ಷತೆಗಳನ್ನು ಸಾಧ್ಯವಾಗಿಸಿವೆ. ನಾವಿರುವ 
ಪರಿಸರದಲ್ಲಿ ಭಾಷಾ ವೈವಿಧ್ಯವಿರದಿದ್ದರೆ ಇದು ಸಾಧ್ಯವಾಗುತಿತ್ತೇ ? 


೧೧೫, 


ನುಡಿಯೊಳಗಾಗಿ 


“ ಮನುಷ್ಯರು ಮರೆಯಬಹುದು, ಭಾಷೆ ಮರೆಯುವುದಿಲ್ಲ,' ಇದು ಜಾರ್ಜ್ ಸ್ಪೀನರ್‌ನ ಮಾತು. 
ರಾಜಕೀಯ ಮತ್ತು ಆರ್ಥಿಕ ಕಾರಣಕ್ಕೆ ಜಗತ್ತನ್ನು ಆವರಿಸಿಕೊಂಡ ಇಂಗ್ಲಿಶ್ ಸುಮಾರು ೩೫೦ ಜೀವಂತ 
ಭಾಷೆಗಳ ಸಂಪರ್ಕಕ್ಕೆ ಬಂದು ಆಯಾ ಭಾಷಾಮೂಲಗಳಿಂದ ರೂಪುಗೊಂಡ , ಎರವಲು ಪಡೆದ 
ಪದಗಳನ್ನೆಲ್ಲ ಇಂಗ್ಲಿಶ್ ನಿಘಂಟು ಪಟ್ಟಿಮಾಡುತ್ತದೆ. ಪದ , ನುಡಿಗಟ್ಟುಗಳು ಸಮಾಜದ ಚರಿತ್ರೆ , ಗತಕಾಲದ 
ಭಾಷಿಕರ ಮನಸ್ಥಿತಿಯ ಸೂಚನೆ, ಸಾಂಸ್ಕೃತಿಕ ನಂಟುಗಳ ದಾಖಲೆಯಾಗಿರುತ್ತವೆ. ಕನ್ನಡದ ಸುತ್ತಮುತ್ತ 
ಇರುವ ಭಾಷೆಗಳು ಅಕಸ್ಮಾತ್ ಇರದಿದ್ದರೆ ಕನ್ನಡದ ಸಮೃದ್ಧಿಯೂ ಕಡಮೆಯಾಗುತ್ತಿತ್ತು . ಕನ್ನಡಕ್ಕೆ 
ಅಕಸ್ಮಾತ್ತಾಗಿ ಸಾವಿರ ಭಾಷೆಗಳ ಸಂಪರ್ಕ ಸಾಧ್ಯವಿದ್ದಿದ್ದರೆ ಆಗ ಕನ್ನಡದ ಅಭಿವ್ಯಕ್ತಿ ಸಾಧ್ಯತೆ 
ಅನೂಹ್ಯಪ್ರಮಾಣದಲ್ಲಿ ಹೆಚ್ಚುತ್ತಿತ್ತು . ಯಾವುದೇ ಭಾಷೆ ಪಷ್ಟವಾಗುವುದಕ್ಕೆ ಸುತ್ತ ಮುತ್ತ ಅನೇಕ ಜೀವಂತ 
ಭಾಷೆಗಳು ಇರಲೇಬೇಕು, ಅವುಗಳ ಸಂಪರ್ಕವೂ ಇರಲೇಬೇಕು. ಒಂದೊಂದು ಭಾಷೆಯೂ ವಿಶ್ವದ 
ಒಂದೊಂದು ಮಾದರಿಯನ್ನು, ಜಗತ್ತನ್ನು ಅರ್ಥಮಾಡಿಕೊಳ್ಳುವ ಅರ್ಥವಂತಿಕೆಯ ಭಿನ್ನ ವ್ಯವಸ್ಥೆಗಳನ್ನು 
ಒಳಗೊಂಡಿದೆ. ಜಗತ್ತನ್ನು ವಿವರಿಸುವ ನಾಲ್ಕು ಸಾವಿರ ಬಗೆಗಳು ನಮಗೆ ಲಭ್ಯವಾದರೆ ನಾವು ನಿಜವಾಗಲೂ 
ಶ್ರೀಮಂತರು ಅನ್ನುತ್ತಾನೆ ವ್ಯಾಸೆಸ್ಲಾವ್ ಇವಾನೋವ್, ಇನ್ನೊಂದು ಶತಮಾನದ ಅವಧಿಯಲ್ಲಿ ತಜ್ಞರು 
ನಿರೀಕ್ಷಿಸುವಂತೆ ಬಹಳಷ್ಟು ಭಾಷೆಗಳು ಇಲ್ಲವಾಗುವುದೇ ನಿಜವಾದರೆ ಮನುಷ್ಯನ ಸಾಂಸ್ಕೃತಿಕ ಸಂಪತ್ತು 
ನಷ್ಟವಾಗುತ್ತದೆ, ಮನುಷ್ಯಾಭಿವ್ಯಕ್ತಿಯ ಶಕ್ತಿ ಕುಂದುತ್ತದೆ. 

ವೈವಿಧ್ಯದ ಪರಿಕಲ್ಪನೆಯ ಇನ್ನೊಂದು ಮಗ್ಗುಲು ಅಸ್ಮಿತೆ. ' ಇವರು ಇವರೇ , ಅವರಲ್ಲ; ನಾನು 
ನಾನೇ , ಬೇರೆ ಯಾರೋ ಅಲ್ಲ' ಎಂದು ಸೂಚಿಸುವುದೇ ಅಸ್ಮಿತೆ, ದೇಹಾಕಾರ, ಉಡುಪು, ನಂಬಿಕೆ, 
ವರ್ತನೆ, ಆಚರಣೆ, ಸಂಗೀತ, ಕಲೆ, ಕರಕುಶಲ ವಸ್ತು ಇತ್ಯಾದಿಗಳೆಲ್ಲ ಅಸ್ಮಿತೆಯ ಅಂಶಗಳೇ ಆದರೂ 
ಅಸ್ಮಿತೆಯ ಲಕ್ಷಣಗಳನ್ನೆಲ್ಲ ಸರ್ವಾಂತರ್ಯಾಮಿಯಾಗಿ ಆವರಿಸಿಕೊಂಡಿರುವುದು ಸಮುದಾಯದ ಭಾಷೆಯೇ . 
ಭಾಷೆ ನಷ್ಟವಾದರೆ ಸಮುದಾಯದ ಅಸ್ಮಿತೆಯೂ ಇಲ್ಲವಾಗುತ್ತದೆ. 

ಭಾಷೆಗಳು ಚರಿತ್ರೆಗಳ ಉಗ್ರಾಣ. ಭಾಷೆಯೊಂದು ನಷ್ಟವಾದರೆ ಗತಕಾಲದೊಡನೆ ಸಂಬಂಧ 
ಸ್ಥಾಪಿಸುವುದೇ ಅಸಾಧ್ಯ . ಹಳಗನ್ನಡ ಗೊತ್ತಿರದಿದ್ದರೆ ನಮ್ಮ ಬುದ್ದಿ ಮಾತ್ರ ಅಯ್ಯೋ ಗತಕಾಲದ ಒಡನಾಟ 
ಸಾಧ್ಯವಿಲ್ಲ ಎಂದೀತು. ಆದರೆ ಅಜ್ಜ ಅಜ್ಜಿ ಬಳಸುತಿದ್ದ ಭಾಷೆ ನಮಗೆ ಗೊತ್ತಿಲ್ಲವಾದರೆ ಆಗ ಆಗುವ 
ಸಂಕಟ , ನಷ್ಟ ಹೆಚ್ಚು ತೀವ್ರ, ಬರವಣಿಗೆಯ ಭಾಷೆ ಮಾತ್ರ ಅಲ್ಲ, ಆಡು ಮಾತಿನ ಕಥೆ, ಗೀತೆ ಲಾವಣಿ, 
ಪ್ರದರ್ಶನ ಕಲೆ ಇವು ಕೂಡ ಸಾವಿರಾರು ವರ್ಷಗಳಷ್ಟು ಹಳೆಯ ಸಾಮಗ್ರಿಗಳನ್ನು ಕಾಪಾಡಿಕೊಂಡಿವೆ. 
ಭಾಷೆ ಇಲ್ಲವಾಗವುದೆಂದರೆ ಬರವಣಿಗೆಯೂ ಆಡುಮಾತೂ ಇಲ್ಲವಾಗುವುದು. ಭಾಷಿಕರ ಅಸ್ಮಿತೆ 
ಇಲ್ಲವಾಗುವುದು. ಅಸ್ಮಿತೆ ಚರಿತ್ರೆ ಎರಡೂ ಸೇರಿ ಪ್ರತಿಯೊಂದು ಭಾಷೆಯೂ ಮನುಷ್ಯ ಅಸ್ತಿತ್ವದ ವಿಶಿಷ್ಟ 
ಕೋಶವೂ ವ್ಯಾಖ್ಯಾನವೂ ಆಗುತ್ತದೆ . ಅದಕ್ಕೇ ಭಾಷೆಗಳು ಸಾಯಬಾರದು. 
ಈ ಜಗತ್ತಿನ ಅರ್ಧದಷ್ಟು ಮನುಷ್ಯರು ದ್ವಿಭಾಷಿಕರು. ಆದರೆ ಏಕಭಾಷಿಕರಿಗೆ ಜಗತ್ತು ಹೀಗೆ ಕಾಣದು. 
ಅವರ ಮನಸ್ಸು ಅನೇಕ ಶತಮಾನಗಳಿಂದ ಪ್ರಧಾನ ಸಂಸ್ಕೃತಿಯ ಭಾಗವಾಗಿ ಬೆಳೆದಿರುತ್ತದೆ. “ ಅನ್ಯರು' 
ನಮ್ಮ ಭಾಷೆ ಕಲಿಯಲಿ, ' ನಾವು' ಅವರ ಭಾಷೆ ಕಲಿಯುವುದಿಲ್ಲ ಅನ್ನುವುದು ಅವರ ಧೋರಣೆ. 
ಪ್ರಮುಖ ವಸಾಹತುಶಾಹಿ ದೇಶಗಳು , ಅಥವ ಧರ್ಮಪ್ರಸಾರದಲ್ಲಿ ತೊಡಗಿದ ಏಕಭಾಷಿಕ ದೇಶಗಳು 
ಹೀಗೆ ಭಾವಿಸುತ್ತವೆ - ಅರಾಬಿಕ್ , ಡಚ್ , ಇಂಗ್ಲಿಶ್ , ಫ್ರೆಂಚ್ , ಜರ್ಮನ್ , ಇತಾಲಿಯನ್ , ಪೋರ್ಚುಗೀಸ್, 
ಸ್ಪಾನಿಶ್ ಇಂಥ ಧೋರಣೆಯವು. 

ಏನಾದರೂ ಕಾಲ್ಪನಿಕ ಅವಗಢದಿಂದ ಸುಪ್ರಸಿದ್ಧ ಭಾಷೆಯೊಂದು ಕಣ್ಮರೆಯಾಗಿದ್ದರೆ ಅನ್ನುವ 
ಊಹೆ ಮಾಡಿ ನೋಡಿ. ಫ್ರೆಂಚರು ೧೦೬೬ರಲ್ಲಿ ಇಂಗ್ಲೆಂಡನ್ನು ಗೆದ್ದಾಗ ಅವರ ಭಾಷೆಯನ್ನೂ 


ನುಡಿಯೊಳಗಾಗಿ 


೧೧೬ 


ನಾಶಮಾಡಿದ್ದಿದ್ದರೆ ಚಾಸರ್ , ಶೇಕ್ಸ್‌ಪಿಯರ್, ಯಾರೂ ಇರುತ್ತಿರಲಿಲ್ಲ ಅಲ್ಲವೇ ! ಇದೇ ಎಚ್ಚರ ಎಲ್ಲ 
“ ಚಿಕ್ಕ ಭಾಷೆಗಳ ಬಗ್ಗೆ ಬೆಳೆಯಬೇಕು. ಪ್ರತಿ ಭಾಷೆಯಲ್ಲೂ ಒಬ್ಬ ಪಂಪ, ಶೇಕ್ಸ್ಪಿಯರ್ ಬಂದಾನು. 

ನುಡಿಮಾತ್ರವಾಗಿರುವ ಭಾಷೆಗಳ ಸಾಮಗ್ರಿ ಸಂಗ್ರಹವಾಗದಿದ್ದರೆ ದೊಡ್ಡ ನಷ್ಟ ಅಂಥ ಭಾಷೆಗಳನ್ನಾಡುವ 
ಜನರ ಸಂಪರ್ಕದಿಂದಲೇ ಸಸ್ಯ , ಪ್ರಾಣಿಗಳ ಬಗೆಗಿನ ನಮ್ಮ ತಿಳಿವಳಿಕೆ ಹೆಚ್ಚಿರುವುದು . ಯಾವುದೇ 
ಭೂಭಾಗದ ಮೂಲವಾಸಿಗಳು ತಮ್ಮ ಪರಿಸರದ ಬಗ್ಗೆ , ಜೀವ ರಾಶಿಗಳ ಬಗ್ಗೆ ಶತಮಾನಗಳಿಂದ 
ಪಡೆದಿಟ್ಟುಕೊಂಡಿರುವ ತಿಳಿವಳಿಕೆ, ಅವರ ಆಚರಣೆ, ನಂಬಿಕೆ, ಕಲೆ, ಕನಸುಗಳ ಜ್ಞಾನ ಇವೆಲ್ಲ ಇಲ್ಲವಾಗುತ್ತದೆ 
ಅವರ ಭಾಷೆ ನಾಶವಾದರೆ. 

ಸ್ಥಳೀಕರು ಏನೇ ಎಷ್ಟೇ ಕಷ್ಟ ಎದುರಿಸುತ್ತಿದ್ದರೂ ಜಗತ್ತಿನ ಐದರಲ್ಲೊಂದು ಭಾಗದಲ್ಲಿ ಇರುವ ನಿಜ 
ಅಧಿಕಾರಿಗಳು, ಅವರ ಒಂದೊಂದು ಭಾಷೆಯೂ ಅವರ ಬೌದ್ದಿಕ ಸಂಪತ್ತಿನ ಸಾಕಾರ ರೂಪ. ಮನುಷ್ಯ 
ಭಾಷೆಯ ಸಾಮರ್ಥ್ಯದ ದೃಷ್ಟಿಯಿಂದ ಜ್ಞಾನ, ಒಳನೋಟ, ವಿವೇಕಗಳ ದೃಷ್ಟಿಯಿಂದ ಉಪಭಾಷೆ 
ಕಿರುಭಾಷೆ ಸ್ಥಳೀಯಭಾಷೆ ಇತ್ಯಾದಿ ವ್ಯತ್ಯಾಸಗಳು ನಗಣ್ಯ . ಮನುಷ್ಯ ವಿವೇಕದ ಒಟ್ಟು ಮೊತ್ತ ಯಾವುದೇ 
ಒಂದು ಭಾಷೆಯ ಸ್ವತ್ತಲ್ಲ, ಮನುಷ್ಯ ಗ್ರಹಿಕೆಯ ಎಲ್ಲ ರೂಪಗಳನ್ನು ವೈವಿಧ್ಯಗಳನ್ನೂ ಯಾವುದೇ ಒಂದು 
ಭಾಷೆ ಮಾತ್ರ ಪೂರ್ಣವಾಗಿ ವ್ಯಕ್ತಪಡಿಸಲಾರದು. ಮನುಷ್ಯ ವಿವೇಕವನ್ನು ಹೆಚ್ಚಿಸಿಕೊಳ್ಳುವ ಒಂದು ದಾರಿ 
ಹೆಚ್ಚು ಭಾಷೆಗಳನ್ನು ಕಲಿಯುವುದು, ಭಾಷೆಗಳ ಬಗ್ಗೆ ಹೆಚ್ಚು ತಿಳಿಯುವುದು. ಹಾಗೆ ತಿಳಿದದ್ದನ್ನು 
ಮುಂದಿನ ಪೀಳಿಗೆಗೆ ಉಳಿಸುವುದು. 

ಮನುಷ್ಯ ಭಾಷೆಯ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ, ಸ್ಪಷ್ಟವಾಗಿ ವಿವರಿಸುವುದಕ್ಕೆ, ಭಾಷೆಯನ್ನು 
ರೂಪಿಸುವಲ್ಲಿ ಮನುಷ್ಯ ಮಿದುಳು ಯಾವ ಅಂಶಗಳನ್ನೆಲ್ಲ ಬಳಸಿಕೊಳ್ಳುತ್ತದೆ ಅನ್ನುವುದನ್ನು ತಿಳಿಯುವುದಕ್ಕೆ 
ಸಾಧ್ಯವಾದಷ್ಟೂ ಹೆಚ್ಚು ಸಂಖ್ಯೆಯ ಭಾಷೆಗಳ ಸಾಕ್ಷಿ ದೊರೆಯಬೇಕು. ಪ್ರಮುಖ ಭಾಷೆಗಳ ಹೆದ್ದಾರಿಯಿಂದ 
ಬಲುದೂರದಲ್ಲಿ ಇದ್ದುಕೊಂಡು ಮಿಕ್ಕ ಭಾಷೆಗಳಲ್ಲಿ ಇರದ ಲಕ್ಷಣಗಳನ್ನು ಹೊಂದಿರುವ ಭಾಷೆಗಳಂತೂ 
ಅಪೂರ್ವ ಸಾಮಗ್ರಿಗಳಿರುವ ಅಮೂಲ್ಯ ಸಂಪತ್ತು, ಐವತ್ತೋ ಅರುವತ್ತೋ ಜನ ಆಡುವ ಭಾಷೆ 
ಇಲ್ಲವಾದರೂ ಮನುಷ್ಯ ಸಾಮರ್ಥ್ಯದ ಬಗ್ಗೆ ತಿಳಿಯುವ ಅಪೂರ್ವ ಆಕರವೊಂದು ಕಣ್ಮರೆಯಾಗುತ್ತದೆ. 

* ಆದರೆ , ಬಹಳಷ್ಟು ಜನ ವ್ಯತ್ಯಾಸ ವೈವಿಧ್ಯಗಳನ್ನು , ಭಿನ್ನ ಅಸ್ಮಿತೆಯವರನ್ನು ಸಹಿಸಲಾರರು. ಅವರನ್ನು 
ತಿರಸ್ಕರಿಸಿ , ದಾಳಿಮಾಡಿ ದಮನಿಸುವ ಅವಕಾಶಕ್ಕೆ ಕಾಯುತ್ತಿರುತ್ತಾರೆ. ರಾಷ್ಟ್ರೀಯ ಭಾವನೆಯಿಂದ, 
ಜನಾಂಗೀಯ ಭಾವನೆಯಿಂದ ಹುಟ್ಟಿದ ದ್ವೇಷದ ಪರಿಣಾಮ ಭಾಷೆಯ ಮೇಲೂ ಆಗುತ್ತದೆ . ಮನುಷ್ಯ 
ಸಮಾನತೆಯಲ್ಲಿ ನಂಬಿಕೆ ಇರುವ ಪರಿಸರ ವೈವಿಧ್ಯದಲ್ಲಿ ಸಂತೋಷ ಕಾಣುವ, ಜೀವವೈವಿಧ್ಯದಂತೆಯೇ 
ನುಡಿ ವೈವಿಧ್ಯವನ್ನು ಉಳಿಸಿ ಬೆಳಸುವ ಆಸಕ್ತರಿದ್ದಾರೆ. ಅದೇ ಭರವಸೆ. 


[ಸಾಪ್ತಾಹಿಕ ಪುರವಣಿ ೧೭ ಜೂನ್ ವಿಧಾನಮಂಡಲದ ವಿಶೇಷ ಸಂಚಿಕೆಯಾಗಿದ್ದರಿಂದ 

ಪ್ರಕಟವಾಗಲಿಲ್ಲ. ಬದಲಿಗೆ ೨೪ ಜೂನ್ ೨೦೧೨ಕ್ಕೆ ಪ್ರಕಟವಾಯಿತು] 


೧೧೭ 


ನುಡಿಯೊಳಗಾಗಿ 


ನುಡಿಮರಣ : ಕಾರಣಗಳು 


ಭಾಷೆಗಳ ವೈವಿಧ್ಯವನ್ನು ಉಳಿಸಿ ಬೆಳಸಬೇಕು ಅನ್ನುವವರು ನುಡಿಗೆ 
ಅಪಾಯಗಳು ಯಾಕೆ ? ಹೇಗೆ? ಭಾಷೆಗಳೇಕೆ ಸಾಯುತಿವೆ ? 
ನುಡಿಮರಣದ ಪ್ರಮಾಣ ಹೆಚ್ಚುತ್ತಿರುವುದೇಕೆ? ಈ ಪ್ರಶ್ನೆಗಳಿಗೆ 
ಗಮನಕೊಡಲೇಬೇಕು. 

ಸಂಸ್ಕತಿಗಳು ಎದ್ದು, ಬಿದ್ದು, ಸತ್ತಿರುವಂತೆ ಎಷ್ಟೋ ಭಾಷೆಗಳೂ 
ಸತ್ತಿವೆ. ನುಡಿಗೆ ಬರವಣಿಗೆಯ ರೂಪವಿದ್ದರೆ ಮಾತ್ರ ದಾಖಲೆಗಳು 


ನುಡಿಯೊಳಗಾಗಿ 


೧೧೮ 


ಉಳಿಯುತ್ತವೆ - ಬಿಥಿನಿಯನ್, ಸಿಸಿಲಿಯನ್, ಸಿಡಿಯನ್ , ಫ್ರೀಜಿಯನ್, ಪಾಫಲೋನಿಯನ್, ಎಟೂಸನ್ , 
ಸುಮೇರಿಯನ್, ಎಲಮೈಟ್, ಹಿಟೈಟ್ ಹೀಗೆ ಸುಮಾರು ೭೫ ಭಾಷೆಗಳ ಹೆಸರು ಮಾತ್ರ ಇವತ್ತು 
ಉಳಿದಿವೆ. ಇವನ್ನೆಲ್ಲ ಯೂರೋಪು, ಏಸಿಯಾ ಮೈನರ್‌ ಪ್ರದೇಶದಲ್ಲಿ ಆಡುತಿದ್ದರು. ಚಾರಿತ್ರಿಕ ದಾಖಲೆಗಳಿದ್ದ 
ಭಾಷೆಗಳಿಗಿಂತ ದಾಖಲೆ ಉಳಿಸದೆ ಕಣ್ಮರೆಯಾದ ಭಾಷೆಗಳೇ ಹೆಚ್ಚು - ಚರಿತ್ರೆಯಲ್ಲಿ ಹೆಸರುಳಿದವರಿಗಿಂತ 
ಅನಾಮಧೇಯರಾಗಿ ಸತ್ತವರೇ ಶತಕೋಟಿ ಸಂಖ್ಯೆಯಲ್ಲಿ ಇರುವಂತೆಯೇ ಇದೂ ಕೂಡ. 

ಗತ ಕಾಲದಲ್ಲಿ ಭಾಷೆಗಳು ಯಾವ ವೇಗದಲ್ಲಿ ಸಾಯುತಿದ್ದವು? ಈ ಬಗ್ಗೆ ಇರುವುದೆಲ್ಲ ಬರೀ 
ಊಹೆ. ಹಿಂದಿನ ಕಾಲದ ಜನ ಸಂಖ್ಯೆಯನ್ನು ತಕ್ಕ ಮಟ್ಟಿಗೆ ಖಚಿತವಾಗಿ ಊಹಿಸಬಹುದು. ಹತ್ತು ಸಹಸ್ರ 
ವರ್ಷಗಳ ಹಿಂದೆ ಜನ ಸಂಖ್ಯೆ ೫ - ೧೦ ಮಿಲಿಯನ್ ಇದ್ದಿರಬಹುದು; ಒಂದೊಂದು ಸಮುದಾಯದಲ್ಲೂ 
ಕನಿಷ್ಠ ೫೦೦ - ೧೦೦೦ ಜನ ಇದ್ದಿರಬಹುದು ಅನ್ನುವುದು ತಜ್ಞ ಮೈಖೆಲ್ ಕ್ರಾಸ್‌ನ ಊಹೆ. ಇವರೆಲ್ಲ 
ಬಳಸುತಿದ್ದ ಭಾಷೆಗಳು ಕನಿಷ್ಠ ಐದು, ಗರಿಷ್ಠ ಇಪ್ಪತ್ತು ಸಾವಿರ ಇದ್ದಿರಬಹುದು. ಜಗತ್ತಿನಲ್ಲಿ ಯಾವುದೇ 
ಒಂದು ಕಾಲದಲ್ಲಿ ಇದ್ದ ಭಾಷೆಗಳ ಸಂಖ್ಯೆ ಅತಿ ಹೆಚ್ಚೆಂದರೆ ಹನ್ನೆರಡು ಸಾವಿರ; ಈಗ ಬಳಕೆಯಾಗುತ್ತಿರುವುದು 
ಸುಮಾರು ೬ - ೭ ಸಾವಿರ ಭಾಷೆಗಳು . ಈ ಮಿಲಿಯನ್ ವರ್ಷಗಳಲ್ಲಿ ಎಷ್ಟು ಭಾಷೆಗಳು ಹುಟ್ಟಿ ಬೆಳೆದು 
ಸತ್ತವೋ , ಒಂದರೊಳಗೊಂದು ಬೆರೆತವೋ , ಭಾಷೆಗಳ ಅವನತಿಯ ವೇಗ ಒಂದೇ ಸಮನಾಗಿ 
ಇದು ಯಾವುದೂ ನಮಗಿಂದು ಗೊತ್ತಿಲ್ಲ. 

' ಭಾಷೆಗಳ ಸಾವಿನ ಪ್ರಮಾಣ ಹೆಚ್ಚುತಿದೆ' ಈ ಅಭಿಪ್ರಾಯ ಕಾಮನ್ ಸೆನ್ಸ್‌ನಿಂದ ಮೂಡಿದ್ದು. 
ಇಪ್ಪತ್ತನೆಯ ಶತಮಾನದಲ್ಲಿ ರಾಷ್ಟ್ರ ಪ್ರಭುತ್ವಗಳ ಬೆಳವಣಿಗೆ ಹೆಚ್ಚಿತು, ಅದರಿಂದಾಗಿ ಆಡಳಿತ ಭಾಷೆ / 
ಅಧಿಕೃತ ಭಾಷೆಯ ಸ್ಥಾನಮಾನ ಸೃಷ್ಟಿಯಾಯಿತು. ಅಂತಾರಾಷ್ಟ್ರೀಯವಾದ ಜಾಗತಿಕ ಭಾಷೆಗಳ 
ಬೆಳವಣಿಗೆಯೂ ಆಯಿತು. ಈ ಕಾರಣಗಳಿಂದ ಸಣ್ಣಪುಟ್ಟ ಭಾಷೆಗಳು ಅನುಭವಿಸುವ ಒತ್ತಡ ಹೆಚ್ಚಿದೆ. 
೧೯೬೦ರ ದಶಕದಲ್ಲಿ ಸಂಗ್ರಹಿಸಿದ ಭಾಷೆಗಳ ಕುಗ್ಗುವಿಕೆಯ ಅಂಕಿಅಂಶಗಳಿವೆ. ಸಣ್ಣಪುಟ್ಟ ಭಾಷೆಗಳನ್ನಾಡುವ 
ಭಿನ್ನ ವಯೋಮಾನದ ಜನಗಳ ಸಂಖ್ಯೆಯ ಏರುಪೇರುಗಳ ಗಣತಿ ನಡೆದಿದೆ. ಇವನ್ನೆಲ್ಲ ಸೇರಿಸಿ 
ನೋಡಿದರೆ ಜಗತ್ತಿನಾದ್ಯಂತ ಇರುವ ಭಾಷಾ ಕುಟುಂಬಗಳ ಕಥೆ ಒಂದೇ ರೀತಿಯದು. ಕಳೆದ ೫೦೦ 
ವರ್ಷಗಳಲ್ಲಿ ಭಾಷೆಗಳ ಸಾವಿನ ಪ್ರಮಾಣ ನಾಟಕೀಯವಾಗಿ ಹೆಚ್ಚಿದೆ. ಕ್ರಿಶ ೧೫೦೦ರ ಸುಮಾರಿನಲ್ಲಿ 
ಬ್ರೆಜಿಲ್‌ನಲ್ಲಿ ಸುಮಾರು ೧ ,೧೭೫ ಭಾಷೆಗಳ ಬಳಕೆ ಇತ್ತು . ಅಲ್ಲಿ ಇವತ್ತು ಉಳಿದುಕೊಂಡಿರುವ ಭಾಷೆಗಳ 
ಸಂಖ್ಯೆ ಇನ್ನೂರಕ್ಕಿಂತ ಕಡಮೆ . 

ನುಡಿಮರಣಕ್ಕೆ ಒಂದೇ ಒಂದು ಕಾರಣವನ್ನು ಹುಡುಕಲು ಆಗದು. ಮನುಷ್ಯರು ಸಾಯುವುದಕ್ಕೆ 
ಹಲವು ಕಾರಣಗಳಿರುವಂತೆ ನುಡಿಮರಣಕ್ಕೂ ಹಲವು ಕಾರಣಗಳಿದ್ದು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು 
ಕಾರಣ ಪ್ರಮುಖವಾಗಬಹುದು. ಆದರೆ ಜನಪ್ರಿಯ ಮಾಧ್ಯಮಗಳಲ್ಲಿ ಮಾತ್ರ ಈ ' ಯಾಕೆ' ಅನ್ನುವ 
ಪ್ರಶ್ನೆಗೆ ' ಇಂಗ್ಲಿಶ್ ಜಾಗತಿಕ ಭಾಷೆಯಾಗಿ ಬೆಳೆದದ್ದೇ ಕಾರಣ ' ಅನ್ನುವಂಥ ಒಂದೇ ಕಾರಣವನ್ನು 
ಮುಂದುಮಾಡುತ್ತಾರೆ. ಮಾಧ್ಯಮಗಳು ಪ್ರಸರಿಸುವ ಅರ್ಧಕ್ಕಿಂತ ಕಡಮೆ ಸತ್ಯಗಳಲ್ಲಿ ಇದೂ ಒಂದು. 
ಈ ಹಿಂದೆ ಎಂದೂ ಈಗ ಇರುವಷ್ಟು ಜನ ಸಂಖ್ಯೆ ಎಂದೂ ಇರಲಿಲ್ಲ; ಜಾಗತೀಕರಣ ಈ ಪ್ರಮಾಣದಲ್ಲಿ 
ನಡೆದಿರಲಿಲ್ಲ: ಸಂವಹನೆ, ಸಂಪರ್ಕ ಹೀಗೆ ಸರ್ವವ್ಯಾಪಿಯಾಗಿರಲಿಲ್ಲ; ಭಾಷೆಗಳ ನಡುವಿನ ಸಂಪರ್ಕ 
ಇವತ್ತು ಇರುವಷ್ಟು ಪ್ರಮಾಣದಲ್ಲಿ ಇರಲಿಲ್ಲ: ಯಾವುದೇ ಒಂದು ಭಾಷೆ ಇವತ್ತು ಇಂಗ್ಲಿಶ್ ಮಾಡಿರುವಂಥ 
ಅಂತಾರಾಷ್ಟ್ರೀಯ ಪರಿಣಾಮಗಳನ್ನು ಉಂಟುಮಾಡಿರಲಿಲ್ಲ. ಇಂಥ ಪರಿಸರದಲ್ಲಿ ಸಣ್ಣಪುಟ್ಟ ಸಮುದಾಯಗಳ 
ಭಾಷೆಗಳು ಹೇಗೆ ಬದುಕುತ್ತವೆ , ಎಂಥ ಆತಂಕಗಳನ್ನು ಎದುರಿಸುತ್ತವೆ, ಸಾಯುತ್ತವೆ ಅನ್ನುವುದು ಈಗಿನ 
ಸಂಶೋಧನೆಗಳ ಆಸಕ್ತಿ. ಇಂಥ ಕೆಲವು ಟ್ರೆಂಡ್‌ಗಳು ಈಗ ತಿಳಿದಿವೆ . 


୦୦୧ 


ನುಡಿಯೊಳಗಾಗಿ 


೧. ಭಾಷೆಯನ್ನಾಡುವ ಜನರೆಲ್ಲ ಸತ್ತರೆ ಆ ಭಾಷೆಯೂ ಸಾಯುತ್ತದೆ . ನುಡಿಯೊಂದರ ಸ್ವಾಸ್ಥ್ಯ ಆ 
ನುಡಿಯನ್ನು ಬಳಸುವವರ ಕ್ಷೇಮವನ್ನು ಅವಲಂಬಿಸಿದ್ದು. ಹಾಗಾಗಿ ಸಮುದಾಯಕ್ಕೆ ಎದುರಾಗುವ 
ಭೌತಿಕ ಅಪಾಯ ನುಡಿಮರಣದ ಒಂದು ಕಾರಣ . ನೈಸರ್ಗಿಕ ಕಾರಣಗಳಿಂದ ನುಡಿಯೊಂದನ್ನು 
ಆಡುವವರ ಸಂಖ್ಯೆ ಕುಗ್ಗಬಹುದು. ದೂರ ಪ್ರದೇಶಗಳಲ್ಲಿ, ಸಂಪರ್ಕವಿಲ್ಲದೆ ಬದುಕುವ ಸಮುದಾಯಗಳು 
ಭೂಕಂಪ, ಸುನಾಮಿ , ಪ್ರವಾಹ, ಬಿರುಗಾಳಿ, ಅಗ್ನಿಪರ್ವತ ಸ್ಫೋಟಗಳಂಥ ಕಾರಣದಿಂದ 
ನಿರ್ನಾಮವಾಗಬಹುದು. ಜುಲೈ ೧೭ , ೧೯೯೮ರಂದು ಪಪುವಾ ನ್ಯೂಗಿನಿಯಲ್ಲಿ ಭೂಕಂಪವಾಗಿ 
ನಾಲ್ಕು ಹಳ್ಳಿಗಳು ನೆಲಸಮವಾಗಿ ೨೨೦೦ ಜನ ಸತ್ತು ೧೦ ಸಾವಿರ ನಿರ್ವಸಿತರಾದರು. ಅವುಗಳ ಪೈಕಿ 
ಎರಡರಲ್ಲಿದ್ದ ಶೇ ೩೦ ಜನ ಸತ್ತರು. ಈ ಎಲ್ಲ ಜನ ನಾಲ್ಕು ಪ್ರತ್ಯೇಕ ಭಾಷೆಗಳನ್ನು ಆಡುತಿದ್ದಾರೆಂದು 
ಗುರುತಿಸಲಾಗಿತ್ತು. ಒಂದು ಭಾಷೆಯ ಅಧ್ಯಯನ ಪ್ರಗತಿಯಲ್ಲಿತ್ತು. ಈಗ ಅಳಿದುಳಿದಿರುವ ಜನ ೫೦೦ಕ್ಕಿಂತ 
ಕಡಮೆ . ಅವರೀಗ ದೂರದ ಸಹಾಯಕೇಂದ್ರಗಳಲ್ಲಿ ಚದುರಿ ಹೋಗಿದ್ದಾರೆ. ಈ ಭಾಷಿಕ ಸಮುದಾಯಗಳು 
ಸ್ಥಳಾಂತರದ ಆತಂಕವನ್ನು ದಾಟಿ ಉಳಿಯುತ್ತವೆಯೇ , ಅವರ ನುಡಿಗಳು ಉಳಿಯುತ್ತವೆಯೇ ? ಗೊತ್ತಿಲ್ಲ. 

೨. ನೈಸರ್ಗಿಕ ಅಥವ ಆರ್ಥಿಕ ಕಾರಣಗಳಿಂದ, ಬರ ಮತ್ತು ಕ್ಷಾಮ ಅಂಥ ಎರಡು ಮುಖ್ಯ 
ಕಾರಣಗಳು , ಭಾಷೆಗಳು ಸಾಯಬಹುದು. ೧೮೪೫ - ೬ರಲ್ಲಿ ಐರ್ಲೆಂಡಿನಲ್ಲಿ ಆಲೂಗಡ್ಡೆ ಕ್ಷಾಮ ತಲೆದೋರಿ, 
ಆರು ವರ್ಷಗಳ ಅವಧಿಯಲ್ಲಿ ಒಂದು ಮಿಲಿಯನ್ ಜನ ಸತ್ತರು. ದೊಡ್ಡ ಸಂಖ್ಯೆಯಲ್ಲಿ ಬೇರೆಯ 
ಪ್ರದೇಶಗಳಿಗೆ ಗುಳೆ ಹೋದರು. ಐರಿಶ್ ಭಾಷೆಯನ್ನು ಮಾತ್ರ ಬಲ್ಲವರಾಗಿದ್ದ ಹಳ್ಳಿಗಾಡಿನ ಜನರ ಸಂಖ್ಯೆ 
ತೀರ ಕಡಿಮೆಯಾಯಿತು. ಐರಿಶ್ ಭಾಷೆಯ ಅವನತಿಯ ಕಾಲ ಅದು. ಕ್ಷಾಮ, ಬರ, ಅಂತರ್ಯುದ್ದಗಳ 
ಕಾರಣದಿಂದ ಆಫ್ರಿಕದ ಅನೇಕ ಭಾಷೆಗಳ ಮೇಲೆ ವಿಪರೀತ ಪರಿಣಾಮಗಳಾಗಿವೆ. ೧೯೮೩ - ೮೫ರಲ್ಲಿ 
ಪೂರ್ವ ಆಫ್ರಿಕದಲ್ಲಿ ಕ್ಷಾಮ ತಲೆದೋರಿ ೨೦ ದೇಶಗಳ ೨೨ ಮಿಲಿಯನ್ ಜನ ನರಳಿದರು ; ೧೯೯೧ 
೯೨ರ ಸೊಮಾಲಿಯ ಬರಗಾಲದಲ್ಲಿ ೫ ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಕಾಲು ಭಾಗ 
ತೀರಿಕೊಂಡರು; ೧೯೯೮ರಲ್ಲಿ ಸುಡಾನಿನ ದಕ್ಷಿಣದಲ್ಲಿ ೨೯ ಮಿಲಿಯನ್ ಜನಸಂಖ್ಯೆಯ ಶೇ ೧೦ ಭಾಗ 
ಹಸಿವಿನಿಂದ ನರಳಿದರು - ಇದೆಲ್ಲ ವಿಶ್ವಸಂಸ್ಥೆಯ ಅಂದಾಜು. ಇದರೊಂದಿಗೆ ಸುಡಾನಿನ ಅಂತರ್ಯುದ್ಧದ 
ಬೇಗೆಯೂ ಸೇರಿಕೊಂಡಿತು. ಸುಡಾನಿನಲ್ಲಿ ೧೩೨ ಜೀವಂತ ಭಾಷೆಗಳಿದ್ದವು. ಅವುಗಳಲ್ಲಿ ೧೨೨ರ ಬಗ್ಗೆ 
ಮಾಹಿತಿ ಇದೆ. ಇವುಗಳಲ್ಲಿ ೧೭ ಭಾಷೆಗಳನ್ನಾಡುವವರು ತಲಾ ೧ ಸಾವಿರಕ್ಕಿಂತ ಕಡಮೆ. ೫೪ 
ಭಾಷೆಗಳಿಗೆ ತಲಾ ಹತ್ತು ಸಾವಿರ ಇದ್ದರು. ೧೦೫ ಭಾಷೆಗಳನ್ನಾಡುವವರು ೧ ಲಕ್ಷಕ್ಕಿಂತ ಕಡಿಮೆ ಇದ್ದರು. 
ಕ್ಷಾಮ , ಡಾಮರ, ಬರಗಾಲ, ಅಂತರ್ಯುದ್ಧದ ಕಾರಣಗಳಿಂದ ಆಫ್ರಿಕದ ಎಷ್ಟೋ ಸ್ಥಳೀಯರ ಭಾಷೆಗಳು 
ಇಲ್ಲವಾದವು. 
- ೩ . ಪರಸ್ಥಳದವರು ಬಂದು ನೆಲಸಿದಾಗ ಅವರೊಡನೆ ಬಂದ ಹೊಸ ಕಾಯಿಲೆಗಳು ಕೂಡ 
ಸ್ಥಳೀಯರ, ನುಡಿಗಳ ಅವಸಾನಕ್ಕೆ ಕಾರಣವಾಗುತ್ತವೆ. ಪರಸ್ಥಳೀಯರ ವಲಸೆಯ ಆರಂಭದ ವರ್ಷಗಳಲ್ಲಿ 
ಆದ ಇಂಥ ದುಷ್ಪರಿಣಾಮ ಅಗಾಧವಾಗಿತ್ತು. ಮೊದಲ ಯೂರೋಪಿಯನ್ನರು ಅಮೆರಿಕ ಖಂಡದಲ್ಲಿ 
ಕಾಲಿಟ್ಟ ೨೦೦ ವರ್ಷಗಳಲ್ಲಿ ಅವರು ಹೊತ್ತು ತಂದ ಕಾಯಿಲೆಗಳಿಂದ ಶೇ . ೯೦ ಸ್ಥಳೀಯ ಜನರು ಪ್ರಾಣ 
ಕಳೆದುಕೊಂಡರು. ಈ ಕಾಯಿಲೆಗಳು ಯೂರೋಪಿಯನ್ನರಿಂದ, ಅವರೊಡನೆ ಬಂದ ಪ್ರಾಣಿಗಳಿಂದ 
ಹರಡಿದವು. ಒಂದೇ ಒಂದು ಉದಾಹರಣೆ: ೧೫೧೮ರಲ್ಲಿ ಮಧ್ಯ ಮೆಕ್ಸಿಕೋದ ಜನ ಸಂಖ್ಯೆ ಸುಮಾರು 
೨೫ ಮಿಲಿಯನ್ ಇದ್ದದ್ದು ೧೬೨೦ರ ವೇಳೆಗೆ ೧. ೬ ಮಿಲಿಯನ್‌ಗೆ ಕುಸಿದಿತ್ತು. ಯೂರೋಪಿನ ಜನ 
ಯಾವುದನ್ನು ಹೊಸ ಜಗತ್ತು ಎಂದು ಕರೆಯುತ್ತಾರೋ ಅಲ್ಲಿದ್ದ ನೂರು ಮಿಲಿಯನ್ ಜನರ ಸಂಖ್ಯೆ 
ಯೂರೋಪಿಯನ್ ಸಂಪರ್ಕದ ೨೦೦ ವರ್ಷಗಳಲ್ಲಿ ನಂತರ ೧ ಮಿಲಿಯನ್‌ಗೆ ಕುಗ್ಗಿತ್ತು. ಎರಡೂ 
ಮಹಾಯುದ್ದಗಳಲ್ಲಿ ಒಟ್ಟಾಗಿ ಸತ್ತವರ ಸಂಖ್ಯೆಗಿಂತ ಇದು ಬಹಳ ದೊಡ್ಡದು. 


ನುಡಿಯೊಳಗಾಗಿ 


೧೨೦ 


೪. ನೈಜೀರಿಯದಲ್ಲಿ ನಾಲ್ಕುನೂರ ಎಪ್ಪತ್ತು ಸ್ಥಳೀಯ ಭಾಷೆಗಳಿವೆ ; ಕ್ಷಯದ ಕಾರಣದಿಂದ ಅಲ್ಲಿನ 
೧ ಲಕ್ಷ ೫೦ ಸಾವಿರ ಜನ ಸತ್ತರು. ಏಡ್ಸ್ ಕಾರಣದಿಂದ ಸತ್ತ ಶೇ ೯೫ರಷ್ಟು ಜನ ಅಭಿವೃದ್ದಿ 
ಹೊಂದುತ್ತಿರುವ ದೇಶಗಳವರು; ಈ ದೇಶಗಳಲ್ಲೇ ಜಗತ್ತಿನ ಒಟ್ಟು ಭಾಷೆಗಳಲ್ಲಿ ನಾಲ್ಕನೆಯ ಮೂರು 
ಭಾಗ ಇರುವುದು. ಜನಕ್ಕೆ ಬರುವ ಕಾಯಿಲೆ ಜನರಾಡುವ ನುಡಿಯನ್ನೂ ಸಾಯಿಸುತ್ತದೆ. 

೫ , ಪರಕೀಯರು ಬಂದು ಸ್ಥಳೀಯ ಸಂಪನ್ಮೂಲವನ್ನು ಶೋಷಿಸುವ ಪ್ರಮಾಣಕ್ಕೂ ಜನ ಅನುಭವಿಸುವ 
ಸಂಕಟಕ್ಕೂ ನೇರ ಸಂಬಂಧವಿದೆ. ಆಫ್ರಿಕ ಖಂಡದಲ್ಲಿ ೧೯೭೦ - ೮೦ರ ದಶಕದಲ್ಲಿ ಕಡಿಮೆ ಮಳೆಯ 
ಪ್ರದೇಶಗಳಲ್ಲಿ ಪರಕೀಯರು ನಡೆಸಿದ ಅತಿ ಬೇಸಾಯ , ಅತಿ ಪ್ರಾಣಿ ಸಾಕಣೆ, ಕೆಟ್ಟ ನೀರಾವರಿ ಪದ್ಧತಿ, 
ಕಾಡು ಕಡಿತ, ವಾಣಿಜ್ಯ ಬೆಳೆಗಳ ಹೆಚ್ಚಳ, ಜೊತೆಗೆ ಹವಾಮಾನ ವೈಪರೀತ್ಯವೂ ಸೇರಿಕೊಂಡು ಸ್ಥಳೀಯ 
ಜನ ಆಹಾರ ಬೆಳೆದುಕೊಳ್ಳುವ ಪ್ರದೇಶ ಕುಗ್ಗಿ ಬಹು ದೊಡ್ಡ ವಲಸೆಗಳು ನಡೆದವು. ಇದರಿಂದ 
ಸಮುದಾಯಗಳ ಅಖಂಡತೆ, ಪಾರಂಪರಿಕ ಸಂಸ್ಕೃತಿ, ಭಾಷೆಗಳ ಸಂಬಂಧದ ಜಾಲ ಮುರಿದು ಬಿತ್ತು. 

೬ . ಸ್ಥಳೀಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊರಗಿನವರು ಬಳಸಲು ಅವಕಾಶ ಮಾಡಿಕೊಟ್ಟಾಗ 
ಆಗುವ ದುಷ್ಪರಿಣಾಮಗಳಿಗೆ ಬೆಲ್ಉದಾಹರಣೆ . ೧೯೯೬ರಲ್ಲಿ ಅಮೆಝಾನ್ ಮಳೆ ಕಾಡುಗಳಲ್ಲಿ 
ಕಾಡು ಕಡಿಯಲು ವಿದೇಶೀಯರಿಗೆ ೩೪೪ ಸ್ಥಳಗಳಲ್ಲಿ ಸರ್ಕಾರ ಅವಕಾಶ ಕಲ್ಪಿಸಿತು. ರಾಜಕಾರಣಿಗಳು, 
ಮರಗಳ್ಳರು, ಅಧಿಕಾರಿಗಳು ಇವರೆಲ್ಲರ ದುರಾಕ್ರಮಣಗಳ ಕಾರಣದಿಂದ ಅಮೆಝಾನ್ ಕಾಡುಗಳ ಸಣ್ಣಪುಟ್ಟ 
ಸಮುದಾಯಗಳ ಕಗ್ಗೂಲೆ, ಅವರ ಭಾಷೆ ಸಂಸ್ಕತಿಗಳ ನಾಶ ನಡೆಯಿತು. ಬದುಕಿ ಉಳಿದ ಬುಡಕಟ್ಟುಗಳ 
ಜನ ಕಾಡು ಬಿಟ್ಟು ನಗರಗಳಿಗೆ ವಲಸೆ ಹೋದರು. ತಮ್ಮ ಸಾಂಸ್ಕೃತಿಕ ಚಹರೆ ಕಳಕೊಳ್ಳುವುದು, ಬದುಕಿ 
ಉಳಿಯಲು ಹೊಸ ಭಾಷೆಯನ್ನು ಕಲಿಯುವುದು ಅವರಿಗೆ ಅನಿವಾರ್ಯವಾಯಿತು. ಯಾವುದೇ 
ಸ್ಥಳೀಯ ಪುಟ್ಟ ಭಾಷೆ ಒಂದು ತಲೆಮಾರನ್ನು ದಾಟಿ ಉಸಿರು ಹಿಡಿದುಕೊಂಡಿರಲಾರದು. 
- ೭ , ರಾಜಕೀಯ, ಅಂತರ್ಯುದ್ಧ, ಅಂತಾರಾಷ್ಟ್ರೀಯ ಪ್ರಮಾಣದ ಒಳ ಸಂಘರ್ಷಗಳ ಕಾರಣದಿಂದ 
ಜನಸಮುದಾಯ ಛಿದ್ರವಾಗುತ್ತದೆ. ಕೋಲಂಬಿಯಾದಲ್ಲಿ ನಡೆದ ಮಿಲಿಟರಿ ಕಾರ್ಯಾಚರಣೆಗಳಿಂದ 
ಸ್ಥಳೀಯ ಸಮುದಾಯಗಳನೇಕವು ನಾಮಾವಶೇಷವಾದವು. ಸ್ಪಾನಿಶರ ಆಗಮನದಿಂದ ಸುಮಾರು ಮೂವತ್ತು 
ಭಾಷೆಗಳು ಕಣ್ಮರೆಯಾದವು. ಕೊಲಂಬಿಯಾದ ಹಳ್ಳಿಗಾಡುಗಳಲ್ಲಿ ನಿಯಮಿತವಾಗಿ ನಡೆಯುತ್ತಿರುವ 
ಪ್ಯಾರಾ ಮಿಲಿಟರಿ, ಗೆರಿಲ್ಲಾ, ಮಾದಕವಸ್ತು ಸಾಗಣೆ ಮಾಫಿಯಾಗಳ ಕಾರಣದಿಂದ ಸಮುದಾಯಗಳು, 
ಭಾಷೆಗಳು ಸಾವು ಕಂಡಿವೆ. ಗುಲಾಮಗಿರಿ, ನಗರ ಪ್ರದೇಶಕ್ಕೆ ಬಲವಂತವಾಗಿ ಜನರನ್ನು ಒಯ್ಯುವುದು 
ಇವೂ ಜನರ ಸಾವಿಗೆ, ಭಾಷೆಗಳ ಅಳಿವಿಗೆ ಕಾರಣಗಳಾಗಿವೆ. 

ಜನ ಸಮೃದ್ಧವಾಗಿ ಬದುಕಿದರೂ ಭಾಷೆಗಳು ಸಾಯಬಹುದು. ಹೇಗೆಂದು ನೋಡೋಣ. 


[ ಸಾಪ್ತಾಹಿಕ ಪುರವಣಿ ೧ ಜುಲೈ ೨೦೧೨ ] 


೧೨೧ 


ನುಡಿಯೊಳಗಾಗಿ 


ನುಡಿಮರಣದ ಮತ್ತಷ್ಟು ಕಾರಣಗಳು 


ಜನ ಸಮೃದ್ಧವಾಗಿ ಬದುಕಿದ್ದರೂ ಅವರ ಭಾಷೆ ಅವನತಿಯ 
ದಾರಿಯಲ್ಲಿ ಸಾಗುತ್ತ ಕಣ್ಮರೆಯಾಗಬಹುದು. ಒಂದು ಸಂಸ್ಕೃತಿ 
ಪ್ರಬಲವಾದ ಇನ್ನೊಂದು ಸಂಸ್ಕೃತಿಯ ಪ್ರಭಾವಕ್ಕೆ ಗುರಿಯಾಗಿ 
ಅದರೊಳಗೆ 'ಜೀರ್ಣ' ವಾದಾಗ ಹೀಗಾಗುತ್ತದೆ. ತಮ್ಮದೇ 
ಭಾಷೆಯನ್ನಾಡುತಿದ್ದ ಜನ ಹೊಸ ವರ್ತನೆ , ಹೊಸ ನೀತಿಗಳನ್ನು 
ಅಳವಡಿಸಿಕೊಳ್ಳುತ್ತಾ ತಮ್ಮ ಸಾಂಸ್ಕೃತಿಕ ಚಹರೆ ಕಳೆದುಕೊಳ್ಳುತ್ತಾರೆ. 

ಬೇರೆಯ ನುಡಿಯ ಜನ ಮತ್ತೊಂದು ಪ್ರದೇಶಕ್ಕೆ ದೊಡ್ಡ 
ಪ್ರಮಾಣದಲ್ಲಿ ಹರಿದು ಬಂದು ಸ್ಥಳೀಯರನ್ನು ಮುಳುಗಿಸಿಬಿಡಬಹುದು. 


ನುಡಿಯೊಳಗಾಗಿ 


೧೨೨ 


ವಸಾಹತುಶಾಹಿ ಕಾಲದಲ್ಲಿ ಆದದ್ದು ಇದೇ . ಆಸ್ಟ್ರೇಲಿಯ , ಉತ್ತರ ಅಮೆರಿಕ ಇದಕ್ಕೆ ಉದಾಹರಣೆಗಳು . 
ಅನ್ಯ ಸಂಸ್ಕೃತಿಯ ಜನ ಹೀಗೆ ವಲಸೆ ಬರದೆಯೂ ತಮ್ಮ ಸೈನ್ಯದ, ದುಡ್ಡಿನ ಬಲಗಳಿಂದ ಇದೇ ಕೆಲಸ 
ಮಾಡಬಹುದು. ಹೇಗಿದ್ದರೂ ಅವರು ಬಳಸುವ ಭಾಷೆ ಅವರ ಪ್ರಾಬಲ್ಯದ ಲಾಂಛನವಾಗುತ್ತದೆ ; ಅಧಿಕೃತ 
ಭಾಷೆಯಾಗಿ, ಆಡಳಿತ ಭಾಷೆಯಾಗಿ ಆಳುವ ದೇಶದ ಪ್ರತಿನಿಧಿಯಾಗಿ ಉಳಿಯುತ್ತದೆ. ಹೀಗಾಗಲು 
ಅನ್ಯರ ಸಂಖ್ಯೆ ದೊಡ್ಡದಾಗೇ ಇರಬೇಕೆಂದಿಲ್ಲ. ಆಫ್ರಿಕದಲ್ಲಿದ್ದ ಯೂರೋಪಿಯನ್ನರು ಕಡಮೆ ಸಂಖ್ಯೆಯಲ್ಲಿದ್ದರೂ 
ಅವರ ಸಾಂಸ್ಕೃತಿಕ ಪ್ರಭಾವ ದೊಡ್ಡದಾಗಿತ್ತು. 

ಒಂದು ಸಂಸ್ಕೃತಿ ಮತ್ತೊಂದರ ಮೇಲೆ ಪ್ರಭಾವ ಬೀರಲು ಅದು ಅಕ್ಕಪಕ್ಕದೇ ಆಗಿರಬೇಕಿಲ್ಲ. 
ಗ್ರಾಹಕ ಸಂಸ್ಕೃತಿ ಎಂದು ಕರೆಯಲಾಗುವಂಥದ್ದು ಈಗ ಜಗತ್ತನ್ನೇ ವ್ಯಾಪಿಸಿದೆ. ನಗರಗಳು ಹಳ್ಳಿಗರನ್ನು 
ಸೆಳೆಯುವ ಅಯಸ್ಕಾಂತಗಳಾಗುತ್ತಿವೆ. ಸಂಪರ್ಕ ಸಂವಹನದ ಸೌಲಭ್ಯಗಳಿಂದ ನಗರದವರೊಡನಾಟ , 
ಗ್ರಾಹಕರ ಸಮಾಜದ ಒಡನಾಟ ತಕ್ಷಣಕ್ಕೆ ಲಭ್ಯವಾಗುತ್ತದೆ. ಈ ಸಂಪರ್ಕ ಏಕರೂಪತೆಯನ್ನು 
ಅನಿವಾರ್ಯವಾಗಿಸುತ್ತದೆ. ಪ್ರಧಾನ ಭಾಷೆಯನ್ನು ಕಲಿಯದೆ ಇರಲಾಗದ ಸ್ಥಿತಿ ಬರುತ್ತದೆ. ದಕ್ಷಿಣ 
ಅಮೆರಿಕದಲ್ಲಿ ಸ್ಪಾನಿಶ್ ಅಥವ ಪೋರ್ಚುಗೀಸ್; ಪೂರ್ವ ಆಫ್ರಿಕದ ಬಹಳಷ್ಟು ಭಾಗಗಳಲ್ಲಿ ಸ್ವಾಹಿಲಿ; 
ಜಗತ್ತಿನ ಬಹಳಷ್ಟು ಪ್ರದೇಶಗಳಲ್ಲಿ ಇಂಗ್ಲಿಶ್ ತಿಳಿದಿರಲೇಬೇಕೆಂಬ ಒತ್ತಾಯ ಮೂಡಿದೆ. ಜನ ತಮ್ಮ 
ಊರುಗಳಲ್ಲೇ ಉಳಿದರೂ ಇಂಥ ಒತ್ತಾಯವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಳ್ಳಿಗರನ್ನ ಪಟ್ಟಣಕ್ಕೆ 
ಒಯ್ಯುವ ಸಂಪರ್ಕ ವ್ಯವಸ್ಥೆಯೇ ಗ್ರಾಹಕ ಉತ್ಪನ್ನಗಳನ್ನು , ಜಾಹಿರಾತುಗಳನ್ನು ಹಳ್ಳಿಗೆ ತಂದು ಸುರಿಯುತ್ತವೆ. 
ನಗರಗಳಲ್ಲಿ ಅಧಿಕಾರ ಕೇಂದ್ರೀಕರಣಗೊಂಡು ಸ್ಥಳೀಯ ಸಮುದಾಯಗಳ ಸ್ವಾಯತ್ತತೆ ನಾಶವಾಗುತ್ತದೆ. 
ತಮ್ಮ ವಿಧಿ ತಮ್ಮ ಕೈಯಲ್ಲಿಲ್ಲ. ದೂರದಲ್ಲಿರುವ ' ಡಿಸಿಶನ್ ಮೇಕರ್' ಗಳು ತಮ್ಮ ಸ್ಥಳೀಯ ಅಗತ್ಯಗಳನ್ನು 
ನಿರ್ಲಕ್ಷಿಸುತ್ತಾರೆನ್ನುವುದು ಗೊತ್ತಾಗಿ ಅನಾಥಭಾವ ಜನರನ್ನು ಕಾಡುತ್ತದೆ. ಪ್ರಧಾನ ಸಂಸ್ಕೃತಿಯ ಭಾಷೆ 
ಎಲ್ಲೆಲ್ಲೂ ಕದ್ದು ನುಸುಳುತ್ತ, ಸಮೂಹ ಮಾಧ್ಯಮಗಳು ಸಾಂಸ್ಕೃತಿಕ ಒತ್ತಡವನ್ನು ಹೆಚ್ಚಿಸುತ್ತದೆ. ಪಾರಂಪರಿಕ 
ಜ್ಞಾನ, ಬದುಕಿನ ರೀತಿ ಕುಸಿದು ಹೋಗುತ್ತವೆ. 

- ಸಾಂಸ್ಕೃತಿಕ ಏಕರೂಪತೆ ಜಗತ್ತನ್ನು ಅಂಜಿಸುತ್ತಿದೆ. ಹಲವು ವರ್ಷಗಳ ರಾಷ್ಟ್ರೀಯ ಚಳವಳಿಯಿಂದ 
ಸ್ವಾತಂತ್ರ್ಯ ಪಡೆದಿದ್ದರೂ ಸ್ವಾತಂತ್ರ್ಯ ದೊರೆತ ತಕ್ಷಣವೇ ಹಿಂದೆ ಆಳುತ್ತಿದ್ದ ಶಕ್ತಿಯ ಮೌಲ್ಯಗಳೇ , ಆಸೆಗಳೇ 
ಮತ್ತೆ ವಿಜೃಂಭಿಸುವುದಾದರೆ ಏನು ಸಾಧಿಸಿದಂತಾಯಿತು?' ಎಂದು ಹರ್ಬಟ್್ರ ಶಿಲರ್ ಕೇಳುತ್ತಾನೆ. 
* ಒಂದು ಸಂಸ್ಕೃತಿ ಮತ್ತೊಂದನ್ನು ಜೀರ್ಣಿಸಿಕೊಂಡಾಗ ಅಪಾಯಕ್ಕೆ ಒಳಗಾದ ಭಾಷೆಗಳು ಸಾಗುವ 
ದಾರಿ ಸರಿ ಸುಮಾರಾಗಿ ಒಂದೇ ಥರದ ಮೂರು ಮಜಲಿನ ಇಳಿಜಾರು ದಾರಿ, ಪ್ರಧಾನ ಸಂಸ್ಕೃತಿಯ 
ಭಾಷೆಯನ್ನು ಮಾತಾಡಬೇಕು, ಕಲಿಯಬೇಕು ಅನ್ನುವ ಅಗಾಧವಾದ ಒತ್ತಾಯ ಮೊದಲು ಹುಟ್ಟುತ್ತದೆ. 
ಪ್ರಧಾನ ಸಂಸ್ಕೃತಿಯ ಭಾಷೆಯನ್ನು ಕಲಿತರೆ ಮಾತ್ರ ಅಧಿಕಾರ, ಸವಲತ್ತು, ಮನ್ನಣೆ, ಒಳ್ಳೆಯ ಸಂಬಳ 
ಹೀಗೆ ರಾಜಕೀಯ , ಸಾಮಾಜಿಕ, ಆರ್ಥಿಕ ಮೂಲಗಳಿಂದ ಈ ಒತ್ತಾಯ ಹುಟ್ಟಬಹುದು. ಈ ಭಾಷೆ 
ಕಲಿತರೆ ಇಂತಿಂಥ ಲಾಭ ಎಂದು ಪುಸಲಾಯಿಸುವುದು, ಈ ಭಾಷೆ ಕಲಿಯಿರಿ ಎಂದು ಶಿಫಾರಸು 
ಮಾಡುವುದು ( ಇಂಗ್ಲಿಶ್ ಕಲಿಯಿರಿ ) ಪ್ರಧಾನ ಸಂಸ್ಕೃತಿಯ ಭಾಷೆಗೆ ಸರ್ಕಾರದ ಬೆಂಬಲ ( ಪ್ರಬಲ 
ಭಾಷೆಯ ಮಾಧ್ಯಮದ ಶಾಲೆಗಳನ್ನು ತೆರೆಯುವುದು ), ಫ್ಯಾಶನ್ನಿನ ಟ್ರೆಂಡ್ , ಮನರಂಜನೆ, ವೀಡಿಯೋ 
ಆಟಗಳು, ಸಿನಿಮಾ ಹಾಡು, ಲ್ಯಾಗಿಂಗ್, ಸಮಾನ ಮನಸ್ಕರ ಒತ್ತಾಯ ಹೀಗೆ, ಅನ್ಯ ಭಾಷೆ ವ್ಯಾಪ್ತಿ ಹೆಚ್ಚುತ್ತ 
ಘರ್ಷಣೆ ಹುಟ್ಟುತ್ತದೆ . 

ಎರಡನೆಯ ಮಜಲು: ಜನ ಹೊಸ ಭಾಷೆಯಲ್ಲಿ ಸಾಮರ್ಥ್ಯ ಪಡೆಯುತ್ತಾರೆ; ತಮ್ಮ ಭಾಷೆಯ 
ಸಾಮರ್ಥ್ಯವನ್ನೂ ಉಳಿಸಿಕೊಂಡಿರುತ್ತಾರೆ; ಹಳೆಯ ಭಾಷೆ ನಿಧಾನವಾಗಿ ಹೊಸದಕ್ಕೆ ಜಾಗ ತೆರವುಮಾಡುತ್ತದೆ. 


೧೨೩ 


ನುಡಿಯೊಳಗಾಗಿ 


ಮೂರನೆಯ ಮಜಲು: ಯೂತ್‌ಗಳು ನ್ಯೂ ಲಾಂಗ್ರೇಜಿನಲ್ಲಿ ಕೇಪಬಲ್; ತಮ್ಮ ನೆಸಸಿಟಿಗಳಿಗೆ 
ಮದರ್‌ಟಿಂಗ್ ಅನ್ನೆಸೆಸರಿ ಅಂದುಕೊಳ್ಳುತ್ತಾರೆ. ಮದರ್‌ಟಿಂಗ್ ಬಳಸುವ ಪೇರೆಂಟುಗಳೂ ಚಿಲ್ಲನ್ನುಗಳೂ 
ಶೇಮ್ ಅನುಭವಿಸುತ್ತಾರೆ. ಪೇರೆಂಟುಗಳು ಚಿಲ್ಲನ್ ಜೊತೆ ಮದರ್‌ಟಂಗ್ ಯೂಸ್‌ಮಾಡುವುದಿಲ್ಲ; 
ನ್ಯೂ ಏಜ್ ಚಿಲ್ಲನ್ ಹೆಚ್ಚಿದಂತೆ ವಯಸ್ಕರು ಅವರೊಡನೆ ಮದರ್‌ಟಂಗ್ ಯೂಸ್‌ಮಾಡುವ ಆಪರ್ಚುನಿಟಿ 
ರೇರ್‌ಆಗುತ್ತದೆ. ಹಳೆಯ ಭಾಷೆಯನ್ನೆ ಬಳಸುವ ಮನೆಗಳವರೊಡನೆ ಮಾತಾಡಬಲ್ಲ ಮನೆಗಳ ಸಂಖ್ಯೆ 
ಕುಗ್ಗುತ್ತದೆ. ಮಾತು ನಿಗೂಢವಾಗುತ್ತ, ಒಳನೋಡಿಕೊಳ್ಳುವುದಾಗಿ, ಮನೆನುಡಿಗಳು ಹುಟ್ಟುತ್ತವೆ. ಮನೆಯಾಚೆ 
ಮಕ್ಕಳು ಇತರ ಮಕ್ಕಳೊಡನೆ ಹಳೆಯ ಭಾಷೆ ಆಡುವುದು ಬಿಡುತ್ತಾರೆ . ಒಂದೇ ತಲೆಮಾರಿನಲ್ಲಿ, 
ಕೆಲವೊಮ್ಮೆ ಒಂದೇ ದಶಕದಲ್ಲಿ ಆರೋಗ್ಯಪೂರ್ಣ ಬಹುಭಾಷಿಕತೆ ಕರಗಿ, ಭಾಷೆಯ ಸಾವು ಇನ್ನೊಂದು 
ಹೆಜ್ಜೆ ಹತ್ತಿರವಾಗುತ್ತದೆ. 
- ಮೊದಲ ಮಜಲಿನ ಪ್ರಭಾವಗಳ ಬಗ್ಗೆ ಏನೂ ಮಾಡಲಾಗುವುದಿಲ್ಲ;ಮೂರನೆಯ ಮಜಲಿನಲ್ಲಿರುವ 
ಭಾಷೆಗಳ ಬಗ್ಗೆ ಕಾಲ ಮೀರಿದೆ; ದ್ವಿಭಾಷಿಕತೆ ತಲೆ ಎತ್ತುತಿರುವ ಮಧ್ಯದ ಮಜಲಿನ ನುಡಿಗಳ 
ಭಾಷಾವನತಿಯನ್ನು ನಿಧಾನಗೊಳಿಸಬಹುದು, ನಿಲ್ಲಿಸಬಹುದು, ಮರಳಿ ಶಕ್ತಿ ತುಂಬ ಬಹುದು. 

ಪರಭಾಷೆಯ ಪ್ರಾಬಲ್ಯ ನಗರಗಳಲ್ಲಿ ಮೊದಲು, ಆಮೇಲೆ ಇತರೆಡೆಗಳಿಗೆ ಹರಡುತ್ತದೆ. ನಗರಗಳಲ್ಲಿ 
'ದೊಡ್ಡ' ಭಾಷೆಗಳನ್ನಾಡುವವರು ಒಂದೇ ಭಾಷೆ ಇರುವುದು ಸಹಜ , ಅಪೇಕ್ಷಣೀಯ ' ಅನ್ನುವ ನಂಬಿಕೆ 
ಬೆಳೆಸಿಕೊಳ್ಳುತ್ತಾರೆ ; ಅವರ ಸಂಪರ್ಕಕ್ಕೆ ಬಂದ ಸ್ಥಳೀಯ ಭಾಷೆಗಳ ಜನ ಕೂಡ ಅದನ್ನೇ ತಮ್ಮ 
ಧೋರಣೆಯಾಗಿಸಿಕೊಳ್ಳುತ್ತಾರೆ. ಹೀಗಾಗದಿದ್ದರೆ 

ನಗರಭಾಷೆಗಳನ್ನಾಡುವ ಜನ ಚಿಕ್ಕಪುಟ್ಟ ಭಾಷೆಗಳ ಜನರ ಎದುರಿಗೆ ನಮ್ಮ ಭಾಷೆ' ಅಥವಾ 
ನಿಮ್ಮ ಭಾಷೆ', 'ನಗರಭಾಷೆ ಕಲಿಯಿರಿ ಇಲ್ಲವೆ ಪ್ರಧಾನ ಸಂಸ್ಕೃತಿಗೆ ಹೊರಗಿನವರಾಗಿ, ಲಾಭಗಳನ್ನು 
ಕಳಕೊಳ್ಳಿ' ಅನ್ನುತ್ತಾರೆ. ಹೀಗಾಗದಿದ್ದರೆ 

ಚಿಕ್ಕಪುಟ್ಟ ಭಾಷೆಗಳನ್ನಾಡುವ ಜನ ತಮ್ಮ ಮತ್ತು ನಗರ ಭಾಷೆಗಳೆರಡನ್ನೂ ಬಳಸುವ ಸಾಧ್ಯತೆಯನ್ನು 
ಸಂಪೂರ್ಣವಾಗಿ ತಿರಸ್ಕರಿಸುತ್ತಾರೆ. ಹೀಗಾಗದಿದ್ದರೆ 

'ದೊಡ್ಡ ಭಾಷೆ' ' ಚಿಕ್ಕ ಭಾಷೆ 'ಗಳೆರಡೂ ಉಳಿಯುತ್ತವೆ. 

ಎರಡು ಭಾಷೆಗಳಿರುವಲ್ಲಿ ಪ್ರಧಾನ ಮತ್ತು ಅಧೀನ ಭಾಷೆಗಳು ಸಂಘರ್ಷವಿಲ್ಲದೆ ಸಹಬಾಳುವೆ 
ನಡೆಸುವುದು ತಾತ್ವಿಕವಾಗಿ ಸಾಧ್ಯ. ಯಾಕೆಂದರೆ ಎರಡು ಭಾಷೆಗಳು ಅಸ್ತಿತ್ವದಲ್ಲಿರುವುದಕ್ಕೆ ಇರುವ 
ಕಾರಣಗಳೇ ಬೇರೆ ಬೇರೆ. 

ಪ್ರಧಾನ ಭಾಷೆ ಆಕರ್ಷಕ- ಅದು ಸ್ಥಳೀಯ ಸಮುದಾಯದಿಂದ ಆಚೆಗೆ ಹೊರಮುಖ ಚಲನೆಯ 
ಅವಕಾಶ ಒದಗಿಸುತ್ತದೆ. ಹೊಸ ದಿಗಂತಗಳನ್ನು , ಸಾಧಿಸಬೇಕಾದ ಹೊಸಜೀವನ ಮಟ್ಟಗಳನ್ನು ತೋರುತ್ತದೆ. 
ಹೊಸ- ಹಳೆಯ ಜಗತ್ತುಗಳ ನಡುವೆ ಸೇತುವೆಯಾಗುತ್ತದೆ. ಈ ಅರ್ಥವಂತಿಕೆಯ ಸೇತುವೆ ಇರದಿದ್ದರೆ 
ಪ್ರಗತಿ ನಗಣ್ಯ . 

ಅಧೀನ ಭಾಷೆ ಅಂತರ - ರಾಷ್ಟ್ರೀಯ ಅಥವ ಅಂತರ - ಸಂಸ್ಕೃತಿಯ ಭಾಷೆ ಆಗಲಾರದು. ಬೇರೆ 
ಬೇರೆ ಜನರ ನಡುವೆ ಸಂಪರ್ಕಕ್ಕೆ ಒದಗದು. ಅದರ ನೋಟ ಒಳಮುಖಿಯಾದದ್ದು. ಅದು ತನ್ನನ್ನು 
ಬಳಸುವ ಜನ ಸಮುದಾಯದ ಅಸ್ಮಿತೆಯ ಚಹರೆ . ಕುಟುಂಬ ಸಂಬಂಧ, ಸಾಮಾಜಿಕ ಸಂಬಂಧ, 
ಚಾರಿತ್ರಿಕ ಸಾತತ್ಯ , ಸಮುದಾಯಕ್ಕೆ ಪರಂಪರೆಯ ಘನತೆಯ ಭಾವಗಳನ್ನು ಒದಗಿಸುತ್ತದೆ. ಪ್ರಧಾನ 
ಭಾಷೆ ಈ ಕೆಲಸ ಮಾಡಲಾರದು. ಪ್ರಧಾನ ಭಾಷೆ ಮುಟ್ಟಲಾಗದ ಬದುಕಿನ ಭಾಗವನ್ನು , ಸಾಮಾಜಿಕ 
ಅಸ್ಮಿತೆಯನ್ನು , ಅಧೀನ ಭಾಷೆ ಮಾತ್ರ ಕಲಿಸಬಲ್ಲದು. 


ನುಡಿಯೊಳಗಾಗಿ. 


೧೨೪ 


ಇದು ಆಗಬೇಕಾದರೆ ಪ್ರಧಾನ, ಅಧೀನ ಅನ್ನುವ ಪರಿಭಾಷೆ ಇಲ್ಲವಾಗಬೇಕು. ಭಾಷೆಗಳು ಪೂರಕವಾಗಿ 
ಇರುವ ಸ್ವಸ್ಥ ವಾತಾವರಣ ನಿರ್ಮಾಣವಾಗಬೇಕು. ಅಪಾಯದಲ್ಲಿರುವ ಭಾಷೆಗಳ ಜನರ ಧೋರಣೆ 
ಮುಖ್ಯ : ತಮ್ಮ ಭಾಷೆಯ ಬಗ್ಗೆ ಹೆಮ್ಮೆ ಇದ್ದರೆ , ಅದನ್ನು ಸೃಜನಶೀಲವಾಗಿ ಬಳಸುವ, ಬೇರೆಯವರು 
ಹಾಗೆ ಬಳಸಿದಾಗ ಖುಷಿಪಡುವ ಮನೋಧರ್ಮ ಇದ್ದರೆ , ತಮ್ಮ ಭಾಷೆ ಹೆಚ್ಚು ಹೆಚ್ಚು ಕೇಳಿಸುವಂಥ 
ಸಂದರ್ಭಗಳನ್ನು ಸೃಷ್ಟಿಸಲು ಬಯಸಿದರೆ ಆ ಭಾಷೆ ಉಳಿಯುವುದಕ್ಕೆ ಪೂರಕ ವಾತಾವರಣ ಇರುತ್ತದೆ. 
ತಮ್ಮ ಭಾಷೆ ಬಳಸುವ ಬಗ್ಗೆ ಸಂಕೋಚವಿದ್ದರೆ, ಅವಕಾಶ ದೊರೆತಾಗಲೆಲ್ಲ ಪ್ರಧಾನ ಭಾಷೆಗೆ ಜಾರಿಕೊಂಡರೆ, 
ತಮ್ಮ ನುಡಿ ಆಡುವವರನ್ನು ಗುರಿಯಾಗಿಟ್ಟುಕೊಂಡು ಜೋಕು ಹೇಳುತಿದ್ದರೆ , ತಮ್ಮ ಭಾಷೆಯ ಬಗ್ಗೆ 
ಸಂಭ್ರಮಿಸುವ ಅವಕಾಶಗಳನ್ನು ತಪ್ಪಿಸಿಕೊಂಡರೆ, ಎರಡನೆ ಹಂತ ಬೇಗ ಕಳೆಯುತ್ತದೆ. 

- ರಾಷ್ಟ್ರೀಯ ಭಾವನೆ ಅಸ್ಥಿರವಾಗಿರುವಾಗ ಭಾಷಾ ವೈವಿಧ್ಯವು ರಾಷ್ಟ್ರೀಯ ಏಕತೆಗೆ ಅಪಾಯಕಾರಿ 
- ಎಂಬ ಭಾವನೆ ಮೂಡುತ್ತದೆ . ಆಫ್ರಿಕದಲ್ಲಿ ಜನಾಂಗ ಸಂಘರ್ಷವಿದೆ. ಸರ್ಕಾರದಲ್ಲಿರುವವರೆ ಸ್ವತಃ ಇಂಥ 
ಗುಂಪುಗಳಿಗೆ ಸೇರಿದವರು. ಭಾಷೆಯನ್ನು ಉಪಕರಣವಾಗಿಸಿಕೊಂಡು ದಮನಕಾರಿ ಸರ್ಕಾರಗಳ ವಿರುದ್ದ 
ಚಳವಳಿ ನಡೆದ, ಭಾಷಿಕ ಸಮುದಾಯಗಳನ್ನು ಹಿಂಸಿಸಿದ ಉದಾಹರಣೆಗಳಿವೆ. ರಾಷ್ಟ್ರೀಯತೆ ಸ್ಥಿರವಾಗಿರುವಲ್ಲಿ 
ಭಾಷಾ ವಿರೋಧ ಎದ್ದು ಕಾಣದೆ ಸೂಕ್ಷ್ಮವಾಗಿ ಇರುತ್ತದೆ. ಕಚೇರಿ, ಬ್ಯಾಂಕು , ಮೀಡಿಯಾ, ಉನ್ನತ 
ಶಿಕ್ಷಣಗಳಲ್ಲಿ ಚಿಕ್ಕಪುಟ್ಟ ಭಾಷೆಗಳ ಬಳಕೆಯ ಅವಕಾಶ ಇರುವುದಿಲ್ಲ . ಆಫ್ರಿಕದ ೧೨೦೦ ಸ್ಥಳೀಯ 
ಭಾಷೆಗಳು ಮಾಧ್ಯಮಿಕ ಶಾಲೆಗಳಲ್ಲಿ ಶಿಕ್ಷಣ ಮಾಧ್ಯಮವಲ್ಲ. ಬದುಕಿನ ಗಂಭೀರ ವಲಯಗಳಿಂದ ಭಾಷೆ 
ನಿಧಾನ ಕಣ್ಮರೆಯಾಗುತ್ತಾ ಧರ್ಮ, ಜನಪ್ರಿಯ ಮನರಂಜನೆ, ಜಾನಪದಗಳಲ್ಲಿ ಉಳಿದಿರಬಹುದು. ಇವು 
“ ಘನತೆ' ಯ ವಲಯಗಳಲ್ಲ. ನುಡಿಬಳಕೆಯ ವಲಯ ಕುಗ್ಗಿದಂತೆ ಶಬ್ದಕೋಶ, ಮಾತುಕಥೆಯ ಶೈಲಿ 
ವೈವಿಧ್ಯ, ವ್ಯಾಪ್ತಿ ಕುಗ್ಗುತ್ತವೆ. ಜನರಿಗೆ ತಮ್ಮ ಭಾಷೆಯಲ್ಲಿ ಮಾತಾಡಿಕೊಳ್ಳಲು ವಿಷಯಗಳಿರುವುದಿಲ್ಲ, 
ಶಬ್ದಕೋಶವೂ ಇರುವುದಿಲ್ಲ. ಭಾಷೆ ಕಣ್ಮರೆಯಾಗುತ್ತದೆ. 

ತಮ್ಮ ಭಾಷೆ ಹಿಂದುಳಿದಿರುವಿಕೆಯ ಸಂಕೇತ, ಸಾಮಾಜಿಕ ಅಂತಸ್ತಿಗೆ ಬಾಧಕ ಎಂದು ಭಾವಿಸುವ 
ನಕಾರಾತ್ಮಕ ಧೋರಣೆ ಎಲ್ಲಿಂದ ಬರುತ್ತದೆ? ಪ್ರಧಾನ ಸಂಸ್ಕೃತಿ- ಭಾಷೆಯ ಜನ ಮಿಕ್ಕ ಸ್ಥಳೀಯ 
ಭಾಷೆಯವರನ್ನು ಪೆದ್ದರು,ಸೋಮಾರಿಗಳು , ಅನಾಗರಿಕರು, ಅವರ ಭಾಷೆ ಹಿಂದುಳಿದದ್ದು, ಜ್ಞಾನವಿಲ್ಲದ್ದು , 
ಅಸಮರ್ಪಕ ಎಂದು ಭಾವಿಸುವುದು ಕಾರಣ. ಸ್ಥಳೀಯ ಭಾಷೆ ಗಿಕುಯುವನ್ನು ಶಾಲೆಯ ಹತ್ತಿರ 
ಬಳಸಿದ್ದು ಗೊತ್ತಾದರೆ ಚಡ್ಡಿ ಬಿಚ್ಚಿಸಿ, ಆರು ಏಟು ಕೊಟ್ಟು, ' ನಾನು ಪೆದ್ದ, ನಾನು ಕತ್ತೆ ' ಅನ್ನುವ ಬರಹ 
ಹೊತ್ತು ಇಡೀ ದಿನ ಇರುವ ಶಿಕ್ಷೆ ಮತ್ತು ದಂಡ ಇರುತಿತ್ತು , ಎನ್ನುತ್ತಾನೆ ಲೇಖಕ ಎನ್‌ಗೂಗಿ, ಶಾಲೆಯಲ್ಲಿ 
ತುಳು ಮತ್ತು ಕನ್ನಡದಲ್ಲಿ ಒಂದು ಎರಡು ಹೇಳಿಸಿ ತುಳುವಿನಲ್ಲಿ 'ಇಜ್ಜಿ' ಅಂದವರನ್ನು ಬೇರೆಯಾಗಿ 
ಕೂಡಿಸುತ್ತಿದ್ದುದನ್ನು ನಾಗವೇಣಿ ದಾಖಲಿಸಿದ್ದಾರೆ. 

ಜನಕ್ಕೆ ತಮ್ಮ ನುಡಿಯ ಬಗ್ಗೆ ಕೀಳರಿಮೆ , ನಾಚಿಕೆ , ಕಸಿವಿಸಿ ಹುಟ್ಟಿ, ಪೂರ್ವಜರ ಭಾಷೆ ತಮ್ಮನ್ನು 
ದಮನಿಸಿದೆ, ಸಾಮಾಜಿಕ ಮುನ್ನಡೆಗೆ ಅಡ್ಡಿಯಾಗಿದೆ. ಪ್ರಧಾನ ಭಾಷೆ ಕಲಿತರೆ ಪಾರಾದೇವು ಅನಿಸುತ್ತಿರುವಾಗ 
ಭಾಷಾ ಸಂರಕ್ಷಣೆ , ಪೋಷಣೆ, ಅಭಿವೃದ್ದಿಯ ಯೋಜನೆಗಳ ಇವೆಲ್ಲದರ ಬಗ್ಗೆ ಅನುಮಾನ ಮೂಡುತ್ತದೆ. 

ಒಂದು ಭಾಷೆ ಮತ್ತೊಂದು ಭಾಷೆಯನ್ನು ಕೊಲ್ಲುವುದಿಲ್ಲ. ಭಾಷೆಯೊಂದರ ಬಗ್ಗೆ ಇರುವ 
ಧೋರಣೆ ಭಾಷೆಯ ಸಾವಿಗೆ ಮುಖ್ಯ ಕಾರಣ . ಜನ ತಮ್ಮ ಭಾಷೆಯ ಬಳಕೆಯನ್ನು ಪ್ರಜ್ಞಾಪೂರ್ವಕವಾಗಿ 
ನಿಲ್ಲಿಸಿ, ಅದನ್ನು ತಮ್ಮ ಮಕ್ಕಳಿಗೆ ಕಲಿಸಬಾರದೆಂದು ನಿರ್ಣಯಿಸಿ, ತಮ್ಮ ಭಾಷೆ ಅಸಹನೀಯ ಹೊರೆ 
ಎಂದು ತಿಳಿದು ವರ್ತಿಸುವಾಗ ನಡೆಯುವುದು - ಭಾಷೆಯ ಆತ್ಮಹತ್ಯೆ . 


[ ಸಾಪ್ತಾಹಿಕ ಪುರವಣಿ, ೮ ಜುಲೈ ೨೦೧೨] 


೧೨೫ 


ನುಡಿಯೊಳಗಾಗಿ 


ಪಂಪ ಮತ್ತು ಉಪ್ಪಿಟ್ಟು 


ಕನ್ನಡದ ಆದಿ ಕವಿ ಪಂಪ ರಸ್ತೆಯಲ್ಲಿ ಸಿಕ್ಕ ಅಂತಿಟ್ಟುಕೋ . 
ಮನೆಗೆ ಕರೆದುಕೊಂಡು ಬಂದು ಉಪ್ಪಿಟ್ಟು ಕೊಡುತ್ತೀಯ. ಇದಾವ 
ಭಕ್ಷಮೋ ? ಮಾಳ್ವುದೆಂತೋ ? ಅನ್ನುವ ಹಾಗೆ ಪ್ರಶ್ನೆ ಕೇಳುತ್ತಾನೆ 
ಅಂದುಕೋ . ಉಪ್ಪಿಟ್ಟನ್ನು ಮಾಡುವ ವಿಧಾನವನ್ನು ನೀನು ಹೇಗೆ 
ಬೇಕಾದರೂ ವಿವರಿಸು. ಅದು ಪಂಪನಿಗೆ ಅರ್ಥವಾಗುತ್ತದೋ ? 
ಉಪ್ಪಿಟ್ಟು ಮಾಡುವುದು ಹೇಗೆಂದು ಪಂಪನಿಗೆ ತಿಳಿಸುವುದು ಹೇಗೆ? ? 
- ಇದು ಗೆಳೆಯ ರಾಮು ಒಮ್ಮೆ ಕೇಳಿದ ಪ್ರಶ್ನೆ . ನಾವು ಕಷ್ಟಪಟ್ಟು 
ಪಂಪನ ಕನ್ನಡ ತಿಳಿದುಕೊಳ್ಳಬಹುದೇನೋ , ಆದರೆ ನಮ್ಮ ಈವತ್ತಿನ 
ಕನ್ನಡವನ್ನು ಪಂಪ ಖಂಡಿತ ಅರ್ಥಮಾಡಿಕೊಳ್ಳಲಾರ. ವರ್ತಮಾನವು 
ಭೂತವನ್ನು ಅರ್ಥಮಾಡಿಕೊಳ್ಳಬಹುದು, ಭೂತಕ್ಕೆ ವರ್ತಮಾನ 
ಎಂದೂ ಅರ್ಥವಾಗದು . ಭಾಷೆಯಲ್ಲಿ ಆಗುವ ಬದಲಾವಣೆಗಳದು 


ನುಡಿಯೊಳಗಾಗಿ 


೧೨೬ 


ಯಾವಾಗಲೂ ಒನ್ ವೇ ದಾರಿ . ನುಡಿ ನದಿ ಎಂದೂ ಮತ್ತೆ ತನ್ನ ನದೀ ಮೂಲದ ದಿಕ್ಕಿಗೆ ಹರಿಯಲಾರದು. 
ಉಪ್ಪಿಟ್ಟು ಮಾಡುವುದನ್ನು ಪಂಪನಿಗೆ ಹೇಳಿಕೊಡಲು ಆಗದು. 
- ಕನ್ನಡ ಬದಲಾಗಿದೆ. ಉಚ್ಚಾರಣೆಗಳು, ಅಕ್ಷರಗಳು ಬದಲಾಗುತ್ತವೆ. ಬಂಡಿ ಳ , ಬಂಡಿ ರ ಎಂದು 
ನಾವು ಚಿಕ್ಕವರಿದ್ದಾಗ ಹೇಳಿಕೊಡುತಿದ್ದ ಶಕಟರೇಫ ( ಅ) ಮತ್ತು ರಳ ( ಅ) ಗಳನ್ನು ಬರೆಯುವುದು 
ಗೊತ್ತಿದ್ದರೂ , ಅವುಗಳ ಬಳಕೆಯಿಂದ ಅರ್ಥವ್ಯತ್ಯಾಸವಾಗುತ್ತದೆಂದು ತಿಳಿದಿದ್ದರೂ , ಬರವಣಿಗೆಯಲ್ಲಿ 
ಅದರ ಉಪಯೋಗ ನಿಂತು ಹೋಗಿ ಸುಮಾರು ನಾಲ್ಕು ನೂರು ವರ್ಷದ ಮೇಲಾಯಿತು. ಅವುಗಳ 
ಸರಿಯಾದ ಉಚ್ಚಾರಣೆಯಂತೂ ಕಿವಿಗೆ ಬೀಳುವುದೇ ಇಲ್ಲವಾದ್ದರಿಂದ ಉಚ್ಚರಿಸುವುದೂ ನಿಂತೇ ಹೋಯಿತು. 

ಉಚ್ಚಾರಣೆಯಲ್ಲಿ ಆದ ಬದಲಾವಣೆಯಿಂದ ಪದದ ರೂಪಗಳು ಬದಲಾಗಿವೆ. ' ಪ ' ಇದ್ದ ಜಾಗದಲ್ಲಿ 
ಯಾವಾಗಲೋ ಹ' ಬಂದು ಕೂತಿತು. ' ಪಾಲು' ಹಾಲಾಯಿತು, ಪಾಲು ಅನ್ನುವುದಕ್ಕೆ ಬೇರೆ ಅರ್ಥ 
ಬಂತು . 

ಅಕ್ಷರಗಳು ಬದಲಾಗಿವೆ. ಕನ್ನಡವನ್ನು ಈಗ ಬರೆಯುತ್ತಿರುವ ಹಾಗೆ ಪಂಪನ ಕಾಲದಲ್ಲಿ ಬರೆಯುತ್ತಿರಲಿಲ್ಲ. 
ಕನ್ನಡದ ಮೊದಲ ಶಾಸನ ಅನ್ನುತ್ತಾರಲ್ಲ, ಹಿಡಿಯಲ್ಲಿ ಸಿಕ್ಕಿದ್ದು , ಸುಮಾರು ಐದನೆಯ ಶತಮಾನದ್ದು, 
ಅದರ ಲಿಪಿಯನ್ನು ಓದಬಲ್ಲವರು ಆರು ಕೋಟಿ ಜನರಲ್ಲಿ ನೂರಿನ್ನೂರು ಜನ ಇದ್ದರೆ ಹೆಚ್ಚು. 

ಪದದ ಅರ್ಥಗಳೂ ಬದಲಾಗುತ್ತವೆ. ಪಂಪನ ಕಾಲದಲ್ಲಿ ' ಅಪ್ಪ ' ಅನ್ನುವುದಕ್ಕೆ ಅಮ್ಮ ಅನ್ನುವ 
ಅರ್ಥ, ' ಅಮ್ಮ ' ಅನ್ನುವುದಕ್ಕೆ ಅಪ್ಪ ಅನ್ನುವ ಅರ್ಥವಿತ್ತು. ಕರ್ಣನಿಗೆ ಕೃಷ್ಣ ಹೇಳುತ್ತಾನೆ : ನಿನಗಮ್ಮನ್ 
ಅಹರ್ಪತಿ, ' 

ಸೂರ್ಯ ನಿನ್ನ ಅಮ್ಮ '. ಇನ್ನು ಎಷ್ಟೋ ಸಹಸ್ರ ಸಹಸ್ರ ಪದಗಳು ಚಲಾವಣೆ ಕಳೆದುಕೊಂಡು 
ಮೂಸಿಯಮ್‌ನಲ್ಲಿ ಪ್ರದರ್ಶನಕ್ಕಿಡುವ ಹಳೆಯ ನಾಣ್ಯಗಳಾದವು. 'ತಂದಲ್' ಅಂದರೇನು ಅಂತ 
ಹುಡುಕಿಕೊಂಡು ಹೋದರೆ ನೀರಿನ ಹನಿ ' ಅನ್ನುವ ಅರ್ಥ ಸಿಕ್ಕಿತು. ` ಬರ್ದಿಲ' ಅಂದರೆ ' ಸಾವಿಲ್ಲದ , 
“ದೇವತೆ' ಅನ್ನುವ ಅರ್ಥ ಸಿಕ್ಕಿತು. ಸಿಕ್ಕಿತು ಎಂದು ಇವತ್ತು ಅವನ್ನು ಚಲಾವಣೆ ಮಾಡಿದರೆ ನಡೆಯದು. 
ಪದಗಳನ್ನು ಸೇರಿಸಿ ಹೊಸ ಅರ್ಥ ಹುಟ್ಟಿಸುವ ಕ್ರಮ ಬದಲಾಯಿತು. ನಾಣಿಲಿವೆಣ್ ಅಂದರೆ ನಾಣ್ 
ನಾಚಿಕೆ, ಇಲಿ - ಇಲ್ಲದ ಪೆಣ್ - ಹೆಣ್ಣು ಅಂತಾಗುತಿತ್ತು, ಹದಿನಾರನೆಯ ಶತಮಾನದಲ್ಲಿ. ಪಲ್ಲಿಲಿವಾಯ್ 
ಅಂದರೆ ಪಲ್ಲು- ಹಲ್ಲು, ಇಲಿ- ಇಲ್ಲದ ವಾಯ್ ಅಂದರೆ ಬಾಯಿ ಅಂತಾಗುತ್ತಿತ್ತು. ಇವತ್ತು ಆ ಕ್ರಮದಲ್ಲಿ 
ಪದಗಳನ್ನು ಜೋಡಿಸಲು ಆಗದು. 

ಇನ್ನು ಪದಗಳ ಆಕಾರವೂ ಬದಲಾಗಿದೆ. ಆದೊಡೆ' ಎಂದಿದ್ದದ್ದು 'ಆದಡೆ' ಎಂದಾಗಿ, ಈಗ 
“ಆದರೆ' ಅನ್ನುವ ರೂಪ ತಳೆದು, ಟಿವಿ, ಟಾಬ್ದಾಡುಗಳಲ್ಲಿ ' ಆದ್ರೆ' ಅಂತಲೂ ಕಾಣಿಸಿಕೊಳ್ಳುತ್ತದೆ. 

ವಾಕ್ಯ ರಚನೆಯ ಕ್ರಮವೂ ಗೊತ್ತಾಗದಂತೆ ಬದಲಾಗುತ್ತಿದೆ. ಸಂಸ್ಕತದ ನಿಯಮಗಳು ಇಷ್ಟಿಷ್ಟೆ 
ಇಂಗ್ಲಿಷಿನ ವಾಕ್ಯರಚನೆಯ ಮಾದರಿಗಳಿಗೆ ಜಾಗ ಮಾಡಿಕೊಟ್ಟಿವೆ. ' ನನ್ನತ್ತ ನಕ್ಕ ', ಅನ್ನುವ ವಾಕ್ಯ 
ಇತ್ತೀಚೆಗೆ ನೋಡಿದ್ದು . 

ಬರೆಯುವ ಕ್ರಮ ಬದಲಾಗಿದೆ. ಕನ್ನಡದಲ್ಲಿ ಫುಲ್‌ಸ್ಪಾಪು, ಕಾಮ ಇತ್ಯಾದಿಗಳೆಲ್ಲ ಬಳಕೆಗೆ ಬಂದು 
ಹೆಚ್ಚೆಂದರೆ ನೂರು ನೂರೈವತ್ತು ವರ್ಷವಾಗಿರಬಹುದು. ಕೃಷ್ಣಯ್ಯ ಶೆಟ್ಟಿ ಅಂಡ್ ಸನ್ ಅವರು ಪ್ರಕಟಿಸುತ್ತಿದ್ದ 
ಹಳೆಗನ್ನಡ, ನಡುಗನ್ನಡದ ಪುಸ್ತಕಗಳನ್ನು ನೋಡಿದರೆ ಪದ್ಯಗಳು ಕೂಡ ಗದ್ಯದ ಹಾಗೆ ಸಾಲುಗಳ 
ವಿಂಗಡಣೆ ಇಲ್ಲದೆ ಪ್ರಿಂಟಾಗಿದ್ದು ಕಾಣುತ್ತದೆ. 

ಇಷ್ಟೆಲ್ಲ ಆದರೂ ಭಾಷೆ ಅರಿಸ್ಟಾಟಲ್‌ನ ಉದಾಹರಣೆಯಲ್ಲಿ ಬರುವ ಚಾಕುವಿನ ಹಾಗೆ: ಬಡಗಿ 
ಹೇಳಿದನಂತೆ ಈ ಚಾಕು ನಮ್ಮಪ್ಪನ ಕಾಲದ್ದು, ಹಿಡಿ ಬದಲಾಯಿಸಿದ್ದೇನೆ, ಹಿಡಿಯ ಮೊಳೆ ಬದಲಾಯಿಸಿದ್ದೇನೆ, 
ಅಲಗು ಬದಲಾಯಿಸಿದ್ದೇನೆ, ಆದರೆ ಚಾಕು ಮಾತ್ರ ಅದೇ , ನಮ್ಮಪ್ಪ ಬಳಸುತ್ತ ಇದ್ದದ್ದೇ . ಹಿರಿಯ 


೧೨೭ 


ನುಡಿಯೊಳಗಾಗಿ 


ತಲೆಮಾರಿನಿಂದ ಮಕ್ಕಳಿಗೆ ಕೊಡುಗೆಯಾಗಿ ಬಂದ ಭಾಷೆ ಅವರ ಬಳಕೆಯಲ್ಲಿ ಗೊತ್ತೇ ಆಗದಂತೆ 
ಬದಲಾಗುತ್ತ ಎರಡು ತಲೆಮಾರು ಕಳೆಯುವ ಹೊತ್ತಿಗೆ ಇನ್ನೇನೋ ರೂಪ ತಾಳಿರುತ್ತದೆ. 

- ಹೀಗೆ ಬದಲಾಗುವ ಪದಗಳ ಅರ್ಥ , ಬದಲಾಗುವ ಉಚ್ಚಾರಣೆ , ಇವುಗಳ ಬಗ್ಗೆ ಮನುಷ್ಯನ 
ಕುತೂಹಲ ತುಂಬ ಹಳೆಯದು. ಸಂಸ್ಕೃತ, ಗ್ರೀಕ್ , ಲ್ಯಾಟಿನ್ ಇಂಥ ಪ್ರಾಚೀನ ಭಾಷೆಗಳಲ್ಲೆಲ್ಲ ಇಂಥ 
ಕುತೂಹಲದ ಅನ್ವೇಷಣೆಗಳು ನಡೆದಿದ್ದವು. ಆದರೆ ಇಂಥ ಕುತೂಹಲವನ್ನು ' ವಿಜ್ಞಾನ' ವಾಗಿ ಬೆಳೆಸಿಕೊಂಡು 
ಸುಮಾರು ಇನ್ನೂರು ವರ್ಷಗಳಷ್ಟೇ ಕಳೆದಿವೆ. ಭಾಷೆಯನ್ನು ಕುರಿತ ಒಲವು ಅನ್ನುವ ಅರ್ಥದ ಫಿಲಾಲಜಿ 
ಸದೃಢವಾಗಿ ಬೆಳೆದದ್ದು ಹದಿನಾರನೆಯ ಶತಮಾನದಲ್ಲಿ . ಭಾಷೆಗಳ ಧ್ವನಿ ನಿಯಮಗಳು, ಧ್ವನಿ ವ್ಯತ್ಯಾಸಗಳು , 
ಭಾಷೆಗಳ ಪರಸ್ಪರ ಸಂಬಂಧ, ಭಾಷೆಗಳಲ್ಲಿ ಆಗುವ ವ್ಯತ್ಯಾಸಗಳ ವಿನ್ಯಾಸವನ್ನು ಗುರುತಿಸುವುದು, ಇಂಥ 
ಕೆಲಸ ದೊಡ್ಡ ಪ್ರಮಾಣದಲ್ಲಿ ನಡೆದದ್ದು ಜರ್ಮನಿಯಲ್ಲಿ. ಫ್ರೆಡ್ರಿಕ್ ಗೆಲ್ ( ೧೭೭೨ - ೧೮೨೯ )ನಿಂದ 
ಆರಂಭವಾಗಿ ಮತ್ತು ನೀಟೆಯವರೆಗಿನ ಅವಧಿಯನ್ನು ( ೧೮೪೪ - ೧೯೦೦) ಫಿಲಾಲಜಿಯ ಸುವರ್ಣಯುಗ 
ಅನ್ನುವುದುಂಟು. ಜಗತ್ತಿನ ವಿವಿಧ ಜನಾಂಗಗಳ ಭಾಷೆಗಳ ಸಂಬಂಧವನ್ನು ಗುರುತಿಸುವ ಕೆಲಸವೂ 
ನಡೆಯಿತು. 

ಮನುಷ್ಯರಲ್ಲಿ ರಕ್ತ ಸಂಬಂಧ ಮತ್ತು ಸಾಮಾಜಿಕ ಸಂಬಂಧಗಳು ಇರುವ ಹಾಗೆಯೇ ತಾಯಿ 
ಭಾಷೆಯಿಂದ ಹುಟ್ಟಿದ ಮಕ್ಕಳು ಭಾಷೆಗಳು, ಅಕ್ಕ ತಂಗಿ ಭಾಷೆಗಳು, ದಾಯಾದಿ ಭಾಷೆಗಳು ಅನ್ನುವ 
ಪರಿಭಾಷೆಗಳೂ ಆಗಲೇ ರೂಪಗೊಂಡವು. ಕಾಗ್ರೇಟ್ ಅನ್ನುವ ಪದದ ಅರ್ಥವೇ ಜಾತಿ ಅಥವ 
ದಾಯಾದಿ ಎಂದು. ಮನುಷ್ಯ ಸಂಬಂಧಗಳ ಹಾಗೆಯೇ ಭಾಷಾ ಸಂಬಂಧಗಳು , ಭಾಷೆಗಳ ವಂಶವೃಕ್ಷ 
ಇತ್ಯಾದಿಗಳು ರೂಪಗೊಂಡವು. ಅವು ರೂಪಗೊಂಡದ್ದೇ ಇನ್ನೊಂದು ರೋಚಕ ಕಥೆ. ಮೊದಲ 
ಮಹಾಯುದ್ಧದ ಸಮಯದಲ್ಲಿ ಪಶ್ಚಿಮದ ದೇಶಗಳಲ್ಲಿ ಜರ್ಮನರು ಪ್ರತಿಪಾದಿಸುತಿದ್ದ ಜನಾಂಗವಾದದ 
ಬಗ್ಗೆ ಅಸಹನೆ , ದ್ವೇಷ ಹುಟ್ಟಿಕೊಂಡವಲ್ಲ ಆಗ ಭಾಷೆಯನ್ನು ಕುರಿತ ಈ ಬಗೆಯ ಅಧ್ಯಯನದ 
ಬಗ್ಗೆಯೂ ಅನುಮಾನಗಳು ಹುಟ್ಟಿಕೊಂಡವು. ಒಂದು ಮಾತಂತೂ ನಿಜ. ಹತ್ತೊಂಬತ್ತನೆಯ ಶತಮಾನದಲ್ಲಿ 
ರಾಷ್ಟ್ರೀಯತೆಯ ಭಾವನೆ ಪ್ರಬಲಿಸಿದಾಗಲೇ ಅದರ ಅಂಗಾಂಗಳ ಹಾಗೆ ರಾಷ್ಟ್ರಗಳ ಚರಿತ್ರೆಗಳ ನಿರೂಪಣೆ , 
ವಿವಿಧ ಸಂಸ್ಕೃತಿಗಳ ತೌಲನಿಕ ಅಧ್ಯಯನ, ವಿವಿಧ ಭಾಷೆಗಳ ವ್ಯಾಕರಣಗಳ ನಿರೂಪಣೆ, ಬೇರೆ ಬೇರೆ 
ಭಾಷೆಗಳ ಶಬ್ದಕೋಶಗಳ ನಿರ್ಮಾಣ ಇತ್ಯಾದಿಗಳೆಲ್ಲ ನಡೆದವು. ಇಂಗ್ಲಿಶರು ಭಾರತವನ್ನು ಆಳುತಿದ್ದರಲ್ಲ 
ಅವರು ಇಲ್ಲಿನ ಭಾಷಾ ವೈವಿಧ್ಯವನ್ನು ತಮ್ಮದೇ ಕಾರಣಗಳಿಗೆ ವಿಶ್ಲೇಷಣೆ, ಅಧ್ಯಯನಗಳಿಗೆ ಒಳಪಡಿಸಿದರೂ 
ಅದರಿಂದೆಲ್ಲ ದೊರೆತ ಮಾಹಿತಿ ಮಾತ್ರ ಅಗಾಧ. 

ಇದನ್ನೆಲ್ಲ ಇಟ್ಟುಕೊಂಡು ಭಾಷೆಗಳ ಧ್ವನಿ ಸ್ವರೂಪ, ಪದಗಳ ನಿರ್ಮಾಣದ ಬಗೆಗಳು, ಅರ್ಥ 
ವ್ಯತ್ಯಾಸಗಳ ಅಧ್ಯಯನ, ಇತ್ಯಾದಿಗಳೆಲ್ಲ ಪ್ರತ್ಯೇಕ ಶಾಖೆಗಳಾಗಿ, ಶಾಸ್ತ್ರಗಳಾಗಿ ಬೆಳೆದುಕೊಂಡವು. ಹಳೆಯ 
ಭಾಷೆಗಳನ್ನು , ಅವುಗಳ ಪರಸ್ಪರ ಹೋಲಿಕೆಯನ್ನು , ಅರ್ಥ ವ್ಯುತ್ಪತ್ತಿಯನ್ನು ಕುರಿತ ತಿಳಿವಳಿಕೆಗಳ ಬಗ್ಗೆ 
ಒಂದಷ್ಟು ಕಾಲ ತಿರಸ್ಕಾರ, ಉದಾಸೀನಗಳೂ ಬೆಳೆದವು. ಭಾಷೆಗಳ ಇಂಥ ಅಧ್ಯಯನಕೇವಲ ಸೋಮಾರಿಗಳ, 
ಹೊತ್ತು ಹೋಗದವರ ಕೆಲಸ ಅನ್ನುವ ಧೋರಣೆಯೂ ತಲೆ ಎತ್ತಿತು. ಭಾಷೆ ಇವತ್ತು ಹೇಗಿದೆ, ಭಾಷೆಯನ್ನು 
ಕಲಿಸುವುದು ಹೇಗೆ, ಸಮಾಜದ ಬೇರೆ ಬೇರೆ ವರ್ಗಗಳ ಭಾಷೆಯ ಸ್ವರೂಪದಲ್ಲಿ ಏನೇನು ವ್ಯತ್ಯಾಸ, 
ಹೋಲಿಕೆಗಳಿವೆ ಇಂಥ ಸದ್ಯದ ವಿಚಾರಗಳನ್ನು ಗಮನಿಸಿದರೆ ಸಾಕು, ಭಾಷೆಯ ಸದ್ಯತನ ಅದರ 
ಚಾರಿತ್ರಿಕತೆಗಿಂತ ಮಹತ್ವದ್ದು ಅನ್ನುವ ನಿಲುವೂ ಗಟ್ಟಿಯಾಯಿತು. 

ಚರಿತ್ರೆ ಎಂದರೆ ಬದಲಾವಣೆಯೇ ಅಲ್ಲವೇ , ಬದಲಾವಣೆಯ ವಿನ್ಯಾಸದ ಕಥನವೇ ಅಲ್ಲವೇ ? 
ಮನುಷ್ಯ ಸಮುದಾಯಗಳ ಸಾಂಸ್ಕೃತಿಕ ಚಹರೆಯಾಗಿರುವ ಭಾಷೆಗಳು ಹೇಗೆ, ಯಾಕೆ ಬದಲಾದವು 


ನುಡಿಯೊಳಗಾಗಿ 


೧೨೮ 


ಅನ್ನುವುದನ್ನು ಚರಿತ್ರೆ, ಸಮಾಜಶಾಸ್ತ್ರ, ಮತ್ತು ಭಾಷಾಶಾಸ್ತ್ರಗಳ ಸಂಯೋಜನೆಯ ಮುಖಾಂತರ ಹೊಸ 
ಕೋನದಿಂದ ನೋಡಲು ಸಾಧ್ಯವೇ ? ಜಗತ್ತಿನ ಚರಿತ್ರೆಯನ್ನು ವಿವಿಧ ಸಮುದಾಯಗಳು ಬಳಸುತ್ತಿದ್ದ 
ಭಾಷೆಗಳ ಕೋನದಿಂದ ನಿರೂಪಿಸುವುದಕ್ಕೆ ಆಗುತ್ತದೆಯೇ ? ಈ ಪ್ರಶ್ನೆಗಳು ಇಂದು ಮತ್ತೆ ಮುನ್ನೆಲೆಗೆ 
ಬಂದಿವೆ. 

ಪಂಪ ಮತ್ತು ಉಪ್ಪಿಟ್ಟಿನ ಪ್ರಶ್ನೆಯನ್ನು ಕೇವಲ ಕನ್ನಡದ ರಚನೆಯ ದೃಷ್ಟಿಯಿಂದ ಕನ್ನಡದಲ್ಲಿ ಆದ 
ಬದಲಾವಣೆಗಳಿಂದ ಮಾತ್ರ ಉತ್ತರಿಸಲು ಸಾಧ್ಯವಿಲ್ಲ. ಸಂಸ್ಕೃತಿ, ಚರಿತ್ರೆ, ವಿವಿಧ ಜನಸಮುದಾಯಗಳ 
ವಲಸೆ, ಮಿಲನ, ವಿವಿಧ ಸಂಸ್ಕೃತಿಗಳ ಜನ ಬಳಸುತ್ತಿದ್ದ ಭಾಷೆಗಳ ಹಿಗ್ಗು , ಕುಗ್ಗು , ಏರು, ಇಳಿತ ಇವುಗಳ 
ಸಂಬಂಧವೆಲ್ಲ ಇಂಥ ಒಂದು ಕುಲ್ಲಕವೆಂಬಂತೆ, ತಮಾಷೆ ಎಂಬಂತೆ ತೋರುವ ಪ್ರಶ್ನೆಯ ಹಿಂದೆ 
ಅಡಗಿದೆ. ನಿಕೋಲಸ್ ಓಸ್ಲರ್ ಎಂಬ ವಿದ್ವಾಂಸ ೨೦೦೬ರಲ್ಲಿ ಪ್ರಕಟಿಸಿದ 'ಎಂಪೈರ್ಸ್ ಆಫ್ ದಿ ವರ್ಡ್, 
ಎ ಲಾಂಗ್ರೇಜ್ ಹಿಸ್ಟರಿ ಆಫ್ ದಿ ವರ್ಲ್ಡ್' ಹೀಗೆ ಜಗತ್ತಿನ ಚರಿತ್ರೆಯ ಚಲನೆಗಳನ್ನು ಭಾಷೆಯ ದೃಷ್ಟಿಯಿಂದ 
ಪರಿಶೀಲಿಸುವ ಪುಸ್ತಕ, ವಿದ್ವತ್ಪೂರ್ಣವಾದರೂ ಸರಳ ನಿರೂಪಣೆಯಿಂದ ಕುತೂಹಲ ಕೆರಳಿಸುವ, 
ಪ್ರಶ್ನೆಗಳನ್ನು ಹುಟ್ಟಿಸುವ ಪುಸ್ತಕ. ಜಗತ್ತಿನಲ್ಲಿ ಆರು ಬಿಲಿಯನ್ ಜನ ಸಂಖ್ಯೆ ಇರಬಹುದು, ಆದರೆ ಇಷ್ಟೆಲ್ಲ 
ಜನ ಬಳಸುವ ಭಾಷೆಗಳು ಮಾತ್ರ ಆರು ಸಾವಿರ; ಇವನ್ನು ವಿವಿಧ ಕುಟುಂಬಗಳಾಗಿ ಪರಿಗಣಿಸಿದರೆ 
ಸುಮಾರು ಹದಿನೈದು ಮಾತ್ರ. ಮನುಷ್ಯನ ಚರಿತ್ರೆಯ ಆರಂಭ ಕಾಲ ಎಂದು ಗುರುತಿಸುತ್ತೇವಲ್ಲ 
ಅಲ್ಲಿಂದ ಇವತ್ತಿನವರೆಗೂ ಎಷ್ಟೊಂದು ಸಾಮ್ರಾಜ್ಯಗಳು ಹುಟ್ಟಿ, ಬೆಳೆದು, ಕಣ್ಮರೆಯಾಗಿವೆ; ಎಷ್ಟೊಂದು 
ಭಾಷೆಗಳು ಜಾಗತಿಕ ಭಾಷೆಗಳಾಗಿ ಮರೆದು, ಕುಗ್ಗಿ , ಬಾಡಿ ಇಲ್ಲವಾಗಿವೆ. ಆದರೂ ಭಾಷೆಯ ವಿಶೇಷ 
ಲಕ್ಷಣವೆಂದರೆ ಪ್ರತಿಯೊಂದು ಹೊಸ ಕೂಸೂ ತನ್ನ ಹಿರಿಯರಿಂದ ಭಾಷೆಯ ಉಡುಗೊರೆ ಪಡೆದು 
ತನ್ನದೇ ಇನ್ನೊಂದಷ್ಟನ್ನು ಅದಕ್ಕೆ ಸೇರಿಸುತ್ತ, ಭಾಷೆಯೊಂದನ್ನು ಆಡುವವರು ಯಾರೂ ಇಲ್ಲವಾದರೂ 
ಅದು ಅರಸಿ ಬರುವವರಿಗೆ ಉದಾರವಾಗಿ ನೀಡಲು ತನ್ನೊಳಗಿನ ಸಂಪತ್ತನ್ನು ಕಾಪಾಡಿಕೊಂಡಿರುತ್ತದಲ್ಲ, 
ಈ ಅಚ್ಚರಿ ಹೊಸ ಬಗೆಯ ಚಾರಿತ್ರಿಕ ಅಧ್ಯಯನಕ್ಕೆ ದಾರಿಮಾಡಿಕೊಟ್ಟಿದೆ. 

ಅಚ್ಚರಿ, ನಿಜ. ಆದರೆ ಗತಕಾಲವನ್ನು ಕುರಿತ ಎಲ್ಲ ಕಥನಗಳಲ್ಲೂ ವಾಸ್ತವಾಂಶ ಇರುವಷ್ಟೇ 
ಊಹೆಗಳು ಕೂಡ ಇರುತ್ತವೆ. ಅದರಲ್ಲೂ ಸಾವಿರಾರು ವರ್ಷಗಳ ಭಾಷಾ ಚರಿತ್ರೆ ಬಹಳಷ್ಟು ಅಸ್ಪಷ್ಟವೇ . 
ಹಾಗೆಯೇ ಭಾಷೆಯೊಂದರ ಭವಿಷ್ಯವೂ , ಅದು ಇದು ಎಂದಲ್ಲ, ಎಲ್ಲ ಭಾಷೆಗಳ ಭವಿಷ್ಯವೂ ಸಂದಿಗ್ಧವೇ . 
ಜಗತ್ತಿನ ಕೆಲವು ಪ್ರಮುಖ ಭಾಷೆಗಳ ಕಥೆಯನ್ನು ಸ್ವಲ್ಪನೋಡೋಣ. ಚರಿತ್ರೆ ಗೊತ್ತಾದರೆ ಭವಿಷ್ಯದ ದಾರಿ 
ತಿಳಿದೀತೋ ಏನೋ . 


[ಸಾಪ್ತಾಹಿಕ ಪುರವಣಿ, ೧೫ ಜುಲೈ , ೨೦೧೨] 


೧೨೯ 


ನುಡಿಯೊಳಗಾಗಿ 


ಪ್ರಾಚೀನ- ತಮ 


ಜಗತ್ತಿನ ಪ್ರಾಚೀನತಮ ಭಾಷೆಗಳ ಬಗ್ಗೆ ಬರೆಯಬೇಕೆಂದು 
ಓದುತಿದ್ದೇನೆ. ಓದಿದಷ್ಟೂ ತಬ್ಬಿಬ್ಬಾಗುತ್ತಿದೆ. ಪ್ರಾಚೀನತಮ ಭಾಷೆಗಳು 
ಬರವಣಿಗೆ ಕಂಡು ಹಿಡಿದು ಏನೇನನ್ನು ಬರೆದಿಟ್ಟವು ? ಕೆಲವು 
ಪ್ರಾಚೀನತಮ ಬರವಣಿಗೆಯ ಇಂಗ್ಲಿಶ್ ಅನುವಾದದ ಕನ್ನಡ ರೂಪ 
ನೋಡಿ. 


ಗುಲಾಮಾ ? 
ಇಲ್ಲೇ ಇದೇನೆ ದಣೀ , ಇಲ್ಲೇ ಇದೇನೆ. 
ಗಾಡಿ ಹೂಡುವುದಕ್ಕೆ ಹೇಳು, ಅರಮನೆಗೆ ಹೋಗತೇನೆ. 

ಹೋಗಿ ದಣಿ , ಹೋಗಿ, ನಿಮಗೇ ಲಾಭ. ನಿಮ್ಮನ್ನು ಕಂಡರೆ 
ರಾಜ ಬಹುಮಾನ ಕೊಡತಾನೆ . 


reverenc/ 

T 


ren 


ನುಡಿಯೊಳಗಾಗಿ 


೧೩೦ 


ಇಲ್ಲಯ್ಯಾ, ಅರಮನೆಗೆ ಹೋಗಲ್ಲ. 

ಬೇಡ ದಣಿ , ಬೇಡ. ರಾಜ ನಿಮ್ಮನ್ನ ಕಂಡರೆ ಎಲ್ಲಿಗೆ ಕಳಿಸುತಾನೋ ದೇವರಿಗೇ ಗೊತ್ತು. 
ಗೊತ್ತಿಲ್ಲದ ದಾರಿ, ಗೊತ್ತಿಲ್ಲದ ಊರಿಗೆ ಹೋಗಿ ಹಗಲೂ ರಾತ್ರಿ ಕಷ್ಟಪಡಬೇಕು. 


ಗುಲಾಮಾ ? 
ಇಲ್ಲೇ ಇದೇನೆ ದಣೀ , ಇಲ್ಲೇ ಇದೇನೆ. 
ರಥ ಬರಲಿ, ಬೇಟೆಗೆ ಹೋಗತೇನೆ. 

ಒಳ್ಳೆಯದು ದಣಿ , ಬೇಟೆಗೆ ಹೋಗಿ, ಬೇಟೆಗಾರನ ಹೊಟ್ಟೆ ತುಂಬುತ್ತೆ, ಬೇಟೆ ನಾಯಿ ಮಿಕದ 
ಎಲುಬು ಮುರಿಯುತ್ತೆ, ಊರೂರು ಅಲೆಯುವ ಕಾಗೆ ಮರಿಗಳ ಹೊಟ್ಟೆ ತುಂಬಿಸತ್ತೆ , ಹೇಸರಗತ್ತೆಗೆ 
ದೂರ ದೂರದ ಹೊಸ ಹುಲ್ಲುಗಾವಲು ಸಿಗತ್ತೆ. 

ಇಲ್ಲ ಬೇಟೆಗೆ ಹೋಗಲ್ಲ. 

ಬೇಡ ದಣೀ , ಹೋಗಬೇಡಿ. ಬೇಟೆಗಾರನ ಅದೃಷ್ಟ ಇವತ್ತಿದ್ದ ಹಾಗೆ ನಾಳೆ ಇರಲ್ಲ. ಬೇಟೆ 
ನಾಯಿಯ ಹಲ್ಲು ಮುರಿಯುತ್ತೆ. ಊರೆಲ್ಲ ಅನ್ನ ಹುಡುಕುವ ಕಾಗೆಯ ಗೂಡು ಗಲೀಜು, ಹೇಸರಗತ್ತೆ 
ಮರುಭೂಮಿಯೆ ಮನೆಯಾಗತ್ತೆ. 


ಗುಲಾಮಾ ? 
ಇಲ್ಲೇ ಇದೇನೆ ದಣೀ , ಇಲ್ಲೇ ಇದೇನೆ. 
ಕ್ರಾಂತಿಯ ನಾಯಕ ಆಗಬೇಕು ನಾನು. 

ನಾಯಕರಾಗಿ ದಣಿ . ಕ್ರಾಂತಿ ಮಾಡದಿದ್ದರೆ ಮೈ ಗೆ ಬಟ್ಟೆ, ಹೊಟ್ಟೆಗೆ ಹಿಟ್ಟು ಎಲ್ಲಿ ಸಿಗುತದೆ ದಣಿ , 
ಕ್ರಾಂತಿ ಮಾಡಿ. 

ಇಲ್ಲಯ್ಯಾ, ಕ್ರಾಂತಿ ಮಾಡಲ್ಲ . 

ಬೇಡ ದಣಿ . ಕ್ರಾಂತಿಯ ನಾಯಕ ಕೊಲೆಯಾಗತಾನೆ ಅಥವ ಅವನ ಕಣ್ಣು ಕೀಳುತ್ತಾರೆ, ಇಲ್ಲ 
ಜೈಲಿಗೆ ಹಾಕತಾರೆ. 


ಗುಲಾಮಾ ? 
ಇಲ್ಲೇ ಇದೇನೆ ದಣೀ , ಇಲ್ಲೇ ಇದೇನೆ. 
ದಾನ ಧರ್ಮ ಮಾಡಬೇಕು ಅಂತಿದೇನೆ. 
ಮಾಡಿ ದಣಿ , ಒಳ್ಳೆಯದು. ನೀವು ಮಾರ್ಡುಕ್ ದೇವತೆಗೆ ಸಮಾನರಾದವರು ಆಗತೀರಿ. 
ಇಲ್ಲ ಕಣಯ್ಯ , ದಾನ ಧರ್ಮಮಾಡಲ್ಲ . 

ಬೇಡ ದಣಿ . ಹಿರಿಯರ ಬೆಟ್ಟದ ಹತ್ತಿರ ಹೋಗಿ ನೋಡಿ, ತಲೆಬುರುಡೆಗಳ ರಾಶಿ ಬಿದ್ದಿದೆ. 
ಯಾವುದು ಧರ್ಮಿಷ್ಠರದು, ಯಾವುದು ದಾನಿಗಳದು, ಯಾವುದು ದುಷ್ಟರದು ಅಂತೇನಾದರೂ 
ತಿಳಿಯುತದಾ ? 


ಗುಲಾಮಾ ? 
ಇಲ್ಲೇ ಇದೇನೆ ದಣಿ , ಇಲ್ಲೇ ಇದೇನೆ. 


೧೩೧ 


ನುಡಿಯೊಳಗಾಗಿ 


ನನ್ನ ಕತ್ತು ಮುರಿಯುವುದು ಒಳ್ಳೆಯದಾ, ನಿನ್ನ ಕತ್ತು ಮುರಿಯುವುದು ಒಳ್ಳೆಯದಾ, ಅಥವ 
ನದಿಗೆ ಎಸೆಯುವುದು ಒಳ್ಳೆಯದಾ? 

ಸ್ವರ್ಗ ಮುಟ್ಟುವಷ್ಟು ಎತ್ತರದವರು ಯಾರಿದಾರೆ ? ಇಡೀ ಜಗತ್ತನ್ನ ಆವರಿಸಿಕೊಳ್ಳುವಂಥವರು 
ಯಾರಿದಾರೆ ಬದುಕಿರುವವರಲ್ಲಿ? 

ಸರಿ , ನಿನ್ನ ಮೊದಲು ಸಾಯಿಸಿ ಕಳಿಸುತ್ತೇನೆ. 
ಸರಿ ದಣಿ , ನಾನು ಇರದಿದ್ದರೆ ನೀವು ಮೂರು ದಿನ ಕೂಡ ಬದುಕುವುದಿಲ್ಲ. 


ಇದು ಕ್ರಿಪೂ ೧೦೦೦ದ ಕಾಲದಲ್ಲಿ ಒಡೆಯ ಮತ್ತು ದಣಿಯ ನಡುವೆ ನಡೆದ ಮಾತುಕಥೆಯ 
ತುಣುಕು. ಇದನ್ನು ನಿರಾಶಾವಾದದ ಸಂಭಾಷಣೆ, ಡಯಲಾಗ್ ಆಫ್ ಪೆಸಿಮಿಸಂ ಅನ್ನುತ್ತಾರೆ ಇಂಗ್ಲಿಶಿನಲ್ಲಿ. 
ಅಸೀರಿಯ ಮತ್ತು ಬ್ಯಾಬಿಲೋನಿಯದಲ್ಲಿ ಇದರ ಹಲವು ಹಸ್ತಪ್ರತಿಗಳು ಅಕ್ಕಾಡಿಯನ್ ಭಾಷೆಯಲ್ಲಿ 
ಸಿಕ್ಕಿವೆಯಂತೆ. ಈ ಬಿಡಿ ಪದ್ಯಗಳಲ್ಲಿ ಒಡೆಯನ ಚಪಲ ಚಿತ್ತವಿದೆ. ಒಡೆಯನ ಇಚ್ಛೆಗೆ ಅನುಗುಣವಾಗಿ 
ಸಮರ್ಥನೆ ನೀಡುವ ಗುಲಾಮನ ಜಾಣತನವಿದೆ. ಹೀಗೆ ಮಾಡಿದರೂ , ಮಾಡದಿದ್ದರೂ ಕೊನೆಗೆ ಏನೂ 
ಆಗುವುದಿಲ್ಲ, ತನ್ನ ಸ್ಥಿತಿ ಬದಲಾಗುವುದಿಲ್ಲ , ಬದುಕು ಬದಲಾಗುವುದಿಲ್ಲ ಅನ್ನುವ ನಿರಾಶಾವಾದವಿದೆ. 
ಅಲ್ಲ, ಇದು ಆ ಕಾಲದ ಹಾಸ್ಯ ನಾಟಕದ ಒಂದು ತುಣುಕು ಇರಬಹುದು. ಹೀಗೆ ಚರ್ಚೆ ಸಾಗಿಯೇ 
ಇದೆ. ಈ ಸಂಭಾಷಣೆಯ ಒಂದೊಂದು ಸ್ವಾಂಜಾ ಒಬ್ಬೊಬ್ಬ ದೇವತೆಯ ನೆನಪಿಗೆ ಬರೆದದ್ದು, ಹೀಗೆ 
ಚರ್ಚೆ ನಡೆದಿದೆ. 

ಮುಂದಿನ ಉದಾಹರಣೆ ಇನ್ನೂ ಹಳೆಯದು, ಅಕ್ಕಾಡಿಯದ ತಂದೆಯೊಬ್ಬ ಮಗನಿಗೆ ಹೇಳಿದ 
ಮಾತು ಕ್ರಿಪೂ ೨೨೦೦ದ ಸುಮಾರಿನದು: 

ಜಗಳ ನಡೆಯುತ್ತಿರುವಾಗ ಹತ್ತಿರ ಹೋಗಬೇಡ. ನೀನು ಸಾಕ್ಷಿಯಾಗಬೇಕಾದೀತು. 
ನಿನಗೆ ಸಂಬಂಧವಿಲ್ಲದ ವ್ಯಾಜ್ಯದಲ್ಲಿ ಸಿಕ್ಕಿಬೀಳತೀಯ. ನಿನಗೇ ಸಂಬಂದ ಪಟ್ಟ ವ್ಯಾಜ್ಯ 
ಹುಟ್ಟಿಕೊಂಡರೆ ತಕ್ಷಣ ಆರಿಸಿಬಿಡು. ವ್ಯಾಜ್ಯ ಅನ್ನುವುದು ಹುಲ್ಲು ಹರಡಿ ಮರೆ ಮಾಡಿದ 
ಹಳ್ಳ, ಶತ್ರುಗಳನ್ನೂ ನಿನ್ನನ್ನೂ ಆವರಿಸಿಕೊಳ್ಳುವ ಕಲ್ಲಿನ ಕೋಟೆ, ಶತ್ರುವಿಗೆ ಕೆಡುಕು 
ಮಾಡಬೇಡ, ಕೆಟ್ಟದ್ದು ಮಾಡಿದವರಿಗೂ ಕರುಣೆ ತೋರು, ಶತ್ರುವಿನೊಡನೆ 
ನ್ಯಾಯವಾಗಿರುವ, ಸ್ನೇಹದಿಂದಿರು. ಮಗನೇ , ರಾಜ ನಿನ್ನ ಸೇವೆಯನ್ನು ಬಯಸಿದರೆ , 
ಅವನ ಖಜಾನೆಯ ಜವಾಬ್ದಾರಿ ಕೊಟ್ಟರೆ ನಿನ್ನ ಬಿಟ್ಟು ಬೇರೆ ಯಾರೂ ಅಲ್ಲಿ ಕಾಲಿಡದಂತೆ 
ನೋಡಿಕೋ . ಒಳಗೆ ಎಣಿಸಲಾಗದಷ್ಟು ಸಂಪತ್ತು ಇರುತ್ತದೆ, ಅದಕ್ಕೆ ಆಸೆಪಡಬೇಡ. 
ಗುಟ್ಟಾಗಿ ಅಪರಾಧ ಮಾಡುವುದಕ್ಕೆ ಮನಸ್ಸು ಮಾಡಬೇಡ. ಎಂಥ ಗುಟ್ಟಾದ ಅಪರಾಧವೂ 
ಬಯಲಾಗುತ್ತದೆ. 

ನಮ್ಮ ಪಾಡಿಗೆ ನಾವು ಅನ್ನುವ ಮರ್ಯಾದಸ್ಥ ಮಧ್ಯಮವರ್ಗದವರು ಇವತ್ತೂ ಆದರ್ಶವೆಂದು 
ಭಾವಿಸುವ, ಆದರೆ ವಾಸ್ತವವಲ್ಲದ ಸ್ಥಿತಿ ಇದು ಅನ್ನಿಸುತ್ತದೆಯೇ ? 

- ಕ್ರಿಪೂ ೧೦೦೦ದ ಸುಮಾರಿನಲ್ಲಿ ಬ್ಯಾಬಿಲೋನಿಯದ ಅರಸು ಕುಮಾರರಿಗೆ ನೀಡುತ್ತಿದ್ದ ಸುದೀರ್ಘ 
ಹಿತವಚನದ ಕೆಲವು ಮಾತು ಹೀಗಿವೆ: 

೧ . ಅರಸ ನ್ಯಾಯಪರವಾಗಿಲ್ಲದಿದ್ದರೆ ಅವನ ಜನರ ಬದುಕು ಅಸ್ತವ್ಯಸ್ತವಾಗಿ ಅವನ ನಾಡು 
ಧ್ವಂಸವಾಗುತ್ತದೆ. ೨. ನ್ಯಾಯವನ್ನು ಧಿಕ್ಕರಿಸಿದರೆ ವಿಧಿಯ ದೇವರು ಇಯಾನ ದ್ವೇಷ ಕಟ್ಟಿಕೊಳ್ಳಬೇಕಾಗುತ್ತದೆ. 
೩ . ಸಮಾಜದ ಘನವಂತರಿಗೆ ಬೆಲೆಕೊಡದಿದ್ದರೆ ಅರಸನ ಬದುಕು ಮೊಟಕಾಗುತ್ತದೆ. ೪. ಸಚಿವರ 


ನುಡಿಯೊಳಗಾಗಿ 


೧೩೨ 


ಸಲಹೆಗೆ ಬೆಲೆ ಕೊಡದಿದ್ದರೆ ದೇಶ ಅರಸನ ವಿರುದ್ದ ದಂಗೆಯೇಳುತ್ತದೆ. ೫ . ಕಪಟಿಗಳ ಮಾತಿಗೆ 
ಕಿವಿಕೊಟ್ಟರೆ ನಾಡಿನ ಸ್ಥಿತಿ ಕದಡುತ್ತದೆ. 

ಆಳುವವರಿಗೆ ಹಿತವಚನ ನೀಡುವ ಎಷ್ಟೊಂದು 'ನೀತಿ'ಗಳು ಜಗತ್ತಿನ ಎಷ್ಟೊಂದು ಭಾಷೆಗಳಲ್ಲಿವೆ. 
ಎಂದಿನಂತೆ ಆ ಹೊತ್ತಿನ ಆಳುವವರಿಗೂ ತುಳಿಯುವ ಕಾಲು, ದೋಚುವ ಕೈ , ಸುಖದಲ್ಲಿ ಮೈಯನ್ನೂ 
ಮನಸ್ಸನ್ನೂ ಮರೆಯುವ ಬುದ್ದಿ ಬದಲಾಗಿಲ್ಲವೇನೋ . 

ಅಶೂರ್ ನಾಶಿರ್ ಅಪ್ಲಿ ಅನ್ನುವಅರಿಯದ ರಾಜ , ಕ್ರಿಪೂ ೮೮೩ರ ಸುಮಾರಿನವನು ಹೊಸ 
ಅರಮನೆ ಕಟ್ಟಿಸಿ ಔತಣ ಕೊಟ್ಟ, ಅದರ ವಿವರಗಳನ್ನು ಹೀಗೆ ದಾಖಲು ಮಾಡಿಸಿದ್ದಾನೆ. 

' ಹತ್ತು ದಿನಗಳ ಔತಣ ನೀಡಿದೆ. ನಲವತ್ತೇಳು ಸಾವಿರದ ಎಪ್ಪತ್ತನಾಲ್ಕು ಜನರಿಗೆ ಆತಿಥ್ಯ ನೀಡಿದೆ . 
ನನ್ನ ಇಡೀ ಸಾಮ್ರಾಜ್ಯದ ಐದು ಸಾವಿರ ಪ್ರಮುಖರು ಬಂದಿದ್ದರು. [ ಹತ್ತು ರಾಜ್ಯಗಳಲ್ಲಿ ಪ್ರತಿನಿಧಿಗಳು, 
ನನ್ನ ರಾಜಧಾನಿಯ ಹದಿನಾರು ಸಾವಿರ ಜನ, ಒಂದು ಸಾವಿರದ ಐದು ನೂರು ಅಧಿಕಾರಿಗಳು , 
ಎಲ್ಲರಿಗೂ ಔತಣ ಕೊಟ್ಟು, ಉಡುಗೊರೆಕೊಟ್ಟು, ಕಳಿಸಿಕೊಟ್ಟೆ, [ ಔತಣ ವಿವರ] ಒಂದು ಸಾವಿರ ಕೊಬ್ಬಿದ 
ಎತ್ತು, ಒಂದು ಸಾವಿರ ಕರುಗಳು, ಹತ್ತು ಸಾವಿರ ಸಾಕಿದ ಕುರಿಗಳು , ಹದಿನೈದು ಸಾವಿರ ಮೇಕೆ ಮರಿಗಳು, 
ಒಂದು ಸಾವಿರ ಬಾತುಕೋಳಿ, ಹತ್ತು ಸಾವಿರ ಪಾರಿವಾಳ, ಹತ್ತು ಸಾವಿರ ಚರ್ಮದ ಚೀಲದಷ್ಟು ಮದ್ಯ, 
ಒಂದು ಸಾವಿರ ಪೆಟ್ಟಿಗೆಗಳಷ್ಟು ತರಕಾರಿ , ಮುನ್ನೂರು ಪೀಪಾಯಿ ಎಣ್ಣೆ, ...ಹೀಗೇ ಮುಂದುವರೆಯುತ್ತದೆ. 

ಇವೆಲ್ಲ ಮೆಸೊಪಟೋಮಿಯ ಎಂದು ಗುರುತಿಸಲಾಗುವ ಪ್ರದೇಶದ ಪಠ್ಯಗಳಿಂದ ಆಯ್ದ ಭಾಗಗಳು . 
ಮೆಸಪೊಟೋಮಿಯ ಅಂದರೆ ನದಿಗಳ ನಡುವಿನ ನಾಡು ಅನ್ನುವ ಅರ್ಥ. ಇಲ್ಲಿ ಸುಮಾರು ೩೫ 
ನಾಗರಿಕತೆಗಳು ಬೆಳೆದು, ಬೆಳಗಿ, ಕುಗ್ಗಿ , ಕರಗಿ ನಾಶವಾದವು. ಕೊನೆಯ ಪಕ್ಷ ಹತ್ತು ಹದಿನೈದು ಭಾಷೆಗಳು 
ಸಮೃದ್ಧವಾದ ವಿವರಗಳನ್ನು ಉಳಿಸಿಕೊಟ್ಟಿವೆ. ಪ್ರಾಚೀನ- ತಮದ ನಕ್ಷತ್ರಗಳ ಬೆಳಕಿನ ಹಾಗೆ, ಕ್ರಿಪ್ 
೩೫೦೦ರ ಸುಮಾರಿನಿಂದ ಕ್ರಿಪೂ ೩೦೦ರಲ್ಲಿ ಅಲ್ಲಿಗೆ ಅಲೆಕ್ಸಾಂಡರ್ ದಾಳಿ ಮಾಡುವವರೆಗೆನ ಅವಧಿಗೆ 
ಅನ್ವಯಿಸುವಂತೆ ಈ ಪ್ರದೇಶವನ್ನು ಸುಮಾರಾಗಿ ಎಲ್ಲ ಚರಿತ್ರೆಕಾರರೂ ನಾಗರಿಕತೆಯ ತೊಟ್ಟಿಲು ಅಂತಲೇ 
ಹೇಳುತ್ತಾರೆ. ಆದರೆ ನೋಡಿ, ಈ 'ತೊಟ್ಟಿಲ ಶಿಶುಗಳು' ಉಳಿಸಿರುವ ದಾಖಲೆಗಳನ್ನು ನೋಡಿದರೆ ಅವರು 
ಎಷ್ಟು ನಾಗರಿಕರೋ ಅಷ್ಟೇ ರಾಕ್ಷಸರೂ ಆಗಿದ್ದರು ಅನ್ನಿಸುತ್ತದೆ. ಉರುಕ್ ಉತ್ಕನನದಲ್ಲಿ ದೊರೆತ ಕ್ರಿಷ 
೧೦೦೦ದ ಸುಮಾರಿನ ಚಿತ್ರ ಹೀಗಿದೆ: ಸೆರೆಯಾಳೊಬ್ಬ ನೆಲದ ಮೇಲೆ ಬಿದ್ದಿದ್ದಾನೆ. ಸರಪಳಿ ಬಿಗಿದಿದ್ದಾರೆ. 
ಸುತ್ತ ನಾಲ್ಕಾರು ಜನ ನಿಂತು ಭರ್ಜಿಗಳಿಂದ ಅವನನ್ನು ತಿವಿಯುತಿದ್ದಾರೆ. ಕ್ರಿಪೂ ೩೦೦೦ದ ಸುಮಾರಿನಲ್ಲೇ 
ಈಜಿಪ್ತಿನಲ್ಲಿ ಇನ್ನೊಂದು ನಾಗರಿಕತೆಯ ತೊಟ್ಟಿಲು, ಸಿಂಧೂ ಕಣಿವೆಯಲ್ಲಿ ಮತ್ತೊಂದು ತೊಟ್ಟಿಲು 
ತೂಗುತಿದ್ದವು. 

ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ದಡಗಳ ಆಚೆ ಈಚೆ, ಕೆಳಗೆ ಇರಾಕ್‌ನ ಬಾಗ್ದಾದ್‌ನಿಂದ 
ಪಶ್ಚಿಮೋತ್ತರವಾಗಿ, ಮ್ಯಾಪನ್ನು ನಮ್ಮೆದುರಿಗೆ ಇಟ್ಟುಕೊಂಡರೆ ಆಫ್ರಿಕ ಖಂಡದ ಮೇಲಿನ ಬಲ ತುದಿಯವರೆಗೆ 
ಅರ್ಧ ಚಂದ್ರಾಕೃತಿಯಲ್ಲಿ ಹರಡಿರುವ ಈ ಪ್ರದೇಶ ಮೆಸೊಪಟೋಮಿಯ. ಇದರ ಬಲ ಬದಿಗೆ ಮತ್ತು 
ಉತ್ತರದಲ್ಲಿ ಪರ್ವತ ಶ್ರೇಣಿ, ದಕ್ಷಿಣದಲ್ಲಿ ಸಮುದ್ರ ಮತ್ತು ಚೌಗು, ಮಿಕ್ಕಂತೆ ಮರುಭೂಮಿ. ಇಲ್ಲಿನ 
ಸುಮರ್ ಪಟ್ಟಣದವರು, ಅಕ್ಕಾಡಿಯದವರು , ಬ್ಯಾಬಿಲೋನಿಯದವರು , ಅಸ್ಪಿರಿಯದವರು, ಸ್ವಲ್ಪ ಮಟ್ಟಿಗೆ 
ಹಿಟೈಟ್ ಜನ, ಮತ್ತೆ ಫೋನೀಸಿಯದವರು ಭಾಷೆಯನ್ನು , ಲಿಪಿಯನ್ನು , ವಿಜ್ಞಾನವನ್ನು , ಗಣಿತವನ್ನು 
ಬೆಳೆಸಿದ ಪ್ರಾಚೀನರು. ಜಗತ್ತಿನ ಮೊದಲ ಸಾಮ್ರಾಜ್ಯಶಾಹಿ ಹುಟ್ಟಿದ್ದು ಇಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ 
ಹೆಚ್ಚಿನ ದೇವತೆಗಳ ಆರಾಧನೆ, ಹತ್ತು ಹದಿನೈದು ರಾಜವಂಶಗಳು , ಆಡಳಿತಕ್ಕೊಂದು ಭಾಷೆ, ವ್ಯಾಪಾರಕ್ಕೆ 
ಇನ್ನೊಂದು ಭಾಷೆ, ಮತ್ತೆ ಆಯಾ ಪ್ರದೇಶದ ಒಂದೊಂದು ಆಡು ಭಾಷೆ ಇವುಗಳ ಘರ್ಷಣೆ; ಇವೆಲ್ಲ 


೧೩೩ 


ನುಡಿಯೊಳಗಾಗಿ 


ನಾಗರಿಕತೆಯ ಶಿಶುಗಳ ಬದುಕಿನಲ್ಲಿ ನಡೆದೇ ಇದ್ದವು. ಪ್ರಾಚೀನ- ತಮ ಆಧುನಿಕ ವರ್ತಮಾನದ 
'ತಮ ' ವೂ ಹೌದು ಅನಿಸಿಬಿಡುತ್ತದೆ . 

ಈ ಅವಧಿಯ ಕಥೆಯನ್ನು ಹೇಳುವುದು ಬಲು ತೊಡಕಿನ ಕೆಲಸ. ಅದಕ್ಕೆ ಬ್ಯಾಬಿಲೋನ್ ಎಂಬ 
ಒಂದು ಹೆಸರೇ ದೊಡ್ಡನಿದರ್ಶನ. ಆ ಮಾತಿನ ಅರ್ಥ, ಬ್ಯಾಬಿಲೋನ್ ಜನರ ಭಾಷೆಯಲ್ಲಿ ದೇವತೆಗಳು 
ಬರುವ ಬಾಗಿಲು' ಎಂದು. ಸುಸಂಸ್ಕತವಾಗಿ ಬೇಕಾದರೆ ಅದನ್ನು ದೇವದ್ವಾರ ಅನ್ನೋಣ. ಅದೇ ಮಾತಿಗೆ 
ಹಳೆಯ ಒಡಂಬಡಿಕೆಯ ಹೀಬ್ರೂ ಭಾಷೆಯಲ್ಲಿ ಕೊಟ್ಟಿದ್ದ ಅರ್ಥ ' ಅಸ್ತವ್ಯಸ್ತತೆಯ ನಾಡು' ಎಂದು! 
ಹಲವು ದೇವರುಗಳಿರುವ, ಹಲವು ಭಾಷೆಗಳಿರುವ ಗೊಂದಲಪುರವಾಗಿ ಬ್ಯಾಬಿಲೋನಿಯಾ ಅನ್ಯರ 
ಕಣ್ಣಿಗೆ ಕಂಡಿತ್ತು. ಅದಕ್ಕೆಂದೇ ಬಹುಭಾಷೆಗಳ ಗೊಂದಲವನ್ನು ಚಿತ್ರಿಸುವ ಟವರ್ ಆಫ್ ಬ್ಯಾಬೆಲ್ 
ಎಂದು ಪ್ರಸಿದ್ಧವಾಗಿರುವ ಕಥೆ ಹುಟ್ಟಿರುವುದು . ಮುಖ್ಯವಾಗಿ ಸುಮೇರಿಯ , ಅಕ್ಕಾಡಿಯ , ಮತ್ತು 
ಬ್ಯಾಬಿಲೋನಿಯ ಭಾಷೆಗಳ ಕೊಡು- ಕೊಳೆ, ಜಗಳ - ಸಾಧನೆಗಳನ್ನು ಸಾಧ್ಯವಾದಷ್ಟೂ ಸರಳವಾಗಿ 
ಮುಂದಿನವಾರ ನೋಡೋಣ. 


[ ಸಾಪ್ತಾಹಿಕ ಪುರವಣಿ, ೨೨ ಜುಲೈ , ೨೦೧೨] 


ನುಡಿಯೊಳಗಾಗಿ 


೧೩೪ 


ಸುಮೇರಿಯ - ಗಂಡು ಭಾಷೆ 
ಮತ್ತು ಹೆಣ್ಣು ಭಾಷೆ 


ಈ ಲೋಕದ ಪ್ರಾಚೀನ ಭಾಷೆಗಳನ್ನು ಕುರಿತು ಪುಸ್ತಕವನ್ನೇ 
ಬರೆಯಬಹುದಾದಷ್ಟು ಮಾಹಿತಿ ದೊರೆಯುತ್ತದೆ . ವಿಜ್ಞಾನದ 
ನೆರವಿನೊಂದಿಗೆ ಆರ್ಕಿಯಾಲಜಿ, ಚರಿತ್ರೆ , ಭಾಷಾಶಾಸ್ತ್ರಗಳ 
ತಿಳಿವಳಿಕೆಯನ್ನು ಬಳಸಿಕೊಂಡು ಮನುಷ್ಯ ಮನಸ್ಸು ಅಷ್ಟೊಂದು 
ತಿಳಿವಳಿಕೆ ಪಡೆದಿದೆ. ಜಗತ್ತಿನ ಅತಿ ಪ್ರಾಚೀನ ಭಾಷೆ ಎಂದು 
ತಿಳಿದಿರುವ ಸುಮ‌ ಭಾಷೆಯ ಬಗ್ಗೆ ಓದುತಿದ್ದೆ. ನನ್ನ ಮನಸ್ಸಿನಲ್ಲಿ 
ಉಳಿದ ಸಂಗತಿಗಳನ್ನಷ್ಟೆ ಈ ವಾರ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. 

ಸುಮರ್‌ ಅನ್ನುವುದೊಂದು ಊರು ( ಅದನ್ನು ಶುಮರ್ 
ಅನ್ನಬೇಕಂತೆ), ಅಲ್ಲಿನ ಭಾಷೆಯನ್ನು ಸುಮೇರಿಯನ್ ಅಂತ ಗುರುತಿಸಿ 
ಅಭ್ಯಾಸವಾಗಿಬಿಟ್ಟಿದೆ. ಅಂಥದೊಂದು ಭಾಷೆ ಇತ್ತು ಅನ್ನುವುದು 
ಗೊತ್ತಾಗಿದ್ದೇ ೧೮೪೫ರಲ್ಲಿ . ಪ್ರಾಚೀನ ಅಸ್ಪೀರಿಯಾದ ರಾಜಧಾನಿ 


೧೩೫ 


ನುಡಿಯೊಳಗಾಗಿ 


ನಿನೆವೆರ್ ಎಂಬ ಊರು ಇದ್ದಲ್ಲಿ ನಡೆಸುತ್ತಿದ್ದ ಉತ್ಕನನದಲ್ಲಿ ಅರಸನ ಗ್ರಂಥಾಲಯವೊಂದು ಪತ್ತೆಯಾಯಿತು. 
ಅಲ್ಲಿದ್ದ ದಾಖಲೆಗಳ ಭಾಷೆ ಅಕ್ಕಾಡಿಯನ್‌ಗಿಂತ ಹಳೆಯದು, ಅಷ್ಟೇ ಅಲ್ಲ, ಅದುವರೆಗೆ ಪತ್ತೆಯಾಗಿದ್ದ 
ಯಾವ ಭಾಷಾ ಕುಟುಂಬದ ಯಾವ ಭಾಷೆಗೂ ಸಂಬಂಧ ಇಲ್ಲದ ಒಂಟಿ ಬಡಕ ಭಾಷೆಯದು 
ಅನ್ನುವುದು ತಿಳಿಯಿತು ( ಇದುವರೆಗೆ ಅಂಥ ಹದಿನೆಂಟು ಅಂಥ ಒಂಟಿ ಬಡಕ ಭಾಷೆಗಳು ಪತ್ತೆಯಾಗಿವೆ). 
ಮನುಷ್ಯನಿಗೆ ಗೊತ್ತಿರುವ ಭಾಷೆಗಳಲ್ಲೆಲ್ಲ ಅತಿ ಹಳೆಯದು ಸುಮೇರಿಯದ ಭಾಷೆ. ಅಂದರೆ ಕ್ರಿಷ 
೩೧೦೦ರಷ್ಟು ಹಳೆಯ ಬರವಣಿಗೆ ಪತ್ತೆಯಾಗಿರುವ ಭಾಷೆ. ಜಗತ್ತಿನ ಇತಿಹಾಸದಲ್ಲಿ ಮೂವತ್ತೊಂಬತ್ತು 
' ಪ್ರಥಮ 'ಗಳು ಅಲ್ಲಿನ ನಾಗರಿಕತೆಗೆ ಸೇರಿದ್ದು. 

- ಸುಮರ್‌ನ ಭಾಷೆಯ ದಾಖಲೆಗಳು ಸಿಗುವುದಕ್ಕೂ ಎರಡು ಸಾವಿರ ವರ್ಷದಷ್ಟು ಮೊದಲೇ 
ಆಫ್ರಿಕಾ ಖಂಡದ ಉತ್ತರ ಭಾಗದಿಂದ ಮನುಷ್ಯರ ವಲಸೆ ಪ್ರಾರಂಭವಾಗಿ ಅವರಲ್ಲೊಂದು ಗುಂಪು 
ಮೆಸೊಪಟಾಮಿಯದ ದಕ್ಷಿಣ ಭಾಗದಲ್ಲಿ ನೆಲೆಸಿ ಸುಮಾರು ಒಂಬತ್ತು ಪಟ್ಟಣಗಳಷ್ಟು ವ್ಯಾಪ್ತಿಯ 
ರಾಜ್ಯವಾಯಿತು. ಇವರ ನಾಗರಿಕತೆಯ ಬಹಳ ಮುಖ್ಯವಾದ ಕೊಡುಗೆಗಳೆಂದರೆ ಗಣಿತ ಮತ್ತು ಲಿಪಿ . 
ಕ್ರಿಪೂ ೨೮೦೦ದ ಹೊತ್ತಿಗಾಗಲೇ ಗಂಟೆಯನ್ನು ೬೦ ನಿಮಿಷ ನಿಮಿಷಕ್ಕೆ ೬೦ ಕ್ಷಣ, ವಾರಕ್ಕೆ ೭ ದಿನ, 
ದಿನಕ್ಕೆ ೨೪ ಗಂಟೆ; ವೃತ್ತವನ್ನು ೩೬೦ ಡಿಗ್ರಿಗಳ ಕೋನದಲ್ಲಿ ವಿಭಾಗಿಸುವುದು ಇಂಥ ಲೆಕ್ಕಾಚಾರಗಳನ್ನೆಲ್ಲ 
ಸುಮರ್‌ಜನ ಮಾಡಿಕೊಂಡಿದ್ದರು. ಅವರ ವಿಜ್ಞಾನದ ತಿಳಿವಳಿಕೆ ಅರಬ್ ಜನರ ಮೂಲಕ ಗ್ರೀಕರಿಗೆ, 
ಅಲ್ಲಿಂದ ಪಶ್ಚಿಮದ ದೇಶಗಳಿಗೆ ಹರಡಿದವು. ಸುಮರ್‌ ಲಿಪಿಯನ್ನು ಬೆಣೆ ಲಿಪಿ' (ಕ್ಯೂನಿಫಾರಂ) 
ಅನ್ನುತ್ತಾರೆ. ಸರಳರೇಖೆಗಳ ತುದಿಯಲ್ಲಿ ತ್ರಿಕೋನದ ಪುಟ್ಟ ಬಾವುಟ ಸಿಕ್ಕಿಸಿದ ಹಾಗೆ ಕಾಣುವ ಗುರುತುಗಳು 
ಅವು, ತ್ರಿಕೋನದ ತುದಿಯಿರುವ ಸ್ಟೈಲಸ್ ಕಡ್ಡಿಗಳನ್ನು ಹಸಿ ಮಣ್ಣಿನ ಮೇಲೆ ಹಲಗೆಯ ಮೇಲೆ ಒತ್ತಿ, 
ಛಾಪು ಮೂಡಿಸಿ, ಬೇಯಿಸಿ ಗಟ್ಟಿಗೊಳಿಸುತಿದ್ದರು. ಕಡ್ಡಿ ನೇರವಾಗಿ ತುದಿ ಮೂರುಮೂಲೆಯದಾಗಿರುತಿದ್ದರಿಂದ 
ಅವರ ಲಿಪಿಯಲ್ಲಿ ವಕ್ರ ರೇಖೆಗಳು ಇರಲು ಸಾಧ್ಯವೇ ಇರಲಿಲ್ಲ. ಇಂಥ ಅಕ್ಷರಗಳಿರುವ ಸಾವಿರಾರು 
ಫಲಕಗಳಲ್ಲಿ ಕೆಲವು ಕ್ರಿಪೂ ೩೦ನೆಯ ಶತಮಾನಕ್ಕಿಂತ ಹಳೆಯದು ಅನ್ನುತ್ತಾರೆ. ಸುಮಾರಾಗಿ ಅದೇ 
ಹೊತ್ತಿಗೆ ಈಜಿಪ್‌ನಲ್ಲಿ ಹಿರೋಗ್ಲಿಫಿಕ್ ಅನ್ನುವ ಬರವಣಿಗೆಯ ಶೈಲಿ ಬಳಕೆಯಲ್ಲಿತ್ತು. ಒಂದು ವ್ಯತ್ಯಾಸವೆಂದರೆ 
ಹಿರೋಗ್ಲಿಫಿಕ್ ( ಕೆತ್ತಿದ ಪವಿತ್ತಾಕ್ಷರ ) ನ ಒಂದೊಂದು ಸಂಕೇತವೂ ಇಡೀ ಒಂದು ಐಡಿಯಾವನ್ನು 
ಸೂಚಿಸುವ ಚಿತ್ರಲಿಪಿ. ಉದಾಹರಣೆಗೆ, ಎರಡು ಪಾದಗಳ ಸಂಕೇತ 'ಹೋಗುತ್ತಾನೆ / ಳೆ' ಅನ್ನುವುದನ್ನು 
ಸೂಚಿಸುವ ಹಾಗೆ, ಸುಮರ್‌ಗಳು ರೂಪಿಸಿಕೊಂಡ ಲಿಪಿಯಲ್ಲಿ ಒಂದೊಂದು ಸಂಕೇತವೂ ಒಂದೊಂದು 
ಪದದ ಉಚ್ಚಾರಣೆಯನ್ನು ಸೂಚಿಸುವ ಹಾಗೆ ಇರುತ್ತಿತ್ತು. ಕ್ರಮೇಣ, ಇದೇ ನದಿಗಳ ನಡುವಿನ ನಾಡಿನ 
ಜನರಾದ ಮೊನೀಶಿಯನ್ನರು ಸುಮರ್ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸಿ ಒಂದೊಂದು ಸಂಕೇತವೂ 
ಒಂದೊಂದು ಧ್ವನಿಯನ್ನು ಸೂಚಿಸುವಂತೆ ಲಿಪಿಯನ್ನು ಬಳಸಿದರು. ಅವರ ಈ ಬರವಣಿಗೆಯ ಕ್ರಮ 
ಗ್ರೀಕರಿಗೆ ಮತ್ತೆ ಅಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ, ಬೇರೆ ಬೇರೆ ರೂಪ ತಾಳುತ್ತ ಹರಡಿಕೊಂಡಿತು. 
* ಈಜಿಪ್ಪಿನ ಚಿತ್ರಲಿಪಿ , ಸುಮರ್‌ನ ಪದಲಿಪಿ ಇವು ತೀರ ಕಣ್ಮರೆಯಾಗಿರುವ ಸಂಗತಿಗಳು ಎಂದೇನೂ 
ತಿಳಿಯಬೇಕಾಗಿಲ್ಲ . ನಾವು ಈ ಹೊತ್ತೂ ಆ ಎರಡೂ ಲಿಪಿವಿಧಾನಗಳನ್ನು ಬಳಸುತ್ತಲೇ ಇದ್ದೇವೆ. + - • 
ಮೊದಲಾದ ಗಣಿತದ ಸಂಕೇತಗಳು, ಅಥವ ವಿದ್ಯುತ್ ಟ್ರಾನ್ಸ್‌ಫಾರರ್‌ಗಳ ಮೇಲೆ ಎಲುಬು, ತಲೆಬುರುಡೆಗಳ 
ಚಿತ್ರ, ದಾರಿಯುದ್ದಕ್ಕೂ ಕಾಣುವ ರಸ್ತೆ ಸಂಕೇತಗಳು ಇಂಥ ಬರವಣಿಗೆಗಳು ಪ್ರಾಚೀನವೆಂದು ನಾವು 
ಭಾವಿಸಿರುವ ಲಿಪಿ ಶೈಲಿಗಳೇ ಅಲ್ಲವೇ ? 

ಇನ್ನೊಂದು ಸ್ವಾರಸ್ಯದ ಸಂಗತಿ ಇದೆ . ಹೆಣ್ಣು ದೇವತೆಗಳು , ಹೆಣ್ಣು ಪಾತ್ರಗಳು ಆಡುವ ಸುಮರ್ 
ಭಾಷೆಯನ್ನು ಒಂದು ಥರ, ಗಂಡು ದೇವತೆಗಳು, ಗಂಡು ಪಾತ್ರಗಳು ಆಡುವ ಭಾಷೆಯನ್ನು ಇನ್ನೊಂದು 
ಥರ ಬರೆದಿದ್ದಾರೆ. ನಯ ನಾಜೂಕಿನ ಹೆಣ್ಣು ಸುಮ‌ ಭಾಷೆಯನ್ನು ಎಮೆಸಲ್ ಎಂದೂ ಗಂಡು 


ನುಡಿಯೊಳಗಾಗಿ 


೧೩೬ 


ಸುಮರ್ ಭಾಷೆಯನ್ನು ಎಮಿಗಿ‌ ಎಂದೂ ಗುರುತಿಸುತ್ತಾರೆ. ಈ ಎರಡು ಪ್ರಭೇದಗಳಲ್ಲಿ ಪದಗಳ ರೂಪ 
ಮತ್ತು ಉಚ್ಚಾರಣೆ ಬೇರೆ ಥರ ಇರುತ್ತಿತ್ತಂತೆ. ಹೆಣ್ಣು ಭಾಷೆಯಲ್ಲಿ ವ್ಯಂಜನಗಳನ್ನು ನಾಲಗೆಯ ಮುಂಭಾಗಕ್ಕೆ 
ಹೆಚ್ಚು ಕೆಲಸ ಕೊಟ್ಟುಉಚ್ಚರಿಸಿದ ಹಾಗೆ ಇರುತ್ತಿತ್ತಂತೆ. ಎನ್‌ಎಡುಅನ್ನ ಎಂಬ ಹೆಣ್ಣು ಮಗಳು ಸುಮರ್‌ಗಳ 
ಪ್ರೀತಿ ಮತ್ತು ಯುದ್ಧದ ದೇವತೆ ಇನನ್ನಾ ಬಗ್ಗೆ ಬರೆದಿರುವ ಮೂರುಸ್ತೋತ್ರಗಳು ಸಿಕ್ಕಿವೆ. ಅದನ್ನು 
ಬರೆದವಳೇ ಜಗತ್ತಿನ ಮೊಟ್ಟಮೊದಲ ಹೆಣ್ಣು ಕವಿ , ನಾಲ್ಕು ಸಾವಿರದ ಮುನ್ನೂರು ವರ್ಷ ಹಳಬಳು; ಆಕೆ 
ಅರಸ ಶಾರೂಕಿನೂ ಎಂಬಾತನ ಮಗಳು, ದೇಗುಲದ ಹಿರಿಯ ಪೂಜಾರಿಣಿಯಾಗಿದ್ದಳು. 


“ ಮುಗಿಲೆತ್ತರ, ನೆಲದಗಲ ನೀನು 
ಒಲ್ಲದವರ ನಾಡುಗಳ ಮುರಿದಿಕ್ಕುವವಳು 
ಮುನಿದ ಮುಖದವಳು 
ಹೊಳೆವ ಕಣ್ಣವಳು ' 
“ ಮನೆಯ ನಿಲಿಸುವುದು 
ಹೆಣ್ಣಿನ ಕೋಣೆಯ ಸಜ್ಜು 
ಮಗುವಿಗಿಡುವ ಮುತ್ತು 
ಬೇಸಾಯದ ನೇಗಿಲು, ಕುಳ 
ಅರಸನ ತಲೆಯ ಮುಕುಟ 
ಎಲ್ಲಾ ನಿನ್ನ ಕರುಣೆ' 


“ ಬೆಳಕು ಸವಿಯಾಗಿತ್ತು 
ಆನಂದ ಆವರಿಸಿತು ಅವಳನ್ನು 
ಹುಣ್ಣಿಮೆ ಬೆಳಕಿನಂತೆ ಸಮೃದ್ದ ಚೆಲುವೆ 
ಬೆಳಕನ್ನೆ ಉಟ್ಟಳು, ತೊಟ್ಟಳು' 
' ದಂಗೆಯೆದ್ದ ನಾಡು ಪೂರಾ ನಾಶಮಾಡಿದೆ ನನ್ನ 
ಕಿಟಕಿಯಿಂದಾಚೆಗೆ ಓಡಿಸಿದ ಗುಬ್ಬಚ್ಚಿಯ ಹಾಗೆ ನಾನು 

ದೇಗುಲದಿಂದ ಹೊರದಬ್ಬಿಸಿಕೊಂಡವಳು' 
ಇವು ಅವಳು ರಚಿಸಿರುವ ಸ್ತೋತ್ರದ ಕೆಲವು ಸಾಲುಗಳು. ತಾನು ಬೇರೆಯಲ್ಲ ಇನನ್ನಾ ಬೇರೆಯಲ್ಲ 
ಅನ್ನುವ ಹಾಗೆ ಮಾತನಾಡುವ, ತನ್ನ ತಂದೆಯ ಕಾಲದ ರಾಜಕೀಯ ಸುಳಿವುಗಳನ್ನು 
ಹುದುಗಿಸಿಟ್ಟುಕೊಂಡಿರುವ, ಪ್ರೇಮದ ದೇವಿಯ ಭೀಕರ - ಸೌಮ್ಯ ರೂಪವನ್ನೂ ಆಕೆಯೇ ಮನೆಯ , 
ಹೆಣ್ಣಿನ, ರಾಜ್ಯದ, ನಾಗರಿಕತೆಯ ಶಕ್ತಿ ಅನ್ನುವುದನ್ನು ಹೇಳುವ ಸ್ತೋತ್ರಗಳನ್ನು ರಚಿಸಿರುವ ಈಕೆಗೆ 
ಜಾಗತಿಕ ಮಹಿಳಾ ಸಾಹಿತ್ಯದಲ್ಲಿ ಇರುವ ಮನ್ನಣೆ ಕನ್ನಡದಲ್ಲಿ ಮಹದೇವಿಯಕ್ಕನಿಗೆ ಇರುವಷ್ಟೇ 
ಮುಖ್ಯವಾದದ್ದು. 
ಇತರ ಹೆಣ್ಣು ಕವಿತೆಗಳಲ್ಲಿ ಒಂದು ಮಾದರಿ ಇಲ್ಲಿದೆ ನೋಡಿ: 

' ಪುರುಷ ಸಿಂಹವೆ ಬಾ 
ಹೆಳವನಂತೆ ಕೈ ಎತ್ತಿ ಕರೆದಿದೆ ನಗರ 


೧೩೭ 


ನುಡಿಯೊಳಗಾಗಿ 


ಸಿಂಹದ ಮರಿಯಂತೆ ನಿನ್ನ ಕಾಲಡಿ ಮುದುರಿ ಮಲಗಿದೆ 
ಖರ್ಜೂರ ಮದ್ಯದಷ್ಟೆ ಮಧುರ ಮಧುವನ್ನು ನೀಡುವಳು ಈ ಸೇವಕಿ 

ಮದ್ಯದಷ್ಟೆ ಮತ್ತೇರಿಸುವ ಅಂಗನೆ' 
ಸ್ತ್ರೀಪುರುಷ ಮಿಲವನ್ನು ಕುರಿತು ಮಹದೇವಿಯಕ್ಕನಂತೆಯೇ , ಅಲ್ಲ, ಅವಳಿಗಿಂತ ಹೆಚ್ಚು ನಿರ್ಭಿಡೆಯಿಂದ 
ನುಡಿಯುವ ಸುಮಾರು ಇಪ್ಪತ್ತು ಹೆಣ್ಣು ರಚನೆಗಳು ದೊರೆತಿವೆ, ಅವುಗಳಿಗೆ ಸಂಬಂಧಿಸಿದ ಧಾರ್ಮಿಕ 
ಆಚರಣೆಗಳ ವಿಶ್ಲೇಷಣೆ ನಡೆದಿದೆ. 

ಕ್ರಿಪೂ ೨೨ರ ಸುಮಾರಿಗೆ ಸುಮರ್‌ ಸಾಮ್ರಾಜ್ಯ ಅಕ್ಕಾಡಿಯನ್, ಅರೊಮೈಟ್ ಮತ್ತು ಅರಿಯದ 
ದಾಳಿಗಳಿಗೆ ಒಳಗಾಯಿತು. ಇವರಲ್ಲಿ ಅನೇಕರು ಆಡುತಿದ್ದದ್ದು ಸೆಮಿಟಿಕ್ ಅನ್ನುವ ವರ್ಗಕ್ಕೆ ಸೇರಿದ 
ಭಾಷೆಗಳನ್ನು ( ಸೆಮಿಟಿಕ್ ಅಂದರೆ ಬೈಬಲ್‌ನಲ್ಲಿ ಬರುವ ನೋಹಾ ಎಂಬಾತನ ಎರಡನೆಯ ಮಗ ಶೆಮ್ 
ಅನ್ನುವವನ ವಂಶಜರೆಂದು ತಿಳಿಯಲಾದ ಜನ ಆಡುತಿದ್ದ ಭಾಷೆಗಳು. ಅರಾಬಿಕ್ ಮತ್ತು ಹೀಬ್ರೂ ಇವು 
ಇಂದೂ ಚಾಲ್ತಿಯಲ್ಲಿರುವ ಪ್ರಾಚೀನ ಸೆಮಿಟಿಕ್ ಭಾಷೆಗಳು ), ಗ್ರೀಕ್ ನಾಗರಿಕತೆ ಇಲ್ಲವಾದಮೇಲೂ 
ಎಷ್ಟೋ ಶತಮಾನ ಗ್ರೀಕ್ ಭಾಷೆ ಉಳಿದಂತೆಯೇ ಸುಮರ್ ರಾಜ್ಯ ಅನ್ಯರ ಪಾಲಾದಮೇಲೂ ಅವರ 
ಭಾಷೆ ಉಳಿದಿತ್ತು. ಅಕ್ಕಾಡಿಯನ್, ಹಿಟೈಟ್, ಮೊನೀಶಿಯನ್ ಮೊದಲಾದ ಭಾಷೆಗಳು ಸುಮರ್ 
ಭಾಷೆಯ ಲಿಪಿಯನ್ನೇ ತಮ್ಮ ಭಾಷೆಗಳಿಗೂ ಅಳವಡಿಸಿಕೊಂಡವು- ಇವತ್ತು ನಾವು ಕನ್ನಡ ಎಸ್‌ಎಂಎಸ್‌ಗೆ 
ಇಂಗ್ಲಿಶ್ ಅಕ್ಷರಗಳನ್ನು ( ನಿಜವಾಗಿ ಅವು ರೋಮನ್ ಅಕ್ಷರಗಳು !) ಬಳಸುವಂತೆ. ಇದರಿಂದ 
ಮೆಸಪೊಟಾಮಿಯದ ಹಲವು ಭಾಷೆಗಳು ಏಕರೂಪದ ಲಿಪಿಯಲ್ಲಿ ದೊರೆಯುವಂತೆ ಆಯಿತು. ನಂತರ 
ಅಕ್ಕಾಡಿಯದ ಭಾಷೆ ಆ ಕಾಲದ ಅಂತಾರಾಷ್ಟ್ರೀಯ ಭಾಷೆಯಾಯಿತು. ಆದರೆ ಸುಮರ್‌ನ ಲಿಪಿ ಎಷ್ಟು 
ಕ್ರಮಬದ್ಧವಾಗಿತ್ತೆಂದರೆ ಆ ಭಾಷೆಯ ಮರ್ಮ ಅರಿಯದೆ ಲಿಪಿಯನ್ನು ಬಳಸಲು ಆಗುತ್ತಲೇ ಇರಲಿಲ್ಲ . 
ಕಿಸ್ತಪೂರ್ವ ಹದಿನೈದರ ಹೊತ್ತಿಗೆ ಆಗಲೇ ಮರೆಯಾಗುತಿದ್ದ ಸುಮ‌ ಭಾಷೆ, ಸಾಹಿತ್ಯಗಳನ್ನು ಅಭ್ಯಾಸ 
ಮಕ್ಕಳಿಗೆ ಕಡ್ಡಾಯವಾಗಿತ್ತು. ಹಾಗೆ ಮಕ್ಕಳು ಬರೆದುಕೊಂಡ ಅಭ್ಯಾಸ ಲೇಖನದ ನೂರಾರು ಪ್ರತಿಗಳು 
ಸಿಕ್ಕಿವೆ. 

ಆದ್ದರಿಂದಲೇ ಮೊಟ್ಟಮೊದಲ ಪ್ರೇಮಕವಿತೆ, ಜೋಗುಳ , ಗಾದೆಗಳಿಂದ ಹಿಡಿದು ಪ್ರಪಂಚ ಸೃಷ್ಟಿಯನ್ನು 
ಕುರಿತ ಎನುಮ ಎಲಿಶ್ ( ಅಲ್ಲಿ- ಆ - ಮೇಲೆ) ಕಥೆ , ಪ್ರಳಯವನ್ನು ಕುರಿತ ಕಥೆ ಸಿಕ್ಕಿವೆ. ಇವು ಬೈಬಲ್‌ನ 
ನೋಹನ ನೌಕೆಯ ಕಥೆಗೆ ಪ್ರೇರಣೆ ಒದಗಿಸಿರಬಹುದು; ಅಕ್ಕಾಡಿಯನ್ ಮತ್ತು ಹೀಬ್ರೂ ಎರಡೂ 
ಸೆಮಿಟಿಕ್ ಭಾಷೆಗಳೇ ಆದ್ದರಿಂದ ಇಂಥ ವಿನಿಮಯ ನಡೆದಿರಬಹುದು ಎಂಬ ಊಹೆ ಇದೆ. ಆ ಕಾಲದ 
ಇತರ ಭಾಷೆಗಳ ಅವೃತ್ತಿಗಳಲ್ಲಿ ಬೆಳೆದು ವಿಕಾಸ ಹೊಂದಿದ ಗಿಲ್‌ಮಿಶನ ಕಥೆ ಕೂಡ ಸುಮರ್ 
ಭಾಷೆಯದು. ಗಿಮಿಶ್ ಜಗತ್ತಿನ ಮೊಟ್ಟ ಮೊದಲ ಮಹಾಕಾವ್ಯ , ಮುಕ್ಕಾಲು ಭಾಗ ದೇವರು ಕಾಲು 
ಭಾಗ ಮನುಷ್ಯನಾಗಿದ್ದ ನಾಯಕನ ಸಾಹಸಗಳನ್ನು , ಮುಖ್ಯವಾಗಿ ಅಮರತ್ವವನ್ನು ಪಡೆಯಲು ಅವನು 
ನಡೆಸುವ ಹೋರಾಟವನ್ನು ಈ ಕಾವ್ಯ ಹೇಳುತ್ತದೆ. ಆ ಕಾಲದ ಅಲೆಮಾರಿ ವ್ಯಾಪಾರಿಗಳಾಗಿದ್ದ 
ಮೊನೀಶಿಯನ್ನರು ಮೆಸೊಪಟಾಮಿಯದ ನಾಗರಿಕತೆಯ ಹೂವು ಹಣ್ಣುಗಳನ್ನು ಆಗಿನ ಜಗತ್ತಿಗೆಲ್ಲ 
ಹರಡುವ ಹಾಗೆ ಜಾಗತೀಕರಣಗೊಳಿಸಿದರು. ಭಾಷೆಗಳ ಬೆರಕೆ, ಕಥೆಗಳ ಬೆರಕೆ, ಜನಗಳ ಬೆರಕೆಯ 
ಮೂಲಕ ವಿಸ್ತಾರ ಎಷ್ಟರಮಟ್ಟಿಗೆಂದರೆ ಮೊಸೊಪಟಾಮಿಯದ ಒಂದು ಭಾಷೆ ಪಾಕಿಸ್ತಾನದ ಮತ್ತು 
ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳಿಗೆ ಸಂಬಂಧಿಯಂತೆ. 

ಪ್ರೀತಿ ಸಂಕರ , ವ್ಯಾಪಾರ ಸಂಕರ, ಯುದ್ಧ ಸಂಕರ , ಭಾಷಾ ಸಂಕರ - ಸಂಕರವಿಲ್ಲದೆ ಮನುಷ್ಯ 
ವಿಕಾಸ , ಜೀವ ವಿಕಾಸ ಸಾಧ್ಯವೇ ಇಲ್ಲವೇನೋ . 


ನುಡಿಯೊಳಗಾಗಿ 


೧೩೮ 


ಗಿಲಮಿಶ್‌ ಮತ್ತು ಎನುಮಾ ಎಲಿಶ್ ಮೂಲ ಭಾಷೆಯಲ್ಲೇ ಕೇಳಲು http://www.SOas.ac. uk / 
baplar/ recordings/; ಆಚರಣೆಗಳೊಡನೆ ಹೇಳಲಾಗುತ್ತಿದ್ದ ಪ್ರೇಮಕ ವಿತೆಗಳಿಗೆ http :// 
WWW . gatewaystobabylon .com / ಇನನ್ನಾ ಸ್ತೋತ್ರದ ಸ್ತ್ರೀವಾದಿ ವಿಶ್ಲೇಷಣೆಗೆ http :// 
www . angelfire . com /mi/ enheduanna/Enhedwriting.html 2JDOJDERS7 , Lisca . ne dajo 
ಕಥೆ ನವಕರ್ನಾಟಕ ಸಂಸ್ಥೆಯವರು ಪ್ರಕಟಿಸಿರುವ ' ವಿಶ್ವಕಥಾಮಾಲೆ' ಯ ಸಂಪುಟಗಳಲ್ಲಿದೆ; ಸಾಶಿ 
ಮರುಳಯ್ಯನವರು ಗಿಲಮಿಶ್ ಬಗ್ಗೆ ವಿಸ್ತಾರವಾದ ಪುಸ್ತಕವನ್ನೇ ಬರೆದಿದ್ದಾರೆ. 


(ಸಾಪ್ತಾಹಿಕ ಪುರವಣಿ ೫ - ೮ - ೨೦೧೨) 


೧೩೯ 


ನುಡಿಯೊಳಗಾಗಿ 


ರೊಸೆಟ್ಟಾ ಕಲ್ಲಿನ ಕಥೆ 


ಇದು ಶಾಸನವೊಂದರ ಕಥೆ. ಎರಡು ಭಾಷೆಗಳಲ್ಲಿ, ಮೂರು 
ಲಿಪಿಗಳಲ್ಲಿ ಈ ಶಾಸನ ಸೃಷ್ಟಿಯಾಗಿದ್ದು ಕ್ರಿಪೂ ೧೯೬ರಲ್ಲಿ, ಚಕ್ರವರ್ತಿ 
ಐದನೆಯ ಟಾಲೆಮಿಯ ಕಾಲದಲ್ಲಿ ಪತ್ತೆಯಾಗಿದ್ದು ಜುಲೈ ೧೫ , 
೧೭೯೯ರಂದು, ನೆಪೋಲಿಯನ್‌ನ ಈಜಿಪ್ ವಿಜಯದ ಕಾಲದಲ್ಲಿ. 

ಈ ಕಥೆಯನ್ನು ವಿಸ್ತಾರವಾಗಿ ಹೇಳುವುದಕ್ಕೆ ಮುಖ್ಯವಾದ 
ಒಂದು ಕಾರಣವಿದೆ . ನಾವು ಆಧುನಿಕತೆ ಅನ್ನುವುದು ವಿಜ್ಞಾನ 
ಮತ್ತು ತಂತ್ರಜ್ಞಾನಗಳ ಅನ್ವೇಷಣೆಗಳ ಫಲ ಎಂದು ತಿಳಿದಿದ್ದೇವೆ, 
ನಮ್ಮ ವಿದ್ಯಾರ್ಥಿಗಳಿಗೂ ಹಾಗೇ ಹೇಳಿಕೊಡುತಿದ್ದೇವೆ. ಆದರೆ 
ಆಧುನಿಕತೆಯ ವಿಕಾಸದಲ್ಲಿ ಭಾಷೆಗಳ ಅಧ್ಯಯನ, ಮಾನವಿಕ 
ವಿಷಯಗಳ ಸಂಶೋಧನೆಗಳು ದೊಡ್ಡ ಪ್ರಮಾಣದಲ್ಲೇ ಇವೆ, 
ಅವುಗಳತ್ತಲೂ ನಾವು ಗಮನಹರಿಸಬೇಕು ಅನ್ನುವುದೇ ಆ ಕಾರಣ. 
ಡಾರ್ವಿನ್ ಹೇಳಿದ ವಿಕಾಸವಾದ, ಮನಸ್ಸಿನ ಸ್ವರೂಪದ ಬಗ್ಗೆ ಫ್ರಾಯ್ 
ತಿಳಿಸಿದ ಸಂಗತಿಗಳು, ಜೇಮ್ಸ್ವ್ಯಾಟ್ ಉಗಿಬಂಡಿಯನ್ನು ರೂಪಿಸಿದ್ದು, 


ನುಡಿಯೊಳಗಾಗಿ 


೧೪೦ 


ಕೈಗಾರಿಕಾ ಕ್ರಾಂತಿ ಇವೆಲ್ಲ ಆಧುನಿಕತೆಯನ್ನು ರೂಪಿಸಿದ ಶಕ್ತಿಗಳು ಎಂದು ಪಾಠ ಒಪ್ಪಿಸುತ್ತ ಮಿಕ್ಕ ಕೆಲವು 
ಸಂಗತಿಗಳನ್ನು ಲೆಕ್ಕಕ್ಕೇ ಇಟ್ಟುಕೊಳ್ಳದೆ ತಪ್ಪು ಮಾಡುತಿದ್ದೇವೆ ಅನ್ನುವುದನ್ನು ಸೂಚಿಸಲು ಈ ದೊಡ್ಡ ಕಥೆ, 
ಆಮೇಲೆ ಆ ಬಗ್ಗೆ ವ್ಯಾಖ್ಯಾನ. 

- ಈ ಶಾಸನವನ್ನು ಪತ್ತೆ ಹಚ್ಚಿದವನು ನೆಪೋಲಿಯನ್ ಸೈನ್ಯದಲ್ಲಿದ್ದ ಯಾರೋ ಒಬ್ಬ ಅನಾಮಧೇಯ. 
೧೭೯೮- ೧೮೦೧ರ ಅವಧಿಯಲ್ಲಿ ನೆಪೋಲಿಯನ್ ಈಜಿಪ್ಟಿನ ಮೇಲೆ ದಂಡೆತ್ತಿ ಬಂದಿದ್ದ. ಬ್ರಿಟಿಷರು 
ಭಾರತಕ್ಕೆ ತೆರಳುವ ಮಾರ್ಗವನ್ನು ತನ್ನ ವಶಮಾಡಿಕೊಳ್ಳಬೇಕು, ಫ್ರೆಂಚರ ವ್ಯಾಪಾರ ತಡೆಯಿಲ್ಲದೆ 
ಸಾಗಬೇಕು ಅದು ಅವನ ಮುಖ್ಯ ಉದ್ದೇಶ. ತನ್ನ ಜೊತೆಗೆ ೧೬೭ ಜನ ವಿದ್ವಾಂಸರ, ತಂತ್ರಜ್ಞರ 
ತಂಡವನ್ನು ಕರಕೊಂಡು ಹೋಗಿದ್ದ - ಈಜಿಪ್ಟ್ನ ಬಗ್ಗೆ ತಿಳಿವಳಿಕೆಯನ್ನು ಪಡೆಯಬೇಕೆಂದೇ ಕೈರೋದಲ್ಲಿ 
ಇನ್ಸ್ಟಿಟ್ಯೂಟ್ ಆಫ್ ಈಜಿಪ್ಟ್ ಸ್ಥಾಪನೆ ಮಾಡಿದ್ದ. ಪ್ರಾಚೀನ ವಸ್ತುಗಳ , ಕಲೆ ಮತ್ತು ವಾಸ್ತು ಮಾದರಿಗಳ 
ದೊಡ್ಡ ಪ್ರಮಾಣದ ಸಂಗ್ರಹ , ಅಧ್ಯಯನ ಶುರುವಾಗಿ ಈಜಿಪ್ಪಾಲಜಿ ಅನ್ನುವುದು ತಲೆಯೆತ್ತಿದ್ದು, ಈಜಿಪ್ಪು 
ಜನಸಾಮಾನ್ಯರ ಕಲ್ಪನೆಯನ್ನು ಮೆರೆದು ಆಳತೊಡಗಿದ್ದು ನೆಪೋಲಿಯನ್‌ನ ಆಸಕ್ತಿಯ ಫಲವಾಗಿ, 

ಈಜಿಪ್ಪಿನ ಈಶಾನ್ಯ ಕರಾವಳಿಯಲ್ಲಿ, ರೊಸೆಟ್ಟಾ ಅನ್ನುವುದೊಂದು ಊರು. ಅದರ ಸ್ಥಳೀಯ 
ಹೆಸರು ರಶೀದ್. ಅಲ್ಲಿಂದ ಕೆಲವು ಮೈಲು ದೂರದಲ್ಲಿ , ನೈಲ್ ನದಿಯ ಎಡ ದಂಡೆಯ ಮೇಲೆ 
- ಜೂಲಿಯನ್ ಎಂಬ ಹೆಸರಿನ ಕೋಟೆ ಇತ್ತು. ನೆಪೋಲಿಯನ್ ಆ ಕೋಟೆಯ ರಿಪೇರಿ ಮಾಡಿಸುತಿದ್ದ . 

ಲೆಫ್ಟಿನೆಂಟ್ ಪಿಯರೆ ಫ್ರಾಂಕೋಸ್ ಬುಚರ್ಡ್ ಕೋಟೆಯ ರಿಪೇರಿ ಕೆಲಸದ ಉಸ್ತುವಾರಿ ನೋಡಿಕೊಳ್ಳುತಿದ್ದ . 
ಅವತ್ತು ಗೋಡೆಯನ್ನು ಬೀಳಿಸಿ ದೊಡ್ಡ ಕಲ್ಲುಗಳನ್ನು ಕೀಳುತಿದ್ದ ಸೈನಿಕನೊಬ್ಬನಿಗೆ ಆ ಶಾಸನ ಕಲ್ಲು 
ಕಾಣಿಸಿತು. ಲೆಫ್ಟಿನೆಂಟನಿಗೆ ತೋರಿಸಿದ. ಕಲ್ಲಿನ ಮೇಲೆ ಏನೇನೋ ಬರೆದಿತ್ತು. ಲೆಫ್ಟಿನೆಂಟ್ ಅದನ್ನು 
ಜನರಲ್ ಜಾಕ್ವೆಸ್ ಮೆನೋನ ಗಮನಕ್ಕೆ ತಂದ. ನೆಪೋಲಿಯನ್ ಕೂಡ ಕಲ್ಲನ್ನು ನೋಡಿದ ಅದಕ್ಕೆ 
ರೊಸೆಟ್ಟಾ ಶಿಲೆ ಎಂದು ನಾಮಕರಣವಾಯಿತು. ಕಲ್ಲಿನ ಅಧ್ಯಯನ ಶುರುವಾಯಿತು. ಶಾಸನ ಈಜಿಪ್ಟ್ 
ಇನ್ಸ್ಟಿಟ್ಯೂಟಿಗೆ ತಲುಪಿತು. ಅಲ್ಲಿದ್ದವನು ಆಂಗೆ ಲಾನ್‌ಸೆರ್ಟ್ ಎಂಬ ಎಂಜಿನಿಯರ್, ಈಜಿಪ್ಪಿನ 
ಕಟ್ಟಡಗಳ ವಿವರಗಳನ್ನು ದಾಖಲೆ ಮಾಡಿಕೊಳ್ಳುತಿದ್ದ . ಕಲ್ಲನ್ನು ಪರಿಶೀಲಿಸಿ ಅದರಲ್ಲಿ ಒಂದೇ ವಿಷಯವನ್ನು 
ಮೂರು ಲಿಪಿಗಳಲ್ಲಿ ಬರೆದಿರಬಹುದು ಎಂದು ಊಹಿಸಿದ. 

ಫ್ರೆಂಚ್ ಸಾಹಸಗಳ ಬಗ್ಗೆ ಅಧಿಕೃತ ವರದಿ ಮಾಡುತಿದ್ದ ಕೊರಿಯರ್ ಡಿ ಈಜಿಪ್ಟ್ ಎಂಬ ಫ್ರೆಂಚ್ 
ಪತ್ರಿಕೆ ೧೭೯೯ರ ಸೆಪ್ಟೆಂಬರ್ ರೊಸೆಟ್ಟಾ ಶಾಸನದ ಬಗ್ಗೆ ಲೇಖನ ಬರೆಯಿತು. ಅನಾಮಧೇಯ ವರದಿಗಾರ 
ಈ ಶಾಸನದಿಂದ ಒಂದಲ್ಲ ಒಂದು ದಿನ ಹಿರೋಗ್ಲಿಫಿಕ್ಸ್ ರಹಸ್ಯ ಬಯಲಾಗಬಹುದು ಅಂದಿದ್ದ. ೧೮೦೦ರಲ್ಲಿ 
ಕಲಾವಿದ ಸಂಶೋಧಕ ನಿಕೋಲಸ್ ಜಾಕ್ವೆಸ್‌ ಕೌಂಟ್ ಶಾಸನ ಶಿಲೆಯನ್ನೇ ಮುದ್ರಣ ಬ್ಲಾಕ್ ಥರ 
ಬಳಸಿಕೊಂಡು ಕಾಗದದ ಮೇಲೆ ಲಿಪಿ ಅಷ್ಟೊತ್ತಿಕೊಳ್ಳಬಹುದು ಅಂದ. ಮುದ್ರಕ ಮತ್ತು ಭಾಷಾಪ್ರೇಮಿ 
ಜೀನ್ ಜೋಸೆಫ್ ಮಾರ್ಸೆಲ್ ಶಾಸನದ ಮಧ್ಯ ಪಠ್ಯ ಎಲ್ಲರೂ ಅಂದುಕೊಂಡಿರುವ ಹಾಗೆ ಸಿರಿಯಕ್ 
ಲಿಪಿ ಅಲ್ಲ, ಈಜಿಪ್ಟಿನ ಡೆಮಾಟಿಕ್ ಲಿಪಿ ಅಂದ. ಅದುವರೆಗೆ ಆ ಲಿಪಿಯ ಶಾಸನ ಸಿಕ್ಕಿರಲಿಲ್ಲ. 
ಯೂರೋಪಿನ ವಿದ್ವಾಂಸರೆಲ್ಲ ಶಾಸನದ ಪ್ರತಿಗಳನ್ನು ಹಿಡಿದುಕೊಂಡು ಓದುವುದಕ್ಕೆ ತಿಣುಕುತಿದ್ದರು. 
ಪ್ರಾಚೀನ ಶಾಸನ ಜನರ, ವಿದ್ವಾಂಸರ ಕಲ್ಪನೆಗಳನ್ನು ಕೆರಳಿಸಿತ್ತು. 

- ಬ್ರಿಟಿಶ್ ಮತ್ತು ಓಟ್ಟೋಮನ್ ದಾಳಿ ನಡೆದೇ ಇತ್ತು. ೧೮೦೧ ಆಗಸ್ಟ್ ೩೦ರಂದು ಫ್ರೆಂಚ್ 
ಸೇನೆಯ ಜನರಲ್ ಬ್ರಿಟಿಶರಿಗೆ ಶರಣಾದ. 

ಫ್ರೆಂಚರು ಕಂಡು ತಮ್ಮದಾಗಿಸಿಕೊಂಡಿದ್ದ ವಸ್ತುಗಳು , ಅವಶೇಷಗಳು, ಪ್ಲಾನುಗಳು, ಕಲಾಕೃತಿಗಳನ್ನೆಲ್ಲ 
- ಏನು ಮಾಡಬೇಕು? ಇದು ಇನ್‌ಸ್ಟಿಟ್ಯೂಟಿಗೆ ಸೇರಿದ್ದು ಅನ್ನುವುದು ಫ್ರೆಂಚ್ ಕರ್ನಲ್ ಮೆನೊ ವಾದಿಸಿದರೆ, 


೧೪೧ 


ನುಡಿಯೊಳಗಾಗಿ 


ಇಲ್ಲ ಗೆದ್ದವರದು ಎಂದು ಇಂಗ್ಲಿಶರ ವಾದ. ಇಂಗ್ಲೆಂಡಿನಿಂದ ಇಬ್ಬರು ತಜ್ಞರು ಬಂದರು. ಫ್ರೆಂಚರು 
ಲೋಕಕ್ಕೆ ತಿಳಿಸಿದ್ದಕ್ಕಿಂತ, ನಾವು ಊಹಿಸಿದ್ದಕ್ಕಿಂತ ಹೆಚ್ಚು ವಸ್ತುಗಳು ಇವೆ ಅಂತ ವರದಿ ಮಾಡಿದರು. 
ಎಲ್ಲವೂ ನಮ್ಮ ಚರ್ಕವರ್ತಿಗೆ ಸೇರಿದ್ದೆಂದು ಇಂಗ್ಲಿಶರ ಹಟ; ಹಾಗೆ ಹಟಮಾಡಿದರೆ ಎಲ್ಲ ಸುಟ್ಟು 
ಹಾಕುತ್ತೇವೆ ಎಂದು ಫ್ರೆಂಚ್ ಮುಖಂಡ ಎಟಿಯನ್ ಜಾತ್ರೆ ಸೇಂಟ್ ಹಿಲರಿ ಮೊಂಡುತನ ಮಾಡಿದ . 
ಕೊನೆಗೆ ನೈಸರ್ಗಿಕ ಮಾದರಿಗಳನ್ನು ವಿದ್ವಾಂಸರು ಖಾಸಗಿ ಆಸ್ತಿ ಅಂತ ಇಟ್ಟುಕೊಳ್ಳಬಹುದು ಅಂತಾಯಿತು. 
ರೊಸೆಟ್ಟಾ ಶಿಲೆ ನನ್ನ ಸ್ವಂತದ್ದು ಅಂದ ಮೆನೋ , ಅದರ ಬೆಲೆ ಗೊತ್ತಿದ್ದ ಇಂಗ್ಲಿಶ್ ಅಧಿಕಾರಿ ಹಚಿನ್ 
ಒಪ್ಪಲಿಲ್ಲ. ಬ್ರಿಟಿಶ್ , ಫ್ರೆಂಚ್ , ಆಟೋಮನ್ ಒಪ್ಪಂದ ಆಯಿತು. ರೊಸೆಟ್ಟಾ ಬ್ರಿಟಿಶರ ಪಾಲಾಯಿತು. 

ಕರ್ನಲ್ ಟರ್ನ‌್ರಗೆ ರೊಸೆಟ್ಟಾ ಕಲ್ಲಿನ ಕಾವಲು ಜವಾಬ್ದಾರಿ ಬಂದಿತ್ತು. ಅದನ್ನ ನಾನೇ ಮೆನೋನಿಂದ 
ಸ್ವತಃ ಕಿತ್ತುಕೊಂಡು ಫಿರಂಗಿ ಗಾಡಿಯಲ್ಲಿ ಸಾಗಿಸಿಕೊಂಡು ಹೋದೆಎಂದು ಹೇಳಿಕೊಂಡಿದ್ದಾನೆ. ಈಜಿಪ್ಟ್ 
ಇನ್ಸ್ಟಿಟ್ಯೂಟ್‌ನ ಅಧಿಕಾರಿಯೊಬ್ಬ ತನ್ನನ್ನು ಮತ್ತು ಜಾನ್ ಕ್ರಿಪ್ನನ್ನು ಮತ್ತು ಹಚಿನ್‌ನನ್ನು ಸಂದಿಗೊಂದಿಗಳಲ್ಲಿ 
ಸುತ್ತಾಡಿಸಿಕೊಂಡು ಮೆನೋನ ಮನೆಗೆ ಕರಕೊಂಡು ಹೋದ. ಅಲ್ಲಿ ಮೆನೋನ ಲಗೇಜುಗಳ ಮಧ್ಯೆ, 
ಕಾರ್ಪೆಟ್ಟುಗಳನ್ನು ಹೊದಿಸಿ ರೊಸೆಟ್ಟಾ ಬಚ್ಚಿಟ್ಟಿದ್ದರು, ಅದನ್ನು ಎತ್ತಿಕೊಂಡು ಬಂದೆವು ಅಂದಿದ್ದಾನೆ. 
* ಫ್ರೆಂಚ್ ಸೈನ್ಯದಿಂದ ವಶಪಡಿಸಿಕೊಂಡಿದ್ದ ಎಚ್ಎಂಎಸ್ ಈಜಿಪೈನ್ ಹಡಗಿನಲ್ಲಿ ರೊಸೆಟ್ಟಾವನ್ನು 
ಇಂಗ್ಲೆಂಡಿಗೆ ಫೆಬ್ರವರಿ ೧೮೦೨ರಲ್ಲಿ ತಂದರು. ಆಗಿನ ಜನಪ್ರಿಯ ನಿಯತಕಾಲಿಕ ಜಂಟಲ್‌ಮ್ಯಾನ್ಸ್ 
ಮ್ಯಾಗಸೀನ್‌ನಲ್ಲಿ ದೊಡ್ಡದೊಂದು ಲೇಖನ ಪ್ರಕಟವಾಯಿತು. ಲಂಡನ್ನಿನ ಸೊಸೈಟಿ ಆಫ್ ಆಂಟಿಕೇರೀಸ್‌ನಲ್ಲಿ 
ರೊಸೆಟ್ಟಾದ ಸಾರ್ವಜನಿಕ ಪ್ರದರ್ಶನ ೧೧- ೩ - ೧೮೦೨ರಂದು ನಡೆಯಿತು. ಶಾಸನದ ನಾಲ್ಕು ಪ್ರತಿಗಳನ್ನು 
ತಯಾರಿಸಿ ಆಕ್ಸ್‌ಫರ್ಡ್, ಕೇಂಬ್ರಿಜ್ , ಎಡಿನ್‌ಬರಾ ವಿಶ್ವವಿದ್ಯಾಲಯಗಳಿಗೆ, ಡಬ್ಲಿನ್‌ನ ಟ್ರಿನಿಟಿ ಕಾಲೇಜಿಗೆ 
ಅಧ್ಯಯನಕ್ಕೆಂದು ಕಳಿಸಿಕೊಟ್ಟರು. ಮೊದಲ ಮಹಾಯುದ್ಧ ಕಾಲದಲ್ಲಿ ಬಾಂಬ್ ಭೀತಿ, ರೊಸೆಟ್ಟಾ ಮತ್ತು 
ಇತರ ಚರ ಅಮೂಲ್ಯ ವಸ್ತುಗಳನ್ನು ಹೋಲ್ಬರ್ನ್ ಹತ್ತಿರದ ಸುರಂಗ ರೈಲಿನ ಪೋಸ್ಟಲ್ ಟ್ಯೂಬ್ 
ರೇಲ್ವೆ ಸ್ಟೇಷನ್ , ಮೌಂಟ್ ಫೆಸೆಂಟ್‌ನಲ್ಲಿ , ಬಚ್ಚಿಟ್ಟಿದ್ದು ಬಿಟ್ಟರೆ ಈ ಶಾಸನ ೧೮೦೨ರಿಂದಲೂ ಬ್ರಿಟಿಶ್‌ 
ಮೂಸಿಯಮ್‌ನಲ್ಲಿ ಉಳಿದುಕೊಂಡಿದೆ - ೧೮೦೧ರಲ್ಲಿ ಬ್ರಿಟಿಶ್ ಸೈನ್ಯ ಈಜಿಪ್ಪಿನಲ್ಲಿ ವಶಪಡಿಸಿಕೊಂಡದ್ದು , 
೩ನೆಯ ಜಾರ್ಜ್‌ಗೆ ಕೊಡುಗೆಯಾಗಿ ನೀಡಿದ್ದು' ಅನ್ನುವ ಒಕ್ಕಣೆಯೊಂದಿಗೆ! 

ರೊಸೆಟ್ಟ ಕಲ್ಲು ರೊಸೆಟ್ಟಾದ್ದೇ ಅಲ್ಲ. ಇನ್ನೂ ಒಳನಾಡಿನ ಸಾಯಿಸ್ ಎಂಬಲ್ಲಿದ್ದ ದೇವಾಲಯದ್ದಿರಬಹುದು. 
ಈಜಿಪ್ಪು ರೋಮನ್ನರ ಆಳ್ವಿಕೆಗೆ ಒಳಪಟ್ಟಿದ್ದಾಗ ಕ್ರಿಶ್ಚಿಯನ್ ಅಲ್ಲದ ಎಲ್ಲ ದೇವಸ್ಥಾನಗಳನ್ನು ಮುಚ್ಚಬೇಕು 
ರೋಮನ್ ಚಕ್ರವರ್ತಿ ಆಜ್ಞೆ ಮಾಡಿದ್ದ. ಹಾಗಾಗಿ ಅದನ್ನ ಕ್ರಿಶ ೩೯೨ರಲ್ಲಿ ಮುಚ್ಚಿದ್ದರು. ಹಳೆಯ ದೇಗುಲ 
ಕೆಡವಿ ಅದರ ಕಲ್ಲುಗಳನ್ನು ಬೇರೆ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸಿದ್ದರು. ೧೪೧೬ರಲ್ಲಿ ಮಾಮೆಲುಕ್ 
ಸುಲ್ತಾನ್ ಬಿತ್ತಿ ನೈಲ್ ನದಿಯ ದಡದ ರಶೀದ್‌ನಲ್ಲಿಕೋಟೆರಿಪೇರಿ ಮಾಡಿಸುತ್ತ ರೊಸೆಟ್ಟಾ ಕಲ್ಲು ಅಲ್ಲಿಗೆ 
ಬಂದಿರಬಹುದು. ಅದಾಗಿ ಸುಮಾರು ಮುನ್ನೂರ ಐವತ್ತು ವರ್ಷಗಳ ನಂತರ ಫ್ರೆಂಚ್ ಸೈನಿಕನ ಕಣ್ಣಿಗೆ 
ಬಿದ್ದಿತ್ತು! 
- ರೊಸೆಟ್ಟ ಕಲ್ಲು ನೈಲ್ ನದಿಯ ದಕ್ಷಿಣ ದಂಡೆಯ ಗೆಬೆಲ್ ಟಿಂಗರ್ ಅನ್ನುವ ಕ್ವಾರಿಯಿಂದ 
ಬಂದಿರಬಹುದು ಅನ್ನುವುದು ಪ್ರಯೋಗಗಳ ಮೂಲಕ ೧೯೯೯ರಷ್ಟು ಈಚೆಗೆ ಸ್ಪಷ್ಟವಾಯಿತು. ಈ ಕಲ್ಲು 
೪೫ ಇಂಚು ಎತ್ತರ ೨೮.೫ ಇಂಚು ಅಗಲ, ೧೧ ಇಂಚು ದಪ್ಪ. ೭೬೦ ಕೆಜಿ ತೂಕದ್ದು. ಇನ್ನೂ ದೊಡ್ಡ 
ಶಾಸನ ಶಿಲೆಯ ತುಣುಕು ಇದು. ಮೂಲ ಶಾಸನ ೫೯ ಇಂಚು ಎತ್ತರ ಇದ್ದಿರಬಹುದು. ಮೂರು 
ಪಠ್ಯಗಳಲ್ಲಿ ಒಂದು ಕೂಡಾ ಪೂರಾ ಇಲ್ಲ. ಹಿರೋಗ್ಲಿಫಿಕ್ ೧೪ , ಡೆಮಾಟಿಕ್ ೩೨ , ಗ್ರೀಕ್ ೫೪ ಸಾಲು 
ಉಳಿದಿವೆ. 


ನುಡಿಯೊಳಗಾಗಿ 


೧೪೨ 


ಒಬ್ಬೊಬ್ಬ ವಿದ್ವಾಂಸ ಒಂದೊಂದು ಅಂಶದ ಮೇಲೆ ಬೆಳಕು ಚೆಲ್ಲುತ್ತ ಈ ಅಪೂರ್ಣ ಶಾಸನವನ್ನು 
ಸರಿಯಾಗಿ ಬಿಡಿಸಿ ಓದಿ ಅರ್ಥಮಾಡಿಕೊಳ್ಳುವುದಕ್ಕೆ ಸುಮಾರು ಇಪ್ಪತ್ತೈದು ವರ್ಷಗಳ ಶ್ರಮ ಬೇಕಾಯಿತು. 
ಫಲಿತಾಂಶ ಮಾತ್ರ ಕಲ್ಪನೆಗೂ ಮೀರಿದ ಅಗಾಧ ಸಾಧ್ಯತೆಗಳನ್ನು ತೆರೆದು ತೋರಿತು. 

ಇಡಿಯಾದ ದೊಡ್ಡ ರಹಸ್ಯವನ್ನು ಅರಿಯುವುದಕ್ಕೆ ದೊರೆಯುವ ಆಂಶಿಕ ಸುಳಿವು ಅನ್ನುವ 
ಅರ್ಥದಲ್ಲಿ ರೊಸೆಟ್ಟಾ ಅನ್ನುವ ಪದ ಬಳಕೆಯಾಗತೊಡಗಿತು. ನ್ಯೂಕೋಸಿನ ರಾಸಾಯನಿಕ ಸಂಯೋಜನೆಯನ್ನು 
ಪತ್ತೆ ಮಾಡಿದ್ದನ್ನು ವಿವರಿಸುವುದಕ್ಕೆ ರೊಸೆಟ್ಟಾ ರೂಪಕವಾಯಿತು; ವೆಲ್ ತನ್ನ ಕಾದಂಬರಿಯೊಂದರಲ್ಲಿ 
ನಾಯಕನು ಶೀಘ್ರಲಿಪಿಯಲ್ಲಿದ್ದ ಹಸ್ತಪ್ರತಿಯನ್ನು ಓದಿದ್ದನ್ನು ವರ್ಣಿಸುವಾಗ ರೊಸೆಟ್ಟಾ ಓದಿದ ಹಾಗೆ 
ಅಂತ ವರ್ಣಿಸಿದ; ನೊಬೆಲ್ ವಿಜೇತ ವಿಜ್ಞಾನಿ 'ಆಧುನಿಕ ಭೌತಶಾಸ್ತ್ರದ ರೊಸೆಟ್ಟಾ' ಎಂದು ಜಲಜನಕ 
ಕಣಗಳ ವರ್ಣಪಟಲವನ್ನು ವರ್ಣಿಸಿ ಅದು ತಿಳಿದರೆ ಭೌತಶಾಸ್ತ್ರದ ಎಷ್ಟೋ ವಿಷಯಗಳು ತಿಳಿಯುತ್ತವೆ 
ಅಂದ ಹಾಗೆಯೇ ದೇಹದ ರೋಗನಿರೋಧ ಶಕ್ತಿಯ ತಿಳಿವಳಿಕೆಯ , ಗ್ಯಾಮಾ ಕಿರಣಗಳ, ಹೃದಯದ 
ಡಯಸ್ಟಾಲಿಕ್ ಏರುಪೇರುಗಳ ಅಧ್ಯಯನದ ತೊಡಕುಗಳನ್ನು ನಿವಾರಿಸಬಲ್ಲ, ಇನ್ನೂ ಅರ್ಥವಾಗಿಲ್ಲದ 
ಸುಳಿವುಗಳನ್ನೆಲ್ಲ ರೊಸೆಟ್ಟಾ ಎಂದೇ ವರ್ಣಿಸಿದ್ದಾರೆ. ಸೌರಮಂಡಲದ ಉಗಮವನ್ನು ಅರಿಯುವ ಒಂದು 
ಯೋಜನೆಯಲ್ಲಿ ಬಳಕೆಯಾಗಿರುವ ಆಕಾಶನೌಕೆಯ ಹೆಸರು ರೊಸೆಟ್ಟಾ ಸೇಸ್‌ಕ್ರಾಫ್ಟ್. 

ಕಂಪ್ಯೂಟರುಗಳಲ್ಲಿ ಬಳಕೆಯಾಗುವ ಭಾಷಾಂತರ ತಂತ್ರಾಂಶವೊಂದರ ಹೆಸರು ರೊಸೆಟ್ಟಾ, ಪ್ರೋಟೀನುಗಳ 
ಸಂರಚನೆಯನ್ನು ಅರಿಯುವ ಪ್ರಾಜೆಕ್ಟಿನ ಹೆಸರೂ ಅದೇ , ರೊಸೆಟ್ಟಾ, ಸ್ಟಾನ್‌ಫರ್ಡ್ ವಿಶ್ವವಿದ್ಯಾಲಯದ 
ಗ್ರಂಥಾಲಯ ರೊಸೆಟ್ಟಾ ಪ್ರಾಜೆಕ್ಟ್ ಹೆಸರಿನಲ್ಲಿ ಕ್ರಿಶ ೧೨೦೦ರಿಂದ ೨೦೦೦ದ ವರೆಗಿನ ಒಟ್ಟು ೧೫೦೦ 
ಭಾಷೆಗಳ ಮಾದರಿಯನ್ನು ಹದಿಮೂರು ಸಾವಿರ ಪುಟಗಳಲ್ಲಿ ಸಂಗ್ರಹಿಸಿದೆ: http ://rosettaproject. org . 
ವಿದೇಶೀ ಭಾಷೆಗಳನ್ನು ಕಲಿಯಬಹುದಾದ ತಾಣ http :// www .rosettastone.com/. ರೊಸೆಟ್ಟಾ ಶಿಲೆಯ 
ಮತ್ತಷ್ಟು ಮಾಹಿತಿಗೆ ನೋಡಿ : http://www .britishmuseum . org/ explore / highlights / 
highlight_ objects/aes /t/ the_ rosetta _ stone.aspx 
- ರೊಸೆಟ್ಟಾ ಶಾಸನವನ್ನು ಓದಿದ ಪತ್ತೇದಾರಿಯಂಥ ಕಥೆ ; ಡಾರ್ವಿನ್ , ಫ್ರಾಯ್, ವ್ಯಾಟ್ ಇವರ 
ಶೋಧಗಳಂತೆಯೇ ಪ್ರಾಚೀನ ಭಾಷೆಗಳ ಅಧ್ಯಯನ ಪ್ರಾಚೀನ ಆಧುನಿಕತೆಯ ಸ್ವರೂಪವನ್ನು ಹೇಗೆ 
ನಿರ್ಧರಿಸಿತು, ಆಧುನಿಕತೆಯ ಮುಖ್ಯ ಲಕ್ಷಣಗಳಾದ ವೈಚಾರಿಕತೆ ಮತ್ತು ವೈಜ್ಞಾನಿಕತೆಗಳಂತೆಯೇ 
ಅವುಗಳ ವಿರುದ್ದ ಧೃವವಾದ ಮೂಲಭೂತವಾದ ಗಟ್ಟಿಗೊಳ್ಳುವುದಕ್ಕೂ ಹೇಗೆ ಕಾರಣವಾಯಿತು ಅದನ್ನೆಲ್ಲ 
ಮುಂದೆ ನೋಡೋಣ. 


( ಸಾಪ್ತಾಹಿಕ ಪುರವಣಿ ೧೨ - ೮ - ೨೦೧೨) 


೧೪೩ 


ನುಡಿಯೊಳಗಾಗಿ 


ಅಪಿಯ ಒಗಟು ಒಡೆದು... 


ರೊಸೆಟ್ಟ ಕಲ್ಲಿನ ಮೇಲೆ ಬರೆದಿದ್ದ ಲಿಪಿಯನ್ನು ಸರಿಯಾಗಿ ಓದಿ 
ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದದ್ದು ೧೮೨೨ರಲ್ಲಿ. 
ಹತ್ತೊಂಬತ್ತನೆಯ ಶತಮಾನದ ಮಹಾ ಸಂಶೋಧನೆಗಳಲ್ಲಿ ಈ 
ಸಾಧನೆಗೂ ಪ್ರಮುಖ ಸ್ಥಾನವಿದೆ. 
- ರೊಸೆಟ್ಟ ಕಲ್ಲಿನ ಮೇಲುಭಾಗದಲ್ಲಿದ್ದದ್ದು ಬರವಣಿಗೆ ಈಜಿಪ್ಪಿನ 
ನಾಗರಿಕತೆಯನ್ನು ಬಹುಕಾಲ ಆಳಿದ್ದ ಹೈರೋಗ್ಲಿಫಿಕ್ಸ್ ಬರವಣಿಗೆ. 
ಪವಿತ್ರ ಲೇಖನ ಅನ್ನುವುದು ಈ ಪದದ ಅರ್ಥ. ಸವಿಸ್ತಾರವಾದ 
ಈ ಸಂಕೇತ ಸಮೂಹಬೃಹದಾಕಾರದ ದೇಗುಲಗಳ, ಸ್ಮಾರಕಗಳ 
ಗೋಡೆಗಳ ಮೇಲೆ ಲಿಖಿಸುವುದಕ್ಕೆ ಸೂಕ್ತವಾಗಿದ್ದವು, ದಿನ ದಿನದ 
ಬರವಣಿಗೆಗೆ ಅಷ್ಟು ಒಗ್ಗುತಿರಲಿಲ್ಲ. ಮಧ್ಯದಲ್ಲಿದ್ದದ್ದು ಡೆಮಾಟಿಕ್ 
ಬರವಣಿಗೆ, ಡೆಮಾಟಿಕ್ ಅಂದರೆ ಜನಪ್ರಿಯ ಎಂದು ಅರ್ಥ. 


ನುಡಿಯೊಳಗಾಗಿ 


೧೪೪ 


ಲೌಕಿಕ ವ್ಯವಹಾರಗಳ ದಾಖಲೆಗೆ ಬಳಕೆಯಾಗುತಿತ್ತು . ಇದು ಧಾರ್ಮಿಕ ವಿಚಾರಗಳನ್ನು ಬರೆಯಲು 
ಬಳಕೆಯಾಗುತಿದ್ದ ಹೈರಾಟಿಕ್ ಅನ್ನುವ ಲೇಖನ ಶೈಲಿಯಿಂದ ಬೆಳೆಯಿತು. ಇವೆರಡೂ ಹೈರೋಗ್ಲಿಫಿಕ್‌ನ 
ರೂಪಾಂತರಗಳು , ಕ್ರಿಶ್ಚಿಯನ್ ಧರ್ಮ ಪ್ರಬಲಿಸಿದಂತೆ ಈಜಿಪ್ಟ್ ಲಿಪಿಗಳನ್ನು ಬಳಸುವುದು ನಿಷಿದ್ಧವಾಗುತ್ತ 
ಹೈರೋಗ್ಲಿಫಿಕ್‌ನ ಬಳಕೆ ತಪ್ಪಿತು. ಈಜಿಪ್ಟಿನ ಕ್ರಿಶ್ಚಿಯನೇತರ ಭೂತಕಾಲದ ಸಂಬಂಧ ಕಡಿದುಹೋಯಿತು. 
ಅವುಗಳ ಬದಲಾಗಿ ಕೋಪಿಕ್ ಲಿಪಿ ಬೆಳೆಯಿತು. ಕೋಪಿಕ್ ಅಂದರೆ ಗ್ರೀಕ್ ವರ್ಣಮಾಲೆಯ ೨೪ 
ಅಕ್ಷರಗಳನ್ನು ಬಳಸಿಕೊಂಡು, ಈಜಿಪ್ ಭಾಷೆಯ ವಿಶಿಷ್ಟ ದನಿಗಳಿಗಾಗಿ ೬ ಡೆಮಾಟಿಕ್ ಅಕ್ಷರಗಳನ್ನು 
ಅಳವಡಿಸಿಕೊಂಡ ಬರವಣಿಗೆ, ಹಳೆಯ ಈಜಿಪ್ಪಿನ ಆಡು ಭಾಷೆ ಕೊಸ್ಟಿಕ್ ಭಾಷೆಯಾಗಿ 
ರೂಪಾಂತರಹೊಂದಿತು. ೧೧ನೆಯ ಶತಮಾನದ ಹೊತ್ತಿಗೆಕೋಪಿಕ್ ಲಿಪಿ ಮತ್ತು ಭಾಷೆಗಳ ಸ್ಥಾನದಲ್ಲಿ 
ಅರಾಬಿಕ್ ಭಾಷೆ ಸ್ಥಾಪನೆಯಾಯಿತು. ಪ್ರಾಚೀನ ಈಜಿಪ್ಪಿನೊಡನೆ ಇದ್ದ ಭಾಷಿಕ ಸಂಬಂಧ ಪೂರಾ 
ಕಡಿದುಹೋಯಿತು. ಹದಿನೆಂಟನೆಯ ಶತಮಾನದ ಕೊನೆಗೆ ರೊಸೆಟ್ಟಾ ಪತ್ತೆಯಾಯಿತಲ್ಲ. ಆ ಹೊತ್ತಿಗೆ 
ಹೈರೋಗ್ಲಿಫಿಕ್ಸ್ ಕಣ್ಮರೆಯಾಗಿ ಸಹಸ್ರಾರು ವರ್ಷಗಳು ಕಳೆದಿದ್ದವು. 

ಆದರೂ ಅದರ ಬಗ್ಗೆ ಕೆಲವು ರೂಢಮೂಲ ನಂಬಿಕೆಗಳಿದ್ದವು. ಹೈರೋಗ್ಲಿಫಿಕ್ಸ್ ಬರವಣಿಗೆ 
ಗ್ರೀಕ್‌ನಂತೆಯೂ ಇರಲಿಲ್ಲ , ರೋಮನ್‌ನಂತೆಯೂ ಇರಲಿಲ್ಲ. ಅದು ಚಿತ್ರಗಳನ್ನು ಸಾಲಾಗಿ ಬರೆದ ಹಾಗೆ 
ಕಾಣುತಿತ್ತು. ಕ್ರಿಶ ೫ನೆಯ ಶತಮಾನದ ಪುರೋಹಿತ ಹೊರಾಟೊಲೊ ಹೀರೊಗ್ಲಿಫಿಕ ಅನ್ನುವ ಪುಸ್ತಕ 
ಬರೆದಿದ್ದ . ಹೈರೋಗ್ಲಿಫಿಕ್ಸ್ ಚಿತ್ರಲಿಪಿ ಎಂದು ಹೇಳಿ ಸುಮಾರು ೨೦೦ ಹೀರೋಗ್ಲಿಫ್ ಚಿತ್ರಗಳ ವಿವರಣೆ 
ಕೊಟ್ಟಿದ್ದ. ಅದೊಂದು ಅಧಿಕೃತ ಡಿಕ್ಷನರಿ ಥರ ಬಳಕೆಯಾಗುತಿತ್ತು. ೯ - ೧೦ನೆಯ ಶತಮಾನದ ಅರಬ್ 
ಚರಿತ್ರೆಕಾರರು , ೧೬- ೧೮ನೆಯ ಶತಮಾನದವರೆಗಿನ ಯೂರೋಪಿಯನ್ ವಿದ್ವಾಂಸರೂ ಹೈರೋಗ್ಲಿಫಿಕ್ 
ಅಂದರೆ ಚಿತ್ರಲಿಪಿ ಎಂದು ಮತ್ತೆ ಮತ್ತೆ ಹೇಳಿದ್ದು ಈಜಿಪ್ಪಿನ ಬರವಣಿಗೆಯನ್ನು ಅರ್ಥಮಾಡಿಕೊಳ್ಳಲು 
ತೊಡಕಾಗಿತ್ತು. ರೂಢಿ ಮುರಿಯದೆ ಹೊಸತು ಕಾಣುವುದು ಹೇಗೆ? 

ಗೊತ್ತಿದ್ದ ಸುಳಿವುಗಳನ್ನಿಟ್ಟುಕೊಂಡು ಗೊತ್ತಿಲ್ಲದ ಬರಹ ಅರಿಯುವ ಕೆಲಸ ರೊಸೆಟ್ಟ ಶಿಲೆ ಸಿಕ್ಕಮೇಲೆ 
ಶುರುವಾಯಿತು. ಪ್ರಾಚೀನ ಗ್ರೀಕ್ ಭಾಷೆ ವಿದ್ವಾಂಸರಿಗೆ ಗೊತ್ತಿತ್ತು, ಅದರ ಮೂಲಕ ರೊಸೆಟ್ಟ ಕಲ್ಲಿನ ಗ್ರೀಕ್ 
ಲಿಪಿಯನ್ನು ಓದಿ ಮುರಿದ ಸಾಲುಗಳ ಮನಾರಚನೆ ಸಾಧ್ಯವಾಗುವುದಕ್ಕೆ ಸುಮಾರು ಏಳೆಂಟು ವರ್ಷ 
ಬೇಕಾಯಿತು. ೧೮೦೩ರಲ್ಲಿ ಆ ಕೆಲಸ ಮಾಡಿದವನು ರಿಚರ್ಡ್ ಬೋರ್ಸನ್. ಪ್ರಾಚೀನ ಗ್ರೀಕ್‌ನಿಂದ 
ಆಧುನಿಕ ಗ್ರೀಕ್ , ಲ್ಯಾಟಿನ್, ಫ್ರೆಂಚ್ ಮತ್ತು ಇಂಗ್ಲಿಶ್ ಅನುವಾದಗಳು ಕಾಣಿಸಿಕೊಂಡವು. ಅನುವಾದಗಳನ್ನು 
ಪರಿಷ್ಕರಿಸುವ ಪ್ರಯತ್ನ ೧೮೧೧ರವರೆಗೂ ನಡೆಯಿತು. 

ರೊಸೆಟ್ಟ ಪತ್ತೆಯಾಗಿ ಮೂರು ವರ್ಷ ಆಗಿತ್ತು. ೧೮೦೨ರಲ್ಲಿ ಪೌರ್ವಾತ್ಯ ವಿಷಯಗಳ ತಜ್ಞನಾಗಿದ್ದ 
ಫ್ರೆಂಚ್ ವಿದ್ವಾಂಸ ಆಂಟನಿ ಡಿ ಸಾಸಿ ಆ ಶಾಸನದ ಮಧ್ಯದ ಒಕ್ಕಣೆ ಡೆಮಾಟಿಕ್ ಬರವಣಿಗೆ ಎಂದು ಪತ್ತೆ 
ಹಚ್ಚಿದ , ಸ್ವೀಡನ್ನಿನ ವಿದ್ವಾಂಸ ಡೇವಿಡ್ ಅಕೆರ್ಬಾಲ್ ಡೆಮಾಟಿಕ್ ಲಿಪಿಯ ಯಾವ ಅಕ್ಷರ ಕಾಸ್ಟಿಕ್ 
ಲಿಪಿಯ ಯಾವ ಅಕ್ಷರಕ್ಕೆ ಹೊಂದಿಕೆಯಾಗುತ್ತದೆ ಅನ್ನುವುದನ್ನು ಗುರುತಿಸಿದ . 

ಇವರಿಬ್ಬರೂ ಶಾಸನ ಪಠ್ಯದಲ್ಲಿ ಎಲ್ಲೆಲ್ಲಿ ಗ್ರೀಕ್ ಹೆಸರುಗಳು ಬಂದಿರಬಹುದು ಎಂದು ಊಹಿಸಿದರು. 
ಸಾಸಿ ಐದು ಹೆಸರುಗಳನ್ನು ಗುರುತಿಸಿದ. ಗ್ರೀಕ್ ಹೆಸರುಗಳನ್ನು ಆಧಾರವಾಗಿಟ್ಟುಕೊಂಡು ಆಕೆರ್‌ಬಾಲ್ಸ್ 
ಡೆಮಾಟಿಕ್ ಲಿಪಿಯ ೨೯ ಅಕ್ಷರಗಳನ್ನು ಊಹಿಸಿದರೂ ಡೆಮಾಟಿಕ್ ಲಿಪಿಯ ಎಲ್ಲ ಅಕ್ಷರಗಳನ್ನು 
ಗುರುತಿಸಲು ಆಗಲಿಲ್ಲ. ಅವು ಅರ್ಥ ಸಂಕೇತ (ಐಡಿಯೋಗ್ರಾಫ್) ಧ್ವನಿಸಂಕೇತಗಳ ( ಅಕ್ಷರ) ಮಿಶ್ರಣ 
ಅನ್ನುವುದು ಗೊತ್ತಾಯಿತು. 

ಇನ್ನೂ ಒಂಬತ್ತು ವರ್ಷ ಕಳೆಯಿತು. ಹೈರೋಗ್ಲಿಫಿಕ್ ಶಾಸನಗಳು ಗ್ರೀಕ್ ಹೆಸರುಗಳನ್ನು ಬರೆಯಲು 


೧೪೫. 


ನುಡಿಯೊಳಗಾಗಿ 


ಚಿತ್ರಲಿಪಿಯನ್ನು ಅಕ್ಷರ ಲಿಪಿ ಬಳಸಿರಬಹುದು, ಕ್ಯಾಷ್ಟೂಲ್ ಆಕಾರದ ಆವರಣದೊಳಗಿರುವುದು 
ವ್ಯಕ್ತಿನಾಮಗಳು ಎಂದು ಸಾಸ್ ಊಹೆ ಮಾಡಿದ. ತನ್ನ ಊಹೆಗಳನ್ನು ರೊಸೆಟ್ಟಾ ಬಗ್ಗೆ ಆಸಕ್ತಿ ಇದ್ದ 
ರಾಯಲ್ ಸೊಸೈಟಿ ಆಫ್ ಲಂಡನ್‌ನ ಫಾರಿನ್ ಸೆಕ್ರೆಟರಿ ಥಾಮಸ್‌ ಯಂಗ್‌ನೊಡನೆ ಹಂಚಿಕೊಂಡ. 

ಹೈರೋಗ್ಲಿಫಿಕ್ಸ್ ರಹಸ್ಯ ಬಿಡಿಸುವುದಕ್ಕೆ ಯಂಗ್ ನಡೆಸಿದ ಪ್ರಯತ್ನ ದೊಡ್ಡದು. ಆವರಣಗಳಲ್ಲಿ 
ಬರೆದದ್ದು ವ್ಯಕ್ತಿಗಳ ಹೆಸರಾಗಿದ್ದರೆ ಅದರ ಆಧಾರದ ಮೇಲೆ ಭಾಷೆ ಯಾವುದೇ ಇದ್ದರೂ ಉಳಿದ ಚಿತ್ರಗಳ 
ಅಕ್ಷರ ಮೌಲ್ಯ ಊಹಿಸಬಹುದೆನ್ನಿಸಿತು. ಇದೇ ತಂತ್ರ ಇಟ್ಟುಕೊಂಡು ಟಾಲೆಮಿಯ ರಾಣಿ ಬೆರೆನಿಕಳ 
ಹೆಸರು ಓದಿದ. ಗ್ರೀಕ್ ಹೆಸರು ಟಾಲೆಮಿಯೋಸ್ ಎಂಬುದನ್ನು ಬರೆಯಲು ಬಳಸಿದ್ದ ಅಕ್ಷರಗಳನ್ನು , 
ಉಚ್ಚಾರಣೆಗಳನ್ನು ಕಂಡುಹಿಡಿದ. ಈ ಹೈರೋಗ್ಲಿಫಿಕ್ ಅಕ್ಷರಗಳು ಡೆಮಾಟಿಕ್‌ನಲ್ಲಿದ್ದ ಅಕ್ಷರಗಳಿಗೆ ಹೊಂದುವು 
ದನ್ನು ಕಂಡುಕೊಂಡ. ಹೈರೋಗ್ಲಿಫಿಕ್ ಮತ್ತು ಡೆಮಾಟಿಕ್‌ಗಳ ನಡುವೆ ೮೦ ಸಮಾನತೆಗಳನ್ನು ಗುರುತಿಸಿದ. 
ಬ್ರಿಟಾನಿಕಾ ವಿಶ್ವಕೋಶಕ್ಕೆ ಅವನು ೧೮೧೯ರಲ್ಲಿ ಬರೆದ ಲೇಖನದಲ್ಲಿ ಈ ಸಂಗತಿ ತಿಳಿಸಿದ. ಅದುವರೆಗೆ 
ಡೆಮಾಟಿಕ್ , ಹೈರೋಗ್ಲಿಫಿಕ್ ಎರಡೂ ಬೇರೆ ಬೇರೆ ಅಂದುಕೊಂಡಿದ್ದರು. 

೧೮೧೪ರಲ್ಲಿ ಯಂಗ್ ಮತ್ತು ಫ್ರಾನ್ಸ್ ದೇಶದ ವಿದ್ವಾಂಸ, ಅಧ್ಯಾಪಕ ಜೀನ್ ಫ್ರಾಂಕೋಯಿಸ್ 
ಚಾಂಪೊಲಿಯನ್ ಜೊತೆಗೆ ರೊಸೆಟ್ಟಾ ಬಗ್ಗೆ ಪತ್ರವ್ಯವಹಾರ ನಡೆಯುತಿತ್ತು. ಚಾಂಪೊಲಿಯನ್ ಪ್ರಾಚೀನ 
ಈಜಿಪ್ ಬಗ್ಗೆ ವಿದ್ವತೂರ್ಣ ಕೃತಿ ಬರೆದಿದ್ದ. ಚಾಂದೊಲ್ಲಿಯನ್ ಹತ್ತನೆ ವರ್ಷದಲ್ಲಿ ಈಜಿಪ್ಟಿನ ಪ್ರಾಚೀನದ 
ಸೆಳೆತಕ್ಕೆ ಸಿಕ್ಕಿದ್ದವನು, ಕಾಕ್ ಭಾಷೆ ತಿಳಿದಿದ್ದವನು. ೧೮೨೨ರಲ್ಲಿ ಸಾಂಪ್ರದಾಯಕ ಈಜಿಪ್ ಹೆಸರುಗಳ 
ಹೈರೋಗ್ಲಿಫ್‌ಗಳು ದೊರೆತವು. ಇಂಥ ಒಂದು ತುಣುಕಿನಲ್ಲಿ ನಾಲ್ಕು ಸಂಕೇತಗಳಿದ್ದವು. ಹೈರೋಗ್ಲಿಫಿಕ್ 
ಚಿತ್ರವಲ್ಲ, ಅಕ್ಷರವಿರಬಹುದೆ ಅನ್ನುವ ಊಹೆಯೊಡನೆ ಓದಲು ಚಾಂದೊಲ್ಲಿಯನ್ ಯತ್ನಿಸಿದ. 

ಕೊನೆಯ ಎರಡು ಸಂಕೇತಗಳು ಸಸ ( s-s') ಎಂದು ತಿಳಿಯಿತು. ಹಾಗಿದ್ದರೆ ಅಲ್ಲಿದ್ದದ್ದು ? - ? - ಸ 
ಸ ಇರಬಹುದೆ ? ಅದರ ಮೊದಲ ಸಂಕೇತ ಸೂರ್ಯನ ಹಾಗಿತ್ತು. ಕಾಪ್ಪಿಕ್‌ನಲ್ಲಿ ಸೂರ್ಯನನ್ನು ರಾ 
ಅನ್ನುತಿದ್ದರು. ಈ ತುಣುಕಿನ ಅಕ್ಷರಗಳು ರಾ ? - ಸ - ಸ ಇರಬಹುದೆ? ಇಂಥ ಉಚ್ಚಾರಣೆಗೆ ಸಮೀಪದ 
ಒಬ್ಬ ರಾಜನ ಹೆಸರು ಮಾತ್ರವಿತ್ತು - ರಾಮ್ಸೀಸ್, ವ್ಯಂಜನಗಳ ವಿನ್ಯಾಸ ಅದಕ್ಕೆ ಹೊಂದುತಿತ್ತು. ಲಿಪಿಕಾರರು 
ಉಚ್ಚಾರಣೆಯನ್ನು ಚಿತ್ರಗಳ ರೂಪದಲ್ಲಿ ಬರೆಯುವ ತತ್ವವನ್ನು ಬಳಸಿರುವುದರ ಗುಟ್ಟು ( ಇದನ್ನು ರೀಬಸ್ 
ತತ್ವ ಅನ್ನುತ್ತಾರೆ) ಪತ್ತೆಯಾಯಿತು. ಹಾವು ಮತ್ತು ರಾಜನ ಚಿತ್ರ ' ನಾಗರಾಜ ' ಎಂಬ ಉಚ್ಚಾರಣೆಯನ್ನು, 
ಚಂದ್ರ ಮತ್ತು ಮಗುವನ್ನು ಎತ್ತಿಕೊಂಡಿರುವ ತಾಯಿಯ ಚಿತ್ರ ' ಚಂದ್ರಮ್ಮ ' ಎಂಬ ಉಚ್ಚಾರಣೆಯನ್ನು 
ಸೂಚಿಸುವ ಹಾಗೆ ಇದೂನೂ . ಹೈರೋಗ್ಲಿಫಿಕ್ಸ್ ಶಬ್ಬರೇಖೆ ಅನ್ನುವುದು ಗೊತ್ತಾಯಿತು. ಪತ್ತೆಯಾಯಿತು 
ಎಂದು ಕೂಗುತ್ತ ಸೋದರನ ಆಫೀಸಿಗೆ ನುಗ್ಗಿದವನೆ ಮನಸಿನ ದಣಿವಿನಿಂದ ಕುಸಿದು ಬಿದ್ದು ಮುಂದೆ 
ಐದು ದಿನ ಹಾಸಿಗೆ ಹಿಡಿದಿದ್ದನಂತೆ. 
- ರೊಸೆಟ್ಟಾ ರಹಸ್ಯ ಬಿಡಿಸಿದ್ದು ಯಾರು, ಇಂಗ್ಲೆಂಡಿನ ಯಂಗ್ ಅಥವಾ ಫ್ರಾನ್ಸಿನ ಚಾಂಪೊಲಿಯನ್ ? 
ವಾಗ್ವಾದ ಮುಗಿದಿಲ್ಲ. ೧೯೭೦ರಷ್ಟು ಇತ್ತೀಚೆಗೆ ಬ್ರಿಟಿಶ್ ಮ್ಯೂಸಿಯಮ್‌ನಲ್ಲಿರುವ ಚಾಂಸೊಲ್ಲಿಯನ್ 
ಮತ್ತು ಯಂಗ್‌ನ ಚಿತ್ರಗಳಲ್ಲಿ ನಮ್ಮ ದೇಶದವನದು ಗಾತ್ರದಲ್ಲಿ ಚಿಕ್ಕದು ಎಂದು ಎರಡೂ ದೇಶಗಳವರು 
ಕ್ಯಾತೆ ಎಬ್ಬಿಸಿಕೊಂಡಿದ್ದರು. ರೊಸೆಟ್ಟಾ ಶಿಲೆ ನಮಗೆ ವಾಪಸ್ ಕೊಡಿ, ಈಜಿಪ್ಟ್ ಪರಂಪರೆಗೆ ಸೇರಿದ 
ಬರ್ಲಿನ್ ಪ್ಯಾರಿಸ್ ಬೋಸ್ಟನ್ ಸಂಗ್ರಹಾಲಯದ ವಸ್ತುಗಳನ್ನು ಕೊಡಿ; ಕೊನೆಯ ಪಕ್ಷ ೨೦೧೩ರಲ್ಲಿ 
ಗ್ರಾಂಡ್ ಈಜಿಪ್ಟಿಯನ್ ಮೂಸಿಯಮ್ ಉದ್ಘಾಟನೆಯ ಹೊತ್ತಿಗೆ ಮೂರು ತಿಂಗಳ ಕಾಲ ರೊಸೆಟ್ಟಾ 
ಎರವಲು ಕೊಡಿ ಎಂದು ಈಜಿಪ್ಪು ಇನ್ನೂ ಬೇಡುತ್ತಿದೆ. 
- ನಾಗರಿಕತೆ ಅಂದರೆ ಪಶ್ಚಿಮದ್ದೇ ಅನ್ನುವ ತಪ್ಪು ತಿಳಿವಳಿಕೆ ಇದೆ. ಪ್ರಾಚೀನ ಭಾಷೆಗಳೆಲ್ಲ ಇದ್ದೇ 


ನುಡಿಯೊಳಗಾಗಿ 


೧೪೬ 


ಇದ್ದವು. ಅವುಗಳನ್ನು ಆಧುನಿಕರು ಕಂಡುಕೊಂಡಿರಲಿಲ್ಲ. ಸಂಸ್ಕೃತ ಮತ್ತು ಪ್ರಾಚೀನ ಪರ್ಶಿಯನ್ ಕೂಡ 
ಪಶ್ಚಿಮದ ಕಣ್ಣಿಗೆ ಬಿದ್ದದ್ದು ಹತ್ತೊಂಬತ್ತನೆಯ ಶತಮಾನದಲ್ಲೇ . ಆ ಶತಮಾನದಲ್ಲಿ ನಡೆದ ಪ್ರಾಚೀನ 
ಭಾಷೆಯ ಸಂಶೋಧನೆಗಳಿಂದ ನಾಗರಿಕತೆಯ ಇತಿಹಾಸಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳಷ್ಟು 
ಹೆಚ್ಚಿನ ವಿಸ್ತಾರ ದೊರೆಯಿತು. ಪ್ರಾಚೀನದ ಅನ್ವೇಷಣೆ ಎಂಥ ಸೆಳೆತ ಹುಟ್ಟಿಸಿತ್ತೆಂದರೆ ಗಿಲಮಿಶ್‌ನ 
ಬಹುಮುಖ್ಯವಾದ ಫಲಕವನ್ನು ಶೋಧಿಸಲು ಡೈಲಿ ಟೆಲಿಗ್ರಾಫ್ ಪತ್ರಿಕೆ ಧನಸಹಾಯಮಾಡಿತು. ಅಮೆರಿಕ 
ಮತ್ತು ಇಂಗ್ಲೆಂಡುಗಳ ವಿಶ್ವವಿದ್ಯಾಲಯಗಳಲ್ಲಿ ಅಸ್ಪೀರಿಯ, ಬ್ಯಾಬಿಲೋನಿಯ , ಸುಮೇರಿಯ , ಅಕ್ಕಾಡಿಯ 
ಮೊದಲಾದ ಭಾಷೆಗಳ ಸಂಸ್ಕೃತಿಗಳ ಅಧ್ಯಯನಕ್ಕೆ ಪೀಠಗಳು ಸ್ಥಾಪನೆಯಾದವು. ಬೈಬಲ್ ಮತ್ತು 
ಹೋಮರ್ ನಾಗರಿಕತೆಯ , ಚರಿತ್ರೆಯ ಆರಂಭ ಬಿಂದುಗಳು, ಅದಕ್ಕಿಂಥ ಹಿಂದಿನದ್ದೆಲ್ಲ ಇತಿಹಾಸಪೂರ್ವ 
ಅನ್ನುವ ನಂಬಿಕೆಗೆ ಆಘಾತವಾಯಿತು. ಬೈಬಲಿನಲ್ಲಿ ಬರುವ ವಿಶ್ವಸೃಷ್ಟಿ ಮತ್ತು ಜಗತ್ತಳಯದ ವಿವರಣೆಗಳಿಗಿಂತ, 
ಈಲಿಯಡ್ಗಿಂತ ಹಳೆಯ ಕಥನಗಳು ಇತರ ಪ್ರಾಚೀನ ಭಾಷೆಗಳಲ್ಲಿ ಇರುವ ವಿಚಾರವನ್ನು ಅರಗಿಸಿಕೊಳ್ಳುವುದು 
ಸಂಪ್ರದಾಯಸ್ಥ ಮನಸ್ಸುಗಳಿಗೆ ಕಷ್ಟವಾಯಿತು. 

ಡಾರ್ವಿನ್‌ನ ಶೋಧದಷ್ಟೆ ಭಾಷಾ ಶೋಧಗಳು ಯಾಕೆ ಮುಖ್ಯವೆಂದರೆ ಕಾರಣ ಇದು. ಹೊಸ 
ತಿಳಿವಳಿಕೆ ವೈಚಾರಿಕತೆಯನ್ನು ಸ್ಥಾಪಿಸುತ್ತಿದ್ದಂತೆ ಆಘಾತಗೊಂಡ ಸಂಪ್ರದಾಯಸ್ಥ ಮನಸ್ಸು ಧಾರ್ಮಿಕ 
ನಂಬಿಕೆಗಳನ್ನು ಮತ್ತಷ್ಟು ಬಲವಾಗಿ ಆತುಕೊಳ್ಳುವಂತಾಯಿತು. ಅದರಲ್ಲೂ ಭಾಷೆಯ ಸೃಷ್ಟಿಯಾದ 
ಧಾರ್ಮಿಕ ಪಠ್ಯಗಳನ್ನು ಇತರ ಪ್ರಾಚೀನ ಭಾಷೆಗಳ ತಿಳಿವಳಿಕೆಯ ಬೆಳಕಿನಲ್ಲಿ ವಿಮರ್ಶಿಸುವ, ವಿಶ್ಲೇಷಿಸುವ 
ಪ್ರಯತ್ನಗಳಿಗೆ ದೊಡ್ಡ ಪ್ರಮಾಣದಲ್ಲೇ ವಿರೋಧವ್ಯಕ್ತವಾಗತೊಡಗಿತು. ಬರ್ಬರ ಎಂದು ತಿಳಿಯಲಾಗಿರುವ 
ಜನಾಂಗಗಳಿಂದ ನಾಗರಿಕತೆಯ ಉಗಮ ಗುರುತಿಸುವುದು ಸರಿಯೇ ಅನ್ನುವಂಥ ವಾಗ್ವಾದಗಳು ನಡೆದವು. 
' ಬ್ಯಾಬಲ್‌ ಮತ್ತು ಬೈಬಲ್' ಅನ್ನುವುದು ಹತ್ತೊಂಬತ್ತನೆಯ ಶತಮಾನದ ಇಂಥ ಚರ್ಚೆಗಳನ್ನು ವಿವರಿಸುವ 
ನುಡಿಗಟ್ಟು , ವೈಚಾರಿಕತೆ, ಬೌದ್ದಿಕ ಕುತೂಹಲ ಮತ್ತು ಅವೆರಡನ್ನೂ ವಿರೋಧಿಸುವ ಮೂಲಭೂತವಾದ 
ಇವು ತಮ್ಮ ತಮ್ಮ ನೆಲೆಗಳನ್ನು ಗಟ್ಟಿಮಾಡಿಕೊಂಡದ್ದು ಹತ್ತೊಂಬತ್ತನೆಯ ಶತಮಾನದ ಪಶ್ಚಿಮ ದೇಶಗಳಲ್ಲಿ. 
ಹತ್ತೊಂಬತ್ತನೆಯ ಶತಮಾನದಲ್ಲಿ ದೊರೆತ ಭಾಷಾಶಾಸ್ತ್ರೀಯ ತಿಳಿವಳಿಕೆಯಿಂದ ಸಂಸ್ಕೃತವೂ ಜಗತ್ತಿನ 
ಸಹಸ್ರಾರು ಭಾಷೆಗಳಲ್ಲಿ ಒಂದು ಎಂಬ ಸಂಗತಿಯನ್ನು ಒಪ್ಪಲೊಲ್ಲದ ಸಂಪ್ರದಾಯಸ್ಥ ಮನಸ್ಸುಗಳು 
ನಮ್ಮಲ್ಲಿ ಇನ್ನೂ ಇವೆಯಲ್ಲವೇ ! ವೈಚಾರಿಕತೆ ಮತ್ತು ನಂಬಿಕೆಗಳ ದ್ವಂದ್ವ ಆಧುನಿಕತೆಯ ಒಂದು ಲಕ್ಷಣ. 
ಇವೆರಡರ ಬೆಳವಣಿಗೆಗೂ ಕಾರಣವಾಗಿರುವುದು ಭಾಷೆಯೇ . ಈ ದ್ವಂದ್ವವನ್ನು ಮೀರುವುದಕ್ಕೆ ಅಥವ 
ದಾಟುವುದಕ್ಕೆ ಕೂಡ ಭಾಷೆಯ ನೆರವೇ ಬೇಕು. 

ಹೆಚ್ಚಿನ ಮಾಹಿತಿಗೆ ಸೈರಸ್ ಎಚ್. ಗೋರ್ಡನ್ ಬರೆದಿರುವ ಫರ್ಗಾಟನ್ ಸ್ಕಿಪ್ ಪುಸ್ತಕ ನೋಡಿ. 
ಈ ಅಂಕಣದ ಓದುಗರಾದ ಮೈಸೂರಿನ ಶ್ರೀ ಸೀತಾರಾಮ್ ಈ ಪುಸ್ತಕದತ್ತ ಗಮನ ಸೆಳೆದರು . ಕೃತಜ್ಞ 


( ಸಾಪ್ತಾಹಿಕ ಪುರವಣಿ ೧೯ - ೮ - ೨೦೧೩ ) 


೧೪೭ 


ನುಡಿಯೊಳಗಾಗಿ 


ಸತ್ತವರ ಹೊತ್ತಿಗೆ 


0 0 0 0 0 0 
೦ ೧° 0 0 0 0 0 
- ೧ 

೧ ೧ ೧d 


| 


: 
0 


4 


೧ ೧ ೧ ೧ ೧ 

C ) 0 0 


0 2 


1 


0 0 | 


00 


0 


ಮರಣಾನಂತರದ ಬದುಕಿಗೆ ನೆರವಾಗಲೆಂದು ಹೊತ್ತಿಗೆಗಳನ್ನು 
ಬರೆಸಿ ಸಮಾಧಿಯಲ್ಲಿ ಇರಿಸಿಕೊಳ್ಳುವ ಅಭ್ಯಾಸ, ಕ್ರಿಪೂ ೨೪೦೦ರಿಂದ 
ಕ್ರಿಪೂ ೧ನೆಯ ಶತಮಾನದವರೆಗೆ ಈಜಿಪ್ಪಿನಲ್ಲಿತ್ತು . ಸತ್ತವರಿಗೆ ದಾರಿ 
ತೋರುವ ಬರವಣಿಗೆ ಈ ' ಸತ್ತವರ ಹೊತ್ತಿಗೆ'ಗಳು. 

- ಮರಣಾನಂತರದ ಬದುಕಿಗೆ ನಡೆಸುವ ಯಾನವನ್ನು 
ಸುಗಮಗೊಳಿಸುವ ಮಂತೋಕ್ತಿ, ಬದುಕಿನ ನಂತರದ ದಾರಿಯನ್ನು 
ತೋರುವ, ಸತ್ತಮೇಲಿನ ಘಟನೆಗಳನ್ನು ಬಣ್ಣದಲ್ಲಿ ಚಿತ್ರಿಸಿದ, 
ಪುಟಪುಟದಲ್ಲೂ ಬರೆದ ಸತ್ತವರ ಹೆಸರು ಇರುವ ಪುಸ್ತಕಗಳು 
ಅವು. ಭಾಷೆಯಲ್ಲಿ ಕಟ್ಟಿಕೊಂಡ ಸ್ವರ್ಗ, ನರಕಗಳ ಕಲ್ಪನೆಯಿಂದ 
ಸತ್ತಮೇಲೂ ಬಿಡುಗಡೆಯಿಲ್ಲವೇ ! 


ನುಡಿಯೊಳಗಾಗಿ 


೧೪೮ 


ಬದುಕು ಎಷ್ಟೇ ದುರ್ಭರವಾಗಿರಲಿ , ಅದು ಮುಂದುವರೆಯಬೇಕು ಅನ್ನುವ ಆಸೆ ; 
ಮುಂದುವರೆಯುವುದಷ್ಟೇ ಅಲ್ಲ ಇದೇ ದೇಹ, ಇದೇ ಮನಸ್ಸು ಶಾಶ್ವತವಾಗಿರಬೇಕು ಅನ್ನುವ ಆಸೆ ಇದು. 
ಸತ್ತಮೇಲೆ ಮತ್ತೆ ಮುಂದುವರೆಯುವ ಬದುಕಿಗೆ ಎಚ್ಚರಗೊಂಡಾಗ ಈ ದೇಹ ಕೆಡದೆ ಉಳಿದಿರಲಿ 
- ಎಂದು ಕಾಪಾಡಿಕೊಳ್ಳುವ ವಿಜ್ಞಾನವೂ ಅದಕ್ಕೆಂದೇ ಬೆಳೆಯಿತು. ಮಮ್ಮಿಗೊಳಿಸಿದ ದೇಹವನ್ನು 
ಕಾಪಾಡುವುದಕ್ಕೆಂದು ಪಿರಮಿಡ್ಡುಗಳು ಹುಟ್ಟಿಕೊಂಡವು. ಆ ಪಿರಮಿಡ್ ಗೋಡೆಗಳ ಮೇಲೆ, ಕಲ್ಲಿನ 
ಶವಪೆಟ್ಟಿಗೆ (ಸಾಫಾಗಸ್ - ಮಾಂಸವನ್ನು ತಿನ್ನುವ ಕಲ್ಲುಗಳ ಮೇಲೆ ಮಂತ್ರೋಕ್ತಿಗಳ ಬರವಣಿಗೆ 
ನಡೆಯಿತು. 

೧೮೮೧ರಲ್ಲಿ ಇವನ್ನು ಮೊದಲು ಪತ್ತೆ ಮಾಡಿದವನು ಗ್ಯಾಸ್ಪನ್ ಮಾಸ್ತೆರೋ ಎಂಬಾತ. ಇಂಥ 
೭೫೯ ಮಂತ್ರೋಕ್ತಿಗಳು ಸಿಕ್ಕಿವೆ. ಫಾರೋಗಳು , ಅಂದರೆ ಈಜಿಪ್ಪಿನ ಅರಸರು , ಅಟ್ಟಣಿಗೆ ಏರಿ, ಅಥವ 
ದೋಣಿ ಹತ್ತಿ, ಇಲ್ಲವೆ ದೇವಪಕ್ಷಿಯ ರೆಕ್ಕೆಯ ಮೇಲೆ ಕೂತು ಮರಣಾನಂತರದ ಬದುಕಿಗೆ ಸುಗಮವಾಗಿ 
ಸಾಗಲು ನೆರವು ನೀಡಿರೆಂದು ದೇವತೆಗಳನ್ನು ಕೋರುವ , ಒತ್ತಾಯಿಸುವ ಮಾತುಗಳು ಕವಿತೆಯಂತೆಯೂ 
ಇವೆ. ತೆತಿ ಎಂಬ ಅರಸನ ಪಿರಮಿಡ್‌ನಲ್ಲಿ ಸಿಕ್ಕ ಮಂತ್ರೋಕ್ತಿ ೩೭೩ರ ಒಂದು ಭಾಗ ಹೀಗಿದೆ: 

ಓಹೋ ! ಓಹೋ ! ಎದ್ದೇಳು ತೆತಿ! ತಲೆ ಎತ್ತು, ಎಲುಬುಗಳ ಒಗ್ಗೂಡಿಸಿಕೊ ; ಅಂಗಾಂಗ 
ನೇರ್ಪುಮಾಡಿಕೊ , ಮೈಗೆ ಮೆತ್ತಿದ ಮಣ್ಣು ಕೊಡವಿಕೊ ; ಹಳಸದ ರೊಟ್ಟಿ ಕಟ್ಟಿಕೊ , 
ಹುಳಿಯಾಗದ ಮದ್ಯ ಎತ್ತಿಕೊ ; ಸಾಮಾನ್ಯರಿಗೆ ಪ್ರವೇಶವಿರದ ದ್ವಾರದ ಬಳಿ ನಿಂತುಕೋ . 
ದ್ವಾರಪಾಲಕ ನಿನ್ನತ್ತ ಬರುತಾನೆ, ನಿನ್ನ ಕೈ ಹಿಡಿಯುತ್ತಾನೆ, ಸ್ವರ್ಗಕ್ಕೆ ಕರಕೊಂಡು 
ಹೋಗುತ್ತಾನೆ. ನೀನು ಬಂದೆಯೆಂದು ಅಪ್ಪ ಗೆಬ್ (ಭೂಮಿಯ ದೇವರು) ಖುಷಿಪಡುತ್ತಾನೆ, 
ಮುತ್ತಿಡುತ್ತಾನೆ, ಅಪ್ಪಿ ಮುದ್ದಾಡುತ್ತಾನೆ. ಆತ್ಮಗಳ ಮುಂದೆ ನಿನ್ನ ನಿಲ್ಲಿಸುತ್ತಾನೆ, ಅವಿನಾಶಿ 
ನಕ್ಷತ್ರಗಳು ...ಕಣ್ಮರೆಯಾದವರು ನಿನ್ನ ಆರಾಧಿಸುವರು , ಹಿರಿಯರು ನಿನ್ನ ಸುತ್ತ ನೆರೆವರು , 
ಸೇವಕರು ಕಾದು ನಿಲುವರು , ನಿನಗಾಗಿ ಬಾರ್ಲಿ ಕಾಳು ಒಕ್ಕುವರು, ನಿನಗಾಗಿ ಗೋಧಿ 
ಕೊಯ್ದು ಮಾಡುವರು. ನಿನ್ನ ಮಾಸಿಕ ಹಬ್ಬಗಳೂಟ ಅದರಿಂದಲೇ , ನಿನ್ನ ಪಾಕ್ಷಿಕ 
ಹಬ್ಬಗಳೂಟ ಅದರಿಂದಲೇ , ನಿನ್ನ ಪಿತ ಗೆಬ್‌ನ ಆಜ್ಞೆ ಎದ್ದು ನಿಲ್ಲು ಓ ತೆತಿ, ನೀನು 
ಸಾಯುವುದಿಲ್ಲ.' 


ಸಾಯುವ ಭಯ, ಬದುಕಿನ ಮುಂದುವರಿಕೆಯ ಆಸೆ ರಾಜರಿಗೆ ಮಾತ್ರವೇನು? ಕ್ರಮೇಣ 
ಸಾಮಂತರಿಗೂ ಹಿರಿಯ ಅಧಿಕಾರಿಗಳಿಗೂ ಹೀಗೆ ಬರೆಸಿಕೊಳ್ಳುವ ಅವಕಾಶ ದೊರೆಯಿತು. ಆಮೇಲೆ 
ಸಾಮಾನ್ಯ ಜನ, ಅಂದರೆ ಉಳ್ಳವರು, ಪ್ಯಾಪರೆಸ್ ಕಾಗದ ಸುರುಳಿಗಳಲ್ಲಿ ಇಂಥ ಬರವಣಿಗೆಯ ಹೊತ್ತಿಗೆಗಳನ್ನು 
ಮಾಡಿಸಿಕೊಳ್ಳಲು ಶುರುಮಾಡಿದರು . ಕಾಗದದ ಸುರಳಿಗಳು ಪಿರಮಿಡ್ಡುಗಳಷ್ಟು ಖರ್ಚಿನ ಬಾಬತ್ತಲ್ಲವಾದರೂ 
ಬರವಣಿಗೆ ದುಬಾರಿಯದು. ಒಂದು ಮರಣದ ಹೊತ್ತಿಗೆ ಸಿದ್ಧ ಮಾಡಿಸುವುದಕ್ಕೆ ಒಬ್ಬ ಆಳಿನ ಅರ್ಧ 
ವರ್ಷದ ಕೂಲಿಯಷ್ಟು ಖರ್ಚಾಗುತಿತ್ತಂತೆ. ಕ್ರಿಪೂ ೧೭೦೦ರಿಂದ ಕ್ರಿಪೂ ೧ನೆಯ ಶತಮಾನದವರೆಗೆ 
ರಚನೆಗೊಂಡ ಇಂಥ ನೂರಾರು ಹೊತ್ತಿಗೆಗಳು, ನಲವತ್ತು ಮೀಟರ್‌ನಿಂದ ಹಿಡಿದು ಒಂದೇ ಮೀಟರ್ 
ಉದ್ದವಿರುವಂಥವು ಸಿಕ್ಕಿವೆ. ಒಂದೊಂದರಲ್ಲೂ ಹದಿನಾಲ್ಕರಿಂದ ನಲವತ್ತೈದು ಸೆಂಟಿಮೀಟರ್ ಉದ್ದದ 
ಬಿಡಿ ಹಾಳೆಗಳ ಜೋಡಣೆ ಇದೆ. ಪಠ್ಯಭಾಗಕ್ಕೆ ಕಪ್ಪು, ಮಂತೋಕ್ತಿಗಳ ಆರಂಭಕ್ಕೆ ಅಪಾಯ ಒಡ್ಡುವ 
ದೇವತೆಗಳ ಹೆಸರಿಗೆ ಕೆಂಪು ಮಸಿ ಬಳಸಿ ಬರೆದಿದ್ದಾರೆ. ವರ್ಣಚಿತ್ರಗಳಿವೆ. ಕೆಲವು ಹೊತ್ತಿಗೆಗಳು ಚಿನ್ನದ 
ಹಾಳೆಯ ಮೇಲೆ ಬರೆದಿರುವಂಥವು. ಇನ್ನು ಕೆಲವು ಒಂದು ಬದಿಯಲ್ಲಿ ಬೇರೆ ಏನೋ ಇರುವ ಬಳಸಿದ 
ಹಾಳೆಗಳು . ಅಂದಹಾಗೆ ಸತ್ತವರ ಹೊತ್ತಿಗೆಗಳು ಗಂಡಸರಿಗೆ ಸಂಬಂಧಪಟ್ಟವೇ ಹೆಚ್ಚು, ಹೆಂಗಸರದ್ದು 


೧ರ್೪ 


ನುಡಿಯೊಳಗಾಗಿ 


ಇಲ್ಲವೆಂದಲ್ಲ , ಕಡಮೆ . ಇವನ್ನು ಸತ್ತವರ ಹೊತ್ತಿಗೆ ಎಂದು ಕರೆದರೂ ಈಜಿಪ್ಟ್ ಭಾಷೆಯಲ್ಲಿ ಇಂಥ 
ಪುಸ್ತಕಗಳ ಶೀರ್ಷಿಕೆಯನ್ನು ಅಕ್ಷರಶಃ ಅನುವಾದಿಸಿದರೆ ' ಹಗಲಿನಲ್ಲಿ ಮತ್ತೆ ಬರುವುದು' ಎಂದಾಗುತ್ತದೆ. 
- ಈ ಹೊತ್ತಿಗೆಗಳಲ್ಲಿ ಏನಿದೆ ? ಸಾಮಾನ್ಯವಾಗಿ ನಾಲ್ಕು ಭಾಗಗಳಿರುತ್ತವೆ. ಸತ್ತವರು ಹೇಗೆ ಸಮಾಧಿಯನ್ನು 
ಹೊಗುತ್ತಾರೆ, ಅಲ್ಲಿಂದ ಅಧೋಲೋಕಕ್ಕೆ ಹೇಗೆ ಕಾಲಿಡುತ್ತಾರೆ , ದೇಹಕ್ಕೆ ಚಲನೆ ಮತ್ತು ಮಾತು ಮತ್ತೆ 
ಹೇಗೆ ದೊರೆಯುತ್ತದೆ ಅನ್ನುವುದು ಮೊದಲ ಭಾಗ, ದೇವತೆಗಳ, ಸ್ಥಳಗಳ ಸೃಷ್ಟಿಯ ಪುರಾಣ, ಸತ್ತವರಿಗೆ 
ಮತ್ತೆ ದೊರೆವ ಬದುಕು, ಉದಯ ಸೂರ್ಯನೊಡನೆ ಎಚ್ಚರಗೊಂಡು ಮರು ಹುಟ್ಟು ಪಡೆಯಲೆಂಬ 
ಪ್ರಾರ್ಥನೆ, ಸತ್ತವನು ಸೂರ್ಯದೋಣಿಯಲ್ಲಿ ಕೂತು ಆಕಾಶ ಯಾನ ಮಾಡುವ, ಸಂಜೆ ಅಧೋಲೋಕಕ್ಕಿಳಿದು 
ಅಸಿರಿಸ್‌ನ ಎದುರು ಹಾಜರಾಗುವ ವರ್ಣನೆ ಮೂರನೆಯ ಭಾಗದಲ್ಲಿ. ಸತ್ತವನ ಸಮರ್ಥನೆ, ಆನಂತರ 
ಆತ ದೇವರುಗಳಲ್ಲೊಬ್ಬನಾಗಿ ಇಡೀ ಲೋಕದ ಮೇಲೆ ಅಧಿಕಾರ ಚಲಾಯಿಸುವನೆಂಬ ವಿವರ ಕೊನೆಯಲ್ಲಿ. 

ಸಾವಿನ ನಂತರವೂ ಬದುಕು ಮುಂದುವರೆಯಬೇಕೆ ಎಂದು ನಿರ್ಧರಿಸಲು ಅಧೋಲೋಕದ 
ದೇವರು ಒಸಿರಿಸ್‌ನ ಸಮಕ್ಷಮದಲ್ಲಿ ಸತ್ತವನ ಹೃದಯವನ್ನು ತೂಗಿ ನೋಡುವ ಕೆಲಸ ನಡೆಯುತಿತ್ತು. 
ಹೃದಯವೇ ಎಲ್ಲ ವಿವೇಕ, ಬುದ್ದಿವಂತಿಕೆಯ ಸ್ಥಾನ ಎಂದು ತಿಳಿದಿದ್ದರಿಂದ ಅಕಸ್ಮಾತ್ ಹೃದಯವೇನಾದರೂ 
ಮುರಿದರೆ ಅನ್ನುವ ಆತಂಕವಿದ್ದುದರಿಂದ ಇನ್ನೊಂದು ಹೆಚ್ಚುವರಿ ಹೃದಯವನ್ನು ಮಾಡಿಸಿ, ಅದು 
ದುಂಬಿಯಾಕಾರದ ಹಸಿರು ಕಲ್ಲಿನ ತಾಯತ, ಅದಕ್ಕೆ ಶಕ್ತಾನುಸಾರ ಚಿನ್ನ , ರತ್ನಗಳನ್ನು ಅಳವಡಿಸಿ 
ಅದನ್ನೂ ಸಮಾಧಿಮಾಡುತಿದ್ದರಂತೆ. ಈಜಿಪ್ಪಿನ ಒಬ್ಬ ಲಿಪಿಕಾರ ಹ್ಯುನಿಫರ್(ಕ್ರಿಪೂ ೧೨೭೫ ) ನ ಸಾವಿನ 
ಹೊತ್ತಿಗೆಯ ಇಂಥ ಚಿತ್ರ ಹೇಳುವ ಕಥೆಯನ್ನು ನೋಡೋಣ. 

ಚಿತ್ರದ ಬಲ ತುದಿಯಲ್ಲಿರುವಾತ ಓಸಿರಿಸ್ , ಅವನೆದುರು ಒಂದು ದೊಡ್ಡ ತಕ್ಕಡಿ, ತಕ್ಕಡಿಯಲ್ಲಿ 
ಇರುವ ತೂಕದ ಕಲ್ಲು ಹಕ್ಕಿಯ ಗರಿ ( ಸತ್ಯ ಹಕ್ಕಿಗರಿಯಷ್ಟು ಹಗುರ! 'ಲಘುವಾಗೆಲೆ ಮನ' ಎಂದು ಕವಿ 
ಕಾತರಿಸಿದ್ದು ಸತ್ಯದ ಹಂಬಲದಿಂದಲೇ ಇರಬೇಕು). ಆ ಹಕ್ಕಿಯ ಗರಿ ಮ ' ಅತ್ ಎಂಬ ದೇವತೆಯ 
ರೂಪ. ಅವಳು ಸತ್ಯ ಮತ್ತು ನ್ಯಾಯಗಳ ದೇವತೆ. ಅಲ್ಲೇ ಪಕ್ಕದಲ್ಲಿ ಇರುವ ಮನುಷ್ಯ ಶರೀರ ಮತ್ತು ನರಿ 
ತಲೆಯ ದೇವರು ಅನುಬಿಸ್ . ಆತ ಮಮ್ಮಿಗೊಳಿಸುವ ( ಅವನ ಕೈಯಲ್ಲಿ ಎಣ್ಣೆಯ ಶೀಶೆ ಇದೆ), 
ಸತ್ತವರನ್ನು ಮುಂದಿನ ಬದುಕಿಗೆಂದು ಒಸಿರಿಸ್ ಸಾನ್ನಿಧ್ಯಕ್ಕೆ ಕರೆದೊಯ್ಯುವ ದೇವರು. ಸತ್ತವನ ಹೃದಯದ 
ತೂಕ ನೋಡುತಿದ್ದಾನೆ. ಹೃದಯದ ತೂಕ ಸತ್ಯದ ಗರಿಯ ತೂಕ ಸಮವಾದರೆ ಸತ್ತವನ ಬದುಕು 
ಒಳ್ಳೆಯದಿತ್ತೆಂದು ಅರ್ಥ. ಆತ ' ಮಅಖೆರು' ಅಥವ 'ಸಮರ್ಥಿತ', 'ಸತ್ಯಧ್ವನಿಯುಳ್ಳವ' ಆಗುತಿದ್ದ. 
ಪಾಪದ ಭಾರವಿದ್ದರೆ ಅಯೋಗ್ಯನೆಂದು ಅವನನ್ನು ತಿಂದು ಹಾಕಲು ಮೊಸಳೆ, ಸಿಂಹ, ಹಿಮೊಪಾಟಮಸ್ 
ಸಂಯೋಜನೆಯಂತಿರುವ ದೇವ ಅಮ್ಮಿಟ್ ಕಾದಿದ್ದಾನೆ. ಸತ್ತಿರುವಾತ ಲಿಪಿಕಾರ, ಬರವಣಿಗೆಗೆ ಬಳಸುತ್ತಿದ್ದದ್ದು 
ಹಕ್ಕಿಗರಿ ; ಈ ಚಿತ್ರವೇ ಸತ್ಯ , ಸಮರ್ಥನೆ , ನಡೆ - ನುಡಿಗಳ ರೂಪಕದಂತೆ ಇದೆಯಲ್ಲವೇ . 

ನಲವತ್ತೆರಡು ಪಾಪಗಳ ಒಂದು ಪಟ್ಟಿ ಇರುತಿತ್ತು. ಸತ್ತ ಮನುಷ್ಯ ಅವು ಒಂದೊಂದನ್ನೂ 
ಹೆಸರಿಸುತ್ತ ತಾನು ಈ ಪಾಪ ಮಾಡಿಲ್ಲ ಎಂದು ನಲವತ್ತೆರಡು ನ್ಯಾಯಾಧೀಶ ದೇವತೆಗಳ ಸಮ್ಮುಖದಲ್ಲಿ 
ಪ್ರಮಾಣಮಾಡಬೇಕು. ಚಿತ್ರದ ಮೇಲುಭಾಗದಲ್ಲಿದ್ದಾರೆ ಅವರು. ಅಂಥ ಹೊತ್ತಿನಲ್ಲಿ ಸತ್ತವನ ಹೃದಯ 
ಅವನ ಮಾತಿಗೆ ವಿರುದ್ಧವಾಗಿ ಸಾಕ್ಷಿ ನುಡಿದುಬಿಟ್ಟರೆ ? ಹೃದಯ ವಿರುದ್ದನಿಲುವು ತಳೆದು ತೊಂದರೆ 
ಮಾಡದಿರಲೆಂದು ಒಂದು ಮಂತ್ರವಿತ್ತು . ಅದರ ಒಂದು ಭಾಗ: 

“ಓ ತಾಯಿ , ಎದೆಯಮ್ಮಾ, ನನ್ನಮ್ಮಾ, ನನ್ನ ಬೇರೆ ಬೇರೆ ರೂಪಗಳ ತಾಯೀ , ನನ್ನ 
ವಿರುದ್ದ ಸಾಕ್ಷಿ ಹೇಳಬೇಡ. ತಕ್ಕಡಿ ಹಿಡಿದ ದೇವರ ಎದುರು ನನ್ನ ವೈರಿಯಾಗಬೇಡ, 
ನೀನು ನನ್ನ ದೇಹದಲ್ಲಿದ್ದ 'ಕ' ( ಜೀವಚೈತನ್ಯ), ನಾವೆಲ್ಲಿಂದ ಧಾವಿಸಿ ಬಂದೆವೋ ಅಲ್ಲಿಗೆ 
ಸಂತೋಷದಿಂದ ತೆರಳು, ನನ್ನ ಹೆಸರು ಮನುಷ್ಯರಾಗಲು ಕಾದಿರುವ ಸೇವಕರ ಸಂದಣಿಯಲ್ಲಿ 


ನುಡಿಯೊಳಗಾಗಿ. 


೧೫೦ 


ಮುಳುಗುವಂತೆ ಮಾಡಬೇಡ. ದೇವರೆದುರು ನನ್ನ ಬಗ್ಗೆ ಸುಳ್ಳು ಹೇಳಬೇಡ, ದಯವಿಟ್ಟು 
ಇದನ್ನು ಮರೆಯಬೇಡ ಅಮ್ಮಾ.' ( ಮಂತ್ರೋಕ್ತಿ ೩೦ ಬಿ). 

ಇದನ್ನು ಓದಿ ಆಶ್ವರ್ಯ, ವಿಷಾದ, ಮರುಕ ಎಲ್ಲವೂ ಮನಸ್ಸಿನಲ್ಲಿ ಮೂಡುತ್ತವೆ. ಮನುಷ್ಯನೆಂದಮೇಲೆ 
ತಪ್ಪು ಮಾಡದೆ ಇರುತ್ತಾನೆಯೇ ? ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಅಲ್ಲವೇ ? 
ಮಾಡಿದ್ದು ತಪ್ಪು ಎಂದು ಗೊತ್ತಿದ್ದರೂ ಸಮರ್ಥಿಸಿಕೊಳ್ಳುವುದು ಇದೆಯಲ್ಲವೇ ? ನಾವು ಭಾಷೆಯನ್ನು 
ಹೆಚ್ಚಾಗಿ ಬಳಸುವುದೇ ಸ್ವಸಮರ್ಥನೆಗೆ, ಆತ್ಮಸಾಕ್ಷಿ ಅನ್ನುತ್ತೇವಲ್ಲ ಅದನ್ನು ಸುಮ್ಮನಿರಿಸುವ ಹಂಬಲವೂ 
ಈ ಮಾತಿನಲ್ಲಿ ಕೇಳುತ್ತದೆಯಲ್ಲವೇ ? ಸಾಕ್ಷಿಯನ್ನು ಇಲ್ಲವಾಗಿಸಿಕೊಳ್ಳುವ ಪ್ರಯತ್ನ ಕೂಡ ಮನುಷ್ಯನಷ್ಟೇ 
ಹಳೆಯದೇನೋ . ಅದಕ್ಕೆಂದೇ ಆತ್ಮಸಾಕ್ಷಿಯನ್ನು ದಮನಿಸುವ ವ್ಯರ್ಥ ಪ್ರಯತ್ನ, ( ಈ ಮಂತ್ರವೇ ಹೃದಯ 
ನಿಜ ಹೇಳುತ್ತದೆಂಬ ಅರಿವಿನಿಂದ ಮೂಡಿದ್ದಲ್ಲವೇ !) ವಿಷಾದವನ್ನೂ ಹುಟ್ಟಿಸುತ್ತದೆ. 

ಸತ್ತವರ ಹೊತ್ತಿಗೆಯ ಪಠ್ಯ ಮತ್ತು ಚಿತ್ರಗಳು ಮಾಟವೂ ಹೌದು, ಧಾರ್ಮಿಕವೂ ಹೌದು. 
ದೇವರನ್ನು ಒಲಿಸುವದಕ್ಕೆ ಪ್ರಾರ್ಥನೆ, ನಿಯಂತ್ರಿಸುವುದಕ್ಕೆ ಮಾಟ, ಮಾತು- ಮಾಟ ಬೇರೆಯಲ್ಲ. ಮಾತಿನ 
ಮಂತ್ರಶಕ್ತಿ ಬರವಣಿಗೆಗೂ ವ್ಯಾಪಿಸಿತ್ತು. ಹೈರೋಗ್ಲಿಫ್ ಕಂಡುಹಿಡಿದವ ಥೋತ್ ದೇವರು; ಆ ಲಿಪಿಯಲ್ಲಿ 
ಬರೆದದ್ದಕ್ಕೂ ಮಾತಿಗೆ ಆಡಿದ ಮಂತ್ರದಷ್ಟೆ ಶಕ್ತಿ ಎಂದು ತಿಳಿದಿದ್ದರು. 

ಸತ್ತವರು ಮತ್ತೆ ಬದುಕುವುದು ಅದು ನಿಜ ಜಗತ್ತಿಗೆ ಸಮಾನವಾದ, ಜೀವಂತ ಈಜಿಪ್ಪರ ಸಮೃದ್ಧಿಯೆಲ್ಲ 
ತುಂಬಿರುವ ಹಸಿರು ನಾಡಿನಲ್ಲಿ . ಅಲ್ಲಿ ಒಡೆಯ ಮಾಡಬೇಕಾದ ದೇಹ ಶ್ರಮವನ್ನು ಅವನ ಬದಲಾಗಿ 
ಮಾಡುವುದಕ್ಕಾಗಿ ಶವದೊಡನೆ ಅನೇಕ ಪುಟ್ಟ ಶ್ರಮಜೀವಿಗಳ ವಿಗ್ರಹ 'ಉಶ್‌ಬೆತಿ'ಗಳನ್ನು ಸಮಾಧಿಯೊಳಗೆ 
ಇಡುವುದಿತ್ತು. ಕ್ರಿಪೂ ೧೯೦೦ರ ಇಂಥ ಬೊಂಬೆಗಳನ್ನು ಕಂಡರೆ ಉಳ್ಳವರ ಇಲ್ಲದವರ ಅಸಮಾನತೆಯ 
ಪ್ರಾಚೀನ ರೂಪ ಕಂಡಂತಾಗುತ್ತದೆ. 

ಇದೇ ಥರ ಗರುಡಪುರಾಣದಲ್ಲಿ ಬರುವ ಇಪ್ಪತ್ತೆಂಟು ಬಗೆಯ ಅಪರಾಧಗಳ, ಅವಕ್ಕೆ ನರಕದಲ್ಲಿ 
ದೊರೆಯುವ ಶಿಕ್ಷೆಯ ವಿವರಗಳನ್ನು ನೆನಪಿಗೆ ತಂದುಕೊಳ್ಳಬಹುದು. ಸಾವು ಸಮೀಪಿಸಿದಾಗ, ಸಾಯುವಾಗ, 
ಸತ್ತನಂತರ ನಡೆಯುವ ಪ್ರಜ್ಞೆಯ ಪರಿವರ್ತನೆಗಳನ್ನು ವಿವರಿಸುವ ಟಿಬೆಟನ್ ಬೌದ್ದರ ಸತ್ತವರ ಹೊತ್ತಿಗೆಗಳನ್ನೂ 
ನೆನೆಯಬಹುದು. ವಿವಿಧ ಧರ್ಮಗಳ ಜನ್ಮಾಂತರದ ಕಲ್ಪನೆಗಳನ್ನು ನೆನೆಯಬಹುದು. ಇಹದಂತೆಯೇ 
ಪರವನ್ನೂ ಭಾಷೆಯ ಮೂಲಕ ಕಲ್ಪಿಸಿಕೊಂಡು ಹಾಗೆ ಕಲ್ಪಿಸಿಕೊಂಡದ್ದೇ ಬದುಕನ್ನು ಆಳುತಿದ್ದ, ಆಳುತಿರುವ 
ಸಂಗತಿಯನ್ನು ಕಂಡು ಅಚ್ಚರಿಪಡಬಹುದು. ಕಲ್ಪನೆಯಲ್ಲಿ ಮುಳುಗಲು ಪುರುಸೊತ್ತಿಲ್ಲದ ದುಡಿಯುವ 
ಜನ ಕಟ್ಟಿಕೊಂಡ ಪಠ್ಯಗಳಲ್ಲಿ ಸ್ವರ್ಗ ನರಕ ಎರಡೂ ಗೈರುಹಾಜರಾಗಿರುವುದು ಯಾಕೆ ಎಂದೂ 
ಯೋಚಿಸಿ ನಿಮ್ಮದೇ ತೀರ್ಮಾನಗಳಿಗೆ ತಲುಪಬಹುದು. ಬದುಕಿರುವಾಗಲೂ ಸತ್ತಮೇಲೂ ಭಾಷೆಯಿಂದ 
ಬಿಡುಗಡೆಯಿಲ್ಲ. 


( ಸಾಪ್ತಾಹಿಕ ಪುರವಣಿ ೨೬ - ೮ - ೨೦೧೨) 


೧೫೧ 


ನುಡಿಯೊಳಗಾಗಿ 


ಕಣಿ ಮೂಳೆ 


ಮುಂದಿನ ಕಾಲದ ಸಂಗತಿಗಳನ್ನು ತಿಳಿಯಲು ಬಳಸುತ್ತಿದ್ದ ಮೂಳೆ 
ಚೂರುಗಳ ಮೇಲಿನ ಬರಹವು ಭಾಷೆ , ಚರಿತ್ರೆ ಮತ್ತು ಸಂಸ್ಕೃತಿಗಳ 
ಹಿಂದಿನ ಕಾಲದ ಖಚಿತ ತಿಳಿವಳಿಕೆಯನ್ನು ದೊರಕಿಸಿಕೊಟ್ಟಿತು. 

ಚೀನಾ ದೇಶದ್ದು ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು, ಅದರ 
ಭಾಷೆ ಹಳೆಯದು ಅನ್ನುವುದು ಗೊತ್ತಿತ್ತು. ಆದರೆ ಅದರ ಲಿಪಿಯ 
ಸ್ವರೂಪದ ಬಗ್ಗೆ , ಚಾರಿತ್ರಿಕ ಸಂಗತಿಗಳ ಬಗ್ಗೆ ಎಷ್ಟೋ ಪ್ರಶ್ನೆಗಳಿಗೆ 
ಉತ್ತರ ಸಿಕ್ಕಿರಲಿಲ್ಲ . ಕಣಿ ಮೂಳೆಗಳ ಬರಹ ಅಂಥ ಹಲವು 
ತೊಡಕುಗಳಿಗೆ ಪರಿಹಾರ ಒದಗಿಸಿತು. 

- ಆಮೆಯ ಚಿಪ್ಪು ಅಥವ ದನದ ಭುಜದ ಮೂಳೆಯನ್ನು 
ಬಳಸಿ ಭವಿಷ್ಯ ನುಡಿಯುವ ಕ್ರಮವೊಂದು ಚೀನಾದಲ್ಲಿತ್ತು. ಕ್ರಿಷ 
೧೭೬೬ - ೧೧೨೨ರ ಅವಧಿಯಲ್ಲಿ ಶಾಂಗ್ ವಂಶದ ರಾಜರು 
ಆಳುತಿದ್ದಾಗ ಈ ಪದ್ಧತಿ ವ್ಯಾಪಕವಾಗಿ ಬಳಕೆಯಲ್ಲಿತ್ತು. ಮಳೆ, ಬೆಳೆ, 
ರಾಜವಂಶದ ಜನರ ಭವಿಷ್ಯ, ಆರೋಗ್ಯ ಸಮಸ್ಯೆ, ಸೈನ್ಯದ ವ್ಯವಹಾರ , 
ಮಗು ಹುಟ್ಟುವ ಗಳಿಗೆ ಇಂಥ ವಿಷಯಗಳನ್ನು ತಿಳಿಯುವುದಕ್ಕೆ 


ha 


ನುಡಿಯೊಳಗಾಗಿ 


೧೫೨ 


ಕಣಿ ಮೂಳೆಗಳ ಮೊರೆಹೊಗುತಿದ್ದರು. ಯೂರೋಪು, ಆಫ್ರಿಕದಲ್ಲಿ, ಕೊರಿಯದಲ್ಲಿ , ಉತ್ತರ ಅಮೆರಿಕದ 
ಭಾಗಗಳಲ್ಲಿ ಇಂಥದೇ ಪದ್ಧತಿ ಇತ್ತು ಅನ್ನುತ್ತಾರೆ. 

ಪ್ರಶ್ನೆಗಳನ್ನು ಮೂಳೆಯ ಮೇಲೆ, ಚಿಪ್ಪಿನ ಮೇಲೆ ಕೆತ್ತಿ, ಅಥವ ಬಣ್ಣ ಬ್ರಶ್ನು ಬಳಸಿ ಪ್ರಶ್ನೆ ಬರೆದು 
ಅದನ್ನು ಸುಡುತಿದ್ದರು; ಇಲ್ಲವೇ ಕಾದ ಕಬ್ಬಿಣದ ಸಲಾಕೆಯನ್ನು ಒತ್ತಿ ಹಿಡಿದು ಮೂಳೆ ಬಿರುಕು 
ಬರುವವರೆಗೆ ಕಾಯುತಿದ್ದರು. ಅದರ ಮೇಲೆ ಎಂಥ ಬಿರುಕು , ಯಾವ ಆಕಾರದ ಬಿರುಕು ಅನ್ನುವುದನ್ನು 
“ಓದಿ' ಭವಿಷ್ಯ ನುಡಿಯುತಿದ್ದರು. 

ಚೀನೀ ಬರವಣಿಗೆಯ ಅತಿ ಹಳೆಯ ದಾಖಲೆ ಸಿಕ್ಕಿರುವುದು ಇಂಥ ಕಣಿ ಮೂಳೆಗಳ ಮೇಲೆ. 
ಎಷ್ಟೋ ಜನ ವಿದ್ವಾಂಸರು ಶಾಂಗ್ ಅನ್ನುವ ವಂಶ ನಿಜವಾಗಲೂ ಇತ್ತೇ ಎಂದು ಪಡುತಿದ್ದ ಅನುಮಾನಕ್ಕೂ 
ಉತ್ತರ ಸಿಕ್ಕಿದ್ದು ಈ ಮೂಳೆಗಳಿಂದಲೇ . ಕ್ರಿಪೂ ೧೪೦೦ರಿಂದ ಕ್ರಿಪೂ ೧೧೦೦ರ ಅವಧಿಯ ಮೂಳೆಗಳು 
ಪತ್ತೆಯಾದದ್ದು ಈಗಿನ ಅನ್‌ಯಾಂಗ್ ಪ್ರದೇಶದಲ್ಲಿ, ಇಪ್ಪತ್ತನೆಯ ಶತಮಾನದ ಮೊದಲ ಭಾಗದಲ್ಲಿ. 

- ನೆಲ ಉಳುವಾಗ ಅಲ್ಲಿನ ರೈತರಿಗೆ ಸಿಗುತಿದ್ದ ಮೂಳೆಗಳನ್ನು ಮತ್ತೆ ನೆಲದಲ್ಲಿ ಹೂಳುತಿದ್ದರು. ೧೯ನೆ 
ಶತಮಾನದ ಜನ ಆಮೆ ಮೂಳೆಗಳನ್ನು ಮಲೇರಿಯ ಜ್ವರಕ್ಕೆ ಔಷಧವಾಗಿ ಬಳಸುವುದು ಶುರುವಾದಾಗ 
ಕಣಿ ಮೂಳೆಗಳ ಮಾರಾಟ ಶುರುವಾಯಿತು. 

೧೮೯೯ನೆಯ ಇಸವಿಯಲ್ಲಿ ಪ್ರಾಚೀನ ವಸ್ತುಗಳ ವ್ಯಾಪಾರಿಯೊಬ್ಬ ಈ ಪ್ರದೇಶದಲ್ಲಿ ಹಳೆಯ 
ವಸ್ತುಗಳಿಗೆ ಬೆದಕುತಿದ್ದ . ಸ್ಥಳೀಯರು ಒಂದಷ್ಟು ಕಣಿ ಮೂಳೆಗಳನ್ನು ಕೊಟ್ಟಿದ್ದರು. ಅವನ್ನು ತೆಗೆದುಕೊಂಡು 
ಹೋಗಿ ವಾಂಗ್ ಯಿರಾಂಗ್ ಅನ್ನುವಾತನಿಗೆ ಮಾರಿದ. ಆತ ಬೀಜಿಂಗ್‌ನ ಇಂಪೀರಿಯಲ್ ಅಕಾಡಮಿಯ 
ಮುಖ್ಯಸ್ಥ, ತಿಳಿವಳಿಕೆ ಇದ್ದ ಸಂಗ್ರಾಹಕ. ಈ ಕಣಿ ಮೂಳೆಗಳ ಮೇಲೆ ಇರುವ ಬರಹ ಕ್ರಿಪೂ ೧೪೦೬ರ 
ಝ್ ರಾಜವಂಶದ ಕಂಚಿನ ವಸ್ತುಗಳ ಮೇಲಿರುವ ಚೀನೀ ಬರಹಕ್ಕೆ ಹೋಲುವಂತಿವೆ ಎಂದು ಕಂಡುಕೊಂಡ 
ಮೊಟ್ಟಮೊದಲ ಆಧುನಿಕ ಮನುಷ್ಟ ಇವನೇ ಅನ್ನುತ್ತಾರೆ . 

ವಾಂಗ್ ಯಿರಾಂಗ್‌ಗೆ ಮಲೇರಿಯ ಆಗಿತ್ತು, ಅವನ ವಿದ್ವಾಂಸ ಮಿತ್ರ ಲಿಯು ಇ ಆಮೆ ಚಿಪ್ಪು 
ಪುಡಿ ಮಾಡಿಕೊಡಲು ಬಂದ. ಅದನ್ನು ಕುಟ್ಟುವ ಮೊದಲು ಚಿಪ್ಪಿನ ಮೇಲಿದ್ದ ಬರಹ ಕಂಡಿತು ; ತಾಮ್ರ 
ಶಾಸನಗಳ ಪರಿಚಯವಿದ್ದ ಅವರು ಅದರ ಲಿಪಿಯನ್ನು ಗುರುತಿಸಿದರು ಅನ್ನುವ ಕಥೆ ಕೂಡ ಇದೆ. 
೧೮೯೯ರ ಮೊದಲು ಎಷ್ಟು ನೂರು, ಸಾವಿರ ಕಣಿ ಮೂಳೆಗಳು ಸಾಂಪ್ರದಾಯಕ ಔಷಧದಂಗಡಿಗಳಲ್ಲಿ 
ಪುಡಿಯಾಗಿ ಜನರ ಹೊಟ್ಟೆ ಸೇರಿದ್ದವೋ ಎಂದು ಚೀನೀ ವಿದ್ವಾಂಸನೊಬ್ಬ ಉದ್ಧರಿಸಿದ್ದಾನೆ. 

ಕಣಿ ಮೂಳೆಗಳ ಮಹತ್ವ ಗುರುತಿಸಿದ ವಾಂಗ್ ೧೯೦೦ರಲ್ಲಿ ರಾಜಕೀಯ ಕಾರಣಕ್ಕೆ ಆತ್ಮಹತ್ಯೆ 
ಮಾಡಿಕೊಂಡ. ಆಮೇಲೆ ಅವನ ಮಗ ಕಣಿ ಮೂಳೆಗಳನ್ನು ಲಿಯು ಇ ಗೆ ಮಾರಿಬಿಟ್ಟ. ಆತ 
೧೯೦೩ರಲ್ಲಿ ಕಣಿ ಮೂಳೆಗಳ ಮೇಲಿದ್ದ ಬರಹದ ಬಗ್ಗೆ ಪುಸ್ತಕ ಬರೆದ. ಚೀನಾದಲ್ಲಿ, ವಿದೇಶೀ ಸಂಗ್ರಾಹಕರಲ್ಲಿ, 
ವಿದ್ವಾಂಸರಲ್ಲಿ ಕುತೂಹಲ ಮೂಡಿ ಕಣಿಮೂಳೆಗಳಿಗೆ ದೊಡ್ಡ ಮಾರುಕಟ್ಟೆ ಸೃಷ್ಟಿಯಾಯಿತು. ಇಂಥ 
ಮೂಳೆಗಳು ಇನ್ನೆಲ್ಲೋ ಸಿಗುತ್ತವೆ ಅನ್ನುತ್ತ ಸಂಗ್ರಾಹಕರು ದಾರಿ ತಪ್ಪಿಸುತಿದ್ದರು. ೧೯೦೮ರಲ್ಲಿ ಲುವೊ 
ಝನ್ಯು ಎಂಬ ವಿದ್ವಾಂಸ ಈ ಕಣಿಮೂಳೆಗಳು ಅನ್ಯಾಂಗ್ ಪ್ರದೇಶದವು, ಅದು ಶಾಂಗ್ ರಾಜವಂಶದ 
ರಾಜಧಾನಿಯಾಗಿತ್ತು ಎಂದು ಪತ್ತೆ ಮಾಡಿದ. 

ನೆಲ ಬಗೆದು ಸಿಕ್ಕಿದ್ದನ್ನೆಲ್ಲ ದೋಚುವ, ಮಾರುವ ಕೆಲಸ ನಡೆಯುತಿತ್ತು. ಕೆನಡದ ಜೇಮ್ಸ್ 
ಮೆಲ್ಲೋನ್ ಮೆನೆಜಿಸ್ ಕಣಿ ಮೂಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿಸಿದ್ದ. ಚೀನೀಯರು ' ಶಾಂಗ್ 
ಸಂಸ್ಕೃತಿಯ ಮತ್ತು ಕಣಿ ಮೂಳೆ ಶಾಸನಗಳ ಪ್ರಮುಖ ಪಾಶ್ಚಾತ್ಯ ವಿದ್ವಾಂಸ' ಎಂದು ಗುರುತಿಸಿ 
೨೦೦೪ರಲ್ಲಿ ಕಣಿ ಮೂಳೆಗಳ ಅಧ್ಯಯನಕ್ಕೆಂದೇ ಅವನ ಹೆಸರಿನಲ್ಲಿ ಸ್ಮಾರಕ ಮ್ಯೂಸಿಯಮ್ ಸ್ಥಾಪಿಸಿದರು. 


೧೫೩ 


ನುಡಿಯೊಳಗಾಗಿ 


೧೯೨೮ರಲ್ಲಿ ಅಧಿಕೃತ ಉತ್ಪನನಗಳು ನಡೆದು ೨೦ ಸಾವಿರ ಕಣಿ ಮೂಳೆಗಳು ಸಿಕ್ಕವು. ಇವು ಇದುವರೆಗೆ 
ಸಿಕ್ಕಿರುವ ರಾಶಿಯಲ್ಲಿ ಐದನೆಯ ಒಂದು ಭಾಗ ಅಷ್ಟೇ ಅನ್ನುತ್ತಾರೆ. 

ಕಣಿಮೂಳೆಗಳು ಬಲುಮಟ್ಟಿಗೆ ಆಮೆಯ ಚಿಪ್ಪು, ಅದರಲ್ಲೂ ಹೆಣ್ಣು ಆಮೆಯದು ಅಥವ ಎತ್ತಿನ 
ಭುಜ, ಪಕ್ಕೆಲುಬುಗಳು, ಕುರಿ , ಹಂದಿ , ಕುದುರೆ, ಜಿಂಕೆ ಮತ್ತು ಇತರ ಪ್ರಾಣಿಗಳದೂ ಕೆಲವು ಇವೆ. ಆಮೆ 
ಚಿಪ್ಪು ಎಲ್ಲಿ ಸಿಗುತಿದ್ದವು? ಶಾಂಗ್ ಅರಸರಿಗೆ ಕಾಣಿಕೆ ಬಂದವು ಅವು. 'ಇಂಥ ಸಾಮಂತ ೨೫೦ ಆಮೆ 
ಕಳಿಸಿದ್ದಾನೆ' ಅನ್ನುವಂಥ ಬರಹಗಳು ಇವೆ . ಆಮೆ ಚಿಪ್ಪಿನ ನಡುವೆ ಸೇತುವೆಯಂತೆ ಉಬ್ಬಿರುವ 
ಭಾಗದಲ್ಲಿರುವದರಿಂದ ಸೇತುವೆ ಟಿಪ್ಪಣಿ ಅನ್ನುವ ಹೆಸರು ಇವಕ್ಕೆ, ಇನ್ನು ಕೆಲವು ಬಲಿ ಕೊಡುವುದಕ್ಕೆ 
ರಾಜನ ಪ್ರಾಣಿಸಂಗ್ರಹದಿಂದ ಬಂದವು. 

ಎಲುಬನ್ನು ನಯವಾಗಿ ತಯಾರುಮಾಡಿಕೊಂಡು ಅದರ ಮೇಲೆ ನಿರ್ದಿಷ್ಟ ಕ್ರಮ ಅನುಸರಿಸಿ 
ರಂಧ್ರವನ್ನೋ ಹಳ್ಳಗಳನ್ನೇ ಮಾಡುತಿದ್ದರು. ' ಮುನ್ನುಡಿ' ಯ ಭಾಗದಲ್ಲಿ ಸಂವತ್ಸರದ , ಮಾಸದ, ದಿನದ 
ಮತ್ತು ಶಕುನ ಓದುವಾತನ ಹೆಸರು ಬರೆಯುತಿದ್ದರು . ಆಮೇಲೆ 'ಕೇಳಿಕೆ' ಯ ಬರಹ - ರಾಜನಿಗೆ ಹಲ್ಲು 
ನೋವುಬರಲು ಇಂಥ ಹಿರೀಕನ ಆತ್ಮ ಕಾರಣವೇ ? ಮಗು ಯಾವತ್ತು ಜನಿಸಿದರೆ ಒಳ್ಳೆಯದು ? ಈ 
ವರ್ಷದ ಬೆಳೆ ಹೇಗೆ? ಯುದ್ಧ ಗೆಲ್ಲುತ್ತೇವೆಯೇ ? ಇಂಥ ಪ್ರಶ್ನೆಗಳು. ಆಮೇಲೆ ಮೂಳೆಗೆ ರಕ್ತ ಬಳಿದು, 
ಬಿರುಕು ಬಿಡುವವರೆಗೆ ಸುಡುತಿದ್ದರು. ಮೂಡಿದ ಬಿರುಕಿನ ಆಧಾರದ ಮೇಲೆ ಪ್ರಶ್ನೆಗೆ ಉತ್ತರ ಹೇಳುತಿದ್ದರು. 
ದೊರೆತ ಉತ್ತರವನ್ನು ದೃಢೀಕರಿಸುವ ಬರಹಗಳೂ ಇವೆ. ಕೊನೆಕೊನೆಗೆ ರಾಜರೇ ಸ್ವತಃ ಶಕುನ ಓದುವ 
ಕೆಲಸ ಮಾಡುತಿದ್ದರು. ಕಣಿ ಕೇಳಿದಮೇಲೆ ಮೂಳೆಯನ್ನು ನೆಲದಲ್ಲಿ ಹೂಳುತಿದ್ದರು. ಅವೇ ಮುಂದಿನ 
ಕಾಲದಲ್ಲಿ ಚೀನೀ ಬರಹದ ಪ್ರಾಚೀನತೆಯನ್ನು, ವಿಕಾಸ ಕ್ರಮವನ್ನು ತಿಳಿಸಿಕೊಟ್ಟವು. 

- ಇತರರಿಗೆ ವಿಚಿತ್ರವಾಗಿ ಕಾಣುವ ಈ ಕೆಲವು ಸಂಗತಿಗಳನ್ನು ನೋಡಿ, ಚೀನೀ ಭಾಷೆಯಲ್ಲಿ 
ಮುಖ್ಯವಾದ ಎಂಟು 'ಉಪ' ಭಾಷೆಗಳಿವೆ; ಹಾಗಲ್ಲ. ಬಹುಶಃ ಜಗತ್ತಿನ ಅತಿ ದೊಡ್ಡ ಲಿಪಿ ಸುಧಾರಣೆಯ 
ಪ್ರಯತ್ನಗಳು ನಡೆದದ್ದು ಚೀನೀ ಭಾಷೆಗೆ ಸಂಬಂಧಿಸಿದಂತೆಯೇ ಇರಬೇಕು. 

ಚೀನೀ ಬರಹವನ್ನು ಸಾಮಾನ್ಯವಾಗಿ ಚಿತ್ರಲಿಪಿ ಎಂದು ತಪ್ಪಾಗಿ ವಿವರಿಸುವುದುಂಟು. ಸ್ಕೂಲವಾಗಿ 
ಹೇಳಬೇಕೆಂದರೆ ಚೀನೀ ಬರಹ ಹಲವು ತತ್ವಗಳನ್ನು ಆಧರಿಸಿ ರೂಪುಗೊಂಡದ್ದು. 

ಮೊದಲಿಗೆ ಚೀನೀ ಬರಹದ ಚಿಹ್ನೆಗಳ ಸಂಖ್ಯೆ ಅಗಾಧ . ಕಣಿ ಮೂಳೆಗಳು ಸಿಕ್ಕ ಕಾಲದಲ್ಲಿ ಇದ್ದ 
ಸುಮಾರು ೩ ಸಾವಿರ ಚಿಹ್ನೆಗಳ ಸಂಖ್ಯೆ ಕ್ರಿಶ ೫೦೦ರ ಹೊತ್ತಿಗೆ ಸುಮಾರು ೧೮ ಸಾವಿರಕ್ಕೆ ತಲುಪಿ , ಕ್ರಿಶ 
೧೦೦೦ದ ಹೊತ್ತಿಗೆ ೨೭ ಸಾವಿರಕ್ಕೆ ಹತ್ತೊಂಬತ್ತನೆಯ ಶತಮಾನದ ಹೊತ್ತಿಗೆ ೪೯ ಸಾವಿರಕ್ಕೆ ತಲುಪಿತ್ತು. 
ಸಂಖ್ಯೆ ಹೆಚ್ಚಿದ್ದರೂ ಬರಹದ ಹಿಂದಿನ ತತ್ವ ಮಾತ್ರ ಅತಿ ಪ್ರಾಚೀನ ಕಾಲದಿಂದಲೂ ಬದಲಾಗಿಲ್ಲ. 

ಚಿತ್ರಲೇಖನ, ವಿಚಾರ ಲೇಖನ, ಅರ್ಥ ಆಧಾರಿತ ತರ್ಕ , ಸೂಚಕ ಶಬ್ದಮೂಲ, ವಿಸ್ತರಣ, 
ಎರವಲು ಈ ಆರು ಅಂಶಗಳನ್ನು ಆಧರಿಸಿ ಚೀನೀ ಬರಹ ರೂಪುಗೊಂಡಿದೆ. ಚೀನೀ ಬರವಣಿಗೆ 
ವ್ಯಾಕರಣ ಆಧಾರಿತವಲ್ಲ , ಆದ್ದರಿಂದ ಭಾಷೆಯ ವ್ಯಾಕರಣ ಗೊತ್ತಿಲ್ಲದವರೂ ಓದಬಹುದು ಅನ್ನುತ್ತಾರೆ. 
ಇದು ಚೀನೀ ಬರಹದ ದೊಡ್ಡ ಶಕ್ತಿ, ಬೇರೆ ಬೇರೆ ಉಪಭಾಷೆಗಳು , ಜನಾಂಗಗಳು ಇರುವ ವಿಶಾಲ 
ದೇಶವನ್ನು ಒಂದು ಕೇಂದ್ರದಿಂದ ಆಳುತ್ತ ಆಡಳಿತದ ನಿಯಂತ್ರಣ ಇಟ್ಟುಕೊಳ್ಳಲು ಚೀನೀ ಭಾಷೆಯ ಈ 
ಸಾಮರ್ಥ್ಯ ಸಹಾಯಮಾಡಿದೆ. 

೧೯ನೆಯ ಶತಮಾನದ ಹೊತ್ತಿಗೆ ಚೀನೀ ಬರಹವನ್ನು ಸರಳಗೊಳಿಸುವ ಪ್ರಯತ್ನ, ಅಂದರೆ 
ರೋಮನ್ ಲಿಪಿ , ಉಚ್ಚಾರಣೆಗಳಿಗೆ ಹೊಂದಿಸುವ ಪ್ರಯತ್ನ ನಡೆಯಿತು. ಇಂಥ ಪ್ರಯತ್ನ ನಡೆಸಿದ 
ಫ್ರಾನ್ಸಿಸ್ ವೇಡ್ ಮತ್ತು ಎಚ್.ಎ . ಗೈಲ್ಸ್ರ ಹೆಸರಿನಲ್ಲೇ ಇದನ್ನು ವೇಡ್ ಗೈಲ್ಸ್ ಪದ್ಧತಿ ಅನ್ನುತ್ತಾರೆ. 


ನುಡಿಯೊಳಗಾಗಿ 


೧೫೪ 


೧೯೩೫ರಲ್ಲಿ ಚೀನೀ ಚಿಹ್ನೆಗಳನ್ನು ಸಂಪೂರ್ಣವಾಗಿ ರದ್ದು ಮಾಡುವ ಪ್ರಯತ್ನ ನಡೆದು ವಿಫಲವಾಯಿತು. 
೧೯೪೯ರಲ್ಲಿ ಜನತೆಯ ಗಣತಂತ್ರ, ಕಮ್ಯುನಿಸ್ಟ್ ಸರ್ಕಾರ ಚೀನೀ ಭಾಷೆ ಮತ್ತು ಲಿಪಿಯ ಆಧುನೀಕರಣ 
ಮತ್ತು ಏಕೀಕರಣದ ಯೋಜನೆ ಆರಂಭಿಸಿ ೧೯೫೬ರಲ್ಲಿ ಆಧುನಿಕ ಚೀನೀ ಪ್ರಮಾಣ ಭಾಷೆಯ 
ಅಳವಡಿಸಿ ೧೯೫೮ರಲ್ಲಿ ಚೀನಾದ ಸರ್ಕಾರ ವಿದೇಶೀ ವಿದ್ವಾಂಸರು ರೂಪಿಸಿದ್ದ ವೇಡ್- ನೈಲ್ ಮಾದರಿಯ 
ಲಿಪ್ಯಂತರವನ್ನು ಸಂಪೂರ್ಣವಾಗಿ ನಿರಾಕರಿಸಿತು. ಅದರ ಬದಲಾಗಿಉಚ್ಚಾರಣೆ, ಅಕ್ಷರಗಳನ್ನು ಆಧರಿಸಿದ 
ಪಿನ್‌ಯಿನ್ ಜಾರಿಗೆ ಬಂದಿತು. 

ಚೀನೀ ಬರಹ ಅಕ್ಷರ ಆಧಾರಿತ (ಸಿಲಾಬಿಕ್) ಅಥವ ಶಬ್ದದ ಉಚ್ಚಾರಣೆ ಆಧಾರಿತ ( ಫೊನಿಟಿಕ್ ) 
ಅಲ್ಲವಾದ್ದರಿಂದ ಚೀನೀ ನಿಘಂಟುಗಳ ಸ್ವರೂಪವೂ ಬೇರೆಯದೇ . ಚೀನೀ ಭಾಷೆಗೆ ಅಕ್ಷರಾನುಕ್ರಮದ 
ಒಂದೇ ಒಂದು ನಿಘಂಟನ್ನು ಕೂಡ ರಚಿಸಲು ಸಾಧ್ಯವಾಗಿಲ್ಲ. ಆದರೆ ಚೀನಾದಲ್ಲೂ ನಿಘಂಟು ಇದ್ದವು. 
ಅದರಲ್ಲಿ ಚಿಹ್ನೆಯ ಆಕಾರವನ್ನು ಬರೆಯಲು ಎಷ್ಟುಪ್ರೋಕ್‌ಗಳು ಅನ್ನುವುದನ್ನು ಆಧಾರವಾಗಿಟ್ಟುಕೊಳ್ಳುತ್ತಾರೆ. 
ಇದಕ್ಕಿಂತ ಜನಪ್ರಿಯವಾದದ್ದು ರಾಡಿಕಲ್ ಮೆಥಡ್. ಬರಹದ ಚಿಹ್ನೆಗಳನ್ನು ೨೧೪ ಶಬ್ದ ಮೂಲಗಳಾಗಿ 
( ಲ್ಯಾಡಿಕಲ್) - ನೀರು, ಸಸ್ಯ , ಕೀಟ ಇತ್ಯಾದಿ - ವಿಂಗಡಿಸಿ ೧ - ೧೭ ಸ್ನೇಕ್‌ಗಳ ಕೋಷ್ಟಕಕ್ಕೆ ಹೊಂದಿಸಿ 
ನಿಘಂಟುಗಳು ತಯಾರಾಗಿವೆ. ಚೀನೀ ಭಾಷಿಕರಿಗೆ ಚೀನೀ ಬರಹವನ್ನು ಓದುವುದು ನೆನಪಿಗೆ ಸಂಬಂಧಪಟ್ಟ 
ಚಿತ್ರಾಂಶಗಳ ಸಂಬಂಧ ಸ್ಥಾಪಿಸಿಕೊಳ್ಳುವ ಕೆಲಸ ಅನ್ನುತ್ತಾರೆ. 

ಚೀನೀ ಭಾಷೆ, ಬರವಣಿಗೆಗಳ ಕುತೂಹಲ ತಣಿಸುವಂತೆ ಒಂದು ಲೇಖನದಲ್ಲಿ ವಿವರಗಳನ್ನು 
ನೀಡುವುದು ಕಷ್ಟದ ಕೆಲಸ. ಹೊರಗಿನವರಿಗೆ ಚೀನಾದ ಬರಹ ಎಷ್ಟು ವಿಚಿತ್ರ, ಜಟಿಲ ಅನ್ನಿಸಿದರೂ ಚೀನೀ 
ಭಾಷಿಕರಿಗೆ ಅದು ಸಹಜ , ತಾರ್ಕಿಕ, ಸುಲಭ, ವೈಜ್ಞಾನಿಕ, ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ಹಾಗೆಯೇ 
ಭಾಷೆಯೊಂದರ ಡೊಂಕು ಆ ಭಾಷೆಯನ್ನಾಡುವವರಿಗೆ ಸಸಿನ, ಅಲ್ಲವೇ ! 

ದಿ ನ್ಯೂಯಾರ್ಕರ್ ಮತ್ತು ನ್ಯಾಶನಲ್ ಜಿಯಾಗ್ರಫಿಕ್‌ಗೆ ಬರೆಯುವ ಪತ್ರಕರ್ತ ಪೀಟರ್ ಹೆಗ್ಗರ್ 
“ಕಣಿ ಮೂಳೆಯನ್ನು ರೂಪಕವಾಗಿ ಇಟ್ಟುಕೊಂಡು ಚೀನಾದ ಭೂತ ವರ್ತಮಾನಗಳನ್ನು ಚಿತ್ರಿಸುವ 
ಆರಕಲ್ ಬೋನ್ಸ್ ಪುಸ್ತಕವನ್ನು ೨೦೦೬ರಲ್ಲಿ ಪ್ರಕಟಿಸಿದ್ದಾನೆ. 


( ಸಾಪ್ತಾಹಿಕ ಪುರವಣಿ ೨ ಸೆಪ್ಟೆಂಬರ್ ೨೦೧೨) 


೧೫೫. 


ನುಡಿಯೊಳಗಾಗಿ 


ಅಕ್ಷರಸ್ಥ ಮನಸ್ಸು 


ಬರೆಯುತ್ತಿರುವ ನನ್ನ ಮನಸ್ಕೂ ಅಕ್ಷರಸ್ಥ ಮನಸ್ಸು, ಈ 
ಬರವಣಿಗೆಯನ್ನು ಓದುತ್ತಿರುವ ನಿಮ್ಮ ಮನಸ್ಸು ಕೂಡ ಅಕ್ಷರಸ್ಥ 
ಮನಸ್ಸು, ಬರವಣಿಗೆಗೆ ಒಳಗಾದ ಮನಸ್ಸು. 

ಭಾಷೆಗೆ ನಮ್ಮ ಕಿವಿಯ ಮೂಲಕ ಮನಸ್ಸನ್ನು ಹೊಗುವ 
ನುಡಿ ರೂಪವಿದೆ, ಕಣ್ಣಿನ ನೋಟವಾಗಿ ಮನಸ್ಸನ್ನು ಆಕ್ರಮಿಸುವ 
ಬರಹ ರೂಪವೂ ಇದೆ. ನುಡಿಯೋ ಬರಹವೋ ಯಾವುದು 
ಹೆಚ್ಚು, ಯಾವುದು ಮುಖ್ಯ ಅನ್ನುವ ಪ್ರಶ್ನೆಗೆ ಉತ್ತರ ಒಮ್ಮೆ ಅತ್ತ, 


ನುಡಿಯೊಳಗಾಗಿ. 


೧೫೬ 


ಒಮ್ಮೆ ಇತ್ತ ಒಲಿದಿದೆ. ವಿಚಾರದ ಜೋಡಿಗಳನ್ನು ಕಲಿಸಿಕೊಂಡು ಅವುಗಳ ನಡುವೆ ವಿರೋಧ, ತರ 
ತಮಗಳನ್ನು ಕಲ್ಪಿಸಿ ಸ್ಥಾವರಗೊಳ್ಳುವುದು ಮನುಷ್ಯ ಮನಸ್ಸಿನ ಲಕ್ಷಣವೇ ಇರಬೇಕು. 

ಬರಹದ ಮೂಲಕ ದೊರೆಯುವ ತಿಳಿವಳಿಕೆಯ ಬಗ್ಗೆ ಕನ್ನಡದಲ್ಲಿ ಅಪನಂಬಿಕೆ ಇದೆ, ತಿರಸ್ಕಾರ 
ಇದೆ. ಓದುವಿಕೆಯನ್ನು ಮೆಚ್ಚಿ ನುಡಿಯುವ ಒಂದಾದರೂ ಗಾದೆ ನಿಮ್ಮ ಜ್ಞಾಪಕಕ್ಕೆ ಬರುತ್ತದೆಯೇ ? 
ಅದರ ಬದಲು ನುಡಿಯೊಳಗಾಗಿ ನಡೆ ಅನ್ನುವಂಥ ಸೂಕ್ತಿಗಳು ಹಲವು ನೆನಪಿಗೆ ಬಂದಾವು. ಇದಕ್ಕೆ 
ವಿರುದ್ದವಾಗಿ ನುಡಿಯ ವೈವಿಧ್ಯ ಅಪಾರವಾಗಿದೆ. ಕನ್ನಡಂಗಳು ಹಲವು ಇದ್ದು ಅದನ್ನೆಲ್ಲ ವಿವರಿಸಲು 
ಸಾವಿರ ನಾಲಗೆಯ ವಾಸುಕಿಗೂ ಬೇಸರ ಅನ್ನುವ ಮಾತು ಕನ್ನಡದ ಮೊದಲ ಕೃತಿ ಕವಿರಾಜಮಾರ್ಗದಲ್ಲೇ 
ಬರುತ್ತದೆ. ಎಲ್ಲ ನುಡಿಗಳಿಗೂ ಪ್ರಮಾಣವಾಗಬಲ್ಲ ಬರವಣಿಗೆಯ ರಾಜಮಾರ್ಗವನ್ನು ಕಲ್ಪಿಸುವುದು ಆ 
ಕೃತಿಯ ಉದ್ದೇಶ. ಇದು ಕನ್ನಡ ಮಾತ್ರವಲ್ಲ, ಜಗತ್ತಿನ ಎಲ್ಲ ಭಾಷೆಗಳ ಬಗೆಗೂ ನಿಜ. ನಾಗರಿಕತೆ 
ಅನ್ನವುದು ಸಾಧ್ಯವಾಗಬೇಕಾದರೆ ಪ್ರಮಾಣಗಳನ್ನುಳ್ಳ ಬರವಣಿಗೆಯ ಭಾಷಾ ರೂಪ, ಅದರಲ್ಲಿ ಮೈಪಡೆಯುವ 
ಜ್ಞಾನದ ವಿವಿಧ ವ್ಯಾಖ್ಯಾನಗಳು ತೀರ ಅಗತ್ಯ . 

ಆಡು ನುಡಿಗೆ ಇಲ್ಲದ ಶಾಶ್ವತ ಗುಣ, ಪ್ರಮಾಣವಾಗಬಲ್ಲ ಲಕ್ಷಣ ಇದೆ ಎಂದೇ ಬರಹ ರೂಪದ 
ಭಾಷೆಗೆ ಮನ್ನಣೆ ಸಿಗಲು ಶುರುವಾಯಿತು. ಬರವಣಿಗೆ ಅಧಿಕೃತ, ಸರಿಯಾದ ಭಾಷೆಯ ಬಳಕೆ ಬರಹದ 
ರೂಪದಿಂದ ನಿರ್ಧಾರವಾಗಬೇಕು, ಇತ್ಯಾದಿಯಾಗಿ ಯಾವುದೇ ಭಾಷೆಯ ವ್ಯಾಕರಣ ಆಯಾ ಭಾಷೆಯ 
ಬರಹ ರೂಪವನ್ನು ಆಧರಿಸಿ ಸೃಷ್ಟಿಯಾದದ್ದು ಕಾಣುತ್ತದೆ. ಸರಿಯಾದ ಉಚ್ಚಾರಣೆ, ಸರಿಯಾದ ವಾಕ್ಯರಚನೆ 
ಇತ್ಯಾದಿ ನುಡಿಗೆಲಸಗಳಿಗೆಲ್ಲ ಬರಹದ ರೂಪವೇ ಪ್ರಮಾಣವಾಗತೊಡಗಿತು . ನುಡಿಗಿಂತ ಬರಹ ಅಧಿಕೃತ 
ಅನ್ನುವ ನಂಬಿಕೆ ನಾಗರಿಕತೆಯದು. "... ಹಾಗಂತ ನಾನೇನು ಬರಕೊಟ್ಟಿದ್ದೇನಾ? ” ಅನ್ನುವ ಮಾತನ್ನು 
ಆಡಿರುತ್ತೇವೆ ಅಥವಕೇಳಿರುತ್ತೇವೆ. ಬರೆದದ್ದು ಅಧಿಕೃತ, ವಿಶ್ವಾಸಾರ್ಹ ಎಂಬ ನಂಬಿಕೆಯೇ ನಾಗರಿಕತೆಯ 
ತಳಹದಿ. ನಮ್ಮ ಅಸ್ತಿತ್ವವನ್ನು ಸಾಬೀತು ಮಾಡುವ ಎಲ್ಲ ದಾಖಲೆಗಳೂ - ಅಡ್ರಸ್ ಪ್ರೊಫು, ಐಡಿ, 
ಪಾಸ್‌ಪೋರ್ಟು, ನಮ್ಮ ಆಸ್ತಿಯ ಒಡೆತನದ ದಾಖಲೆ, ಕೆಲಸದ ನೇಮಕಾತಿ, ಸತ್ತ ನಂತರ ಆಸ್ತಿ 
ವಿಲೇವಾರಿ ಹೇಗೆ ಎಂಬ ಇಚ್ಛೆ ಇತ್ಯಾದಿ ಎಲ್ಲವೂ ಬರಹ ರೂಪದ ಭಾಷೆಯೆ . 'ಕಾಗದದ ಮೇಲೆ ಬರೆದ 
ಅಕ್ಷರಕ್ಕೆ ಇರುವ ಬೆಲೆ ಜೀವಂತವಾಗಿ ನಿನ್ನೆದುರು ನಿಂತಿರುವ ನನಗೆ ಇಲ್ಲವೇ ' ಎಂದು ಕವಿಯೊಬ್ಬ 
ಹತಾಶನಾಗಿ ಉದ್ಧರಿಸಿದ್ದು ನೆನಪಿಗೆ ಬರುತಿದೆ. 

ಆದರೂ ಬರಹ ರೂಪದ ಭಾಷೆಯ ಬಗ್ಗೆ ನಮಗೆ ತಿಳಿದಿರುವುದು ನುಡಿ ರೂಪದ ಭಾಷೆಯ ಬಗ್ಗೆ . 
ಗೊತ್ತಿರುವುದಕ್ಕಿಂತ ಕಡಮೆ . ಉದಾಹರಣೆಗೆ ಜಗತ್ತಿನ ಎಷ್ಟು ಭಾಷೆಗಳಿಗೆ ಬರಹ ರೂಪವಿದೆ ಅನ್ನುವುದು 
ಖಚಿತವಾಗಿ ಗೊತ್ತಿಲ್ಲ. ಇರುವ ಆರು ಸಾವಿರ ಭಾಷೆಗಳಲ್ಲಿ ಸುಮಾರು ಒಂದು ನೂರ ಆರು ಭಾಷೆಗಳಲ್ಲಿ 
ಮಾತ್ರ ಸಮೃದ್ಧವಾದ ಬರಹ ರೂಪದ ಪಠ್ಯಗಳಿವೆ ಅನ್ನುವುದು ಒಂದು ಅಂದಾಜು. ಒಂದೇ ಭಾಷೆ 
ಹಲವು ಲಿಪಿಗಳನ್ನು ಬಳಸಬಹುದು (ರೋಮನ್ ಲಿಪಿಯಲ್ಲಿ ಕನ್ನಡ ಎಸ್ಎಂಎಸ್ ಕಳಿಸುವುದಿಲ್ಲವೇ ! 
ಸಂಸ್ಕೃತವನ್ನು ಹಲವು ಲಿಪಿಗಳಲ್ಲಿ ಬರೆದಿಲ್ಲವೇ !) ಕಾಲಕ್ರಮದಲ್ಲಿ ಬೇರೆಯದೇ ಲಿಪಿ ವ್ಯವಸ್ಥೆಯನ್ನು 
ಅಳವಡಿಸಿಕೊಳ್ಳಬಹುದು ( ಜಗತ್ತಿನ ಎಷ್ಟೋ ಭಾಷೆಗಳು ತೀರ ಇತ್ತೀಚೆಗೆ ರೋಮನ್ ಲಿಪಿಯನ್ನು 
ಅಳವಡಿಸಿಕೊಂಡಿವೆ), ಹಲವು ಭಾಷೆಗಳು ಒಂದೇ ಲಿಪಿಯನ್ನು ಬಳಸಿಕೊಳ್ಳಬಹುದು (ಕನ್ನಡ - ತುಳು 
ಮಾಡುವ ಹಾಗೆ) ಇಂಥ ಎಲ್ಲ ತೊಡಕುಗಳೂ 'ಸರಿ' ಯಾದ ಲೆಕ್ಕಾಚಾರಕ್ಕೆ ಎದುರಾಗುತ್ತವೆ. 

- ಬರವಣಿಗೆ ಇರದ ನುಡಿ ಇರಬಹುದು, ಬರವಣಿಗೆ ಇರದ ಭಾಷೆ ಇರಬಹುದು. ಆದರೆ 
ನುಡಿರೂಪವಿರದ ಭಾಷೆ ಇಲ್ಲ. ನುಡಿ ಎಷ್ಟು ಪ್ರಾಚೀನವೆಂದರೆ ಮನುಷ್ಯ ಸಮಾಜ ಮೊದಲು 
ರೂಪುಗೊಂಡದ್ದೇ ದೇಹಮೂಲ ನುಡಿಯಿಂದ. ಅಕ್ಷರಸ್ಥವಾದದ್ದು ತಡವಾಗಿ, ಅದೂ ಕೆಲವು ಮನುಷ್ಯ 


೧೫೭ 


ನುಡಿಯೊಳಗಾಗಿ 


ಗುಂಪುಗಳಲ್ಲಿ ಮಾತ್ರ. ಹೋಮೋ ಸೇಪಿಯನ್ ಮನುಷ್ಯ ೩೦ರಿಂದ ೫೦ ಸಾವಿರ ವರ್ಷಗಳಷ್ಟು ಹಳಬ . 
ಆದರೆ ಅತಿ ಹಳೆಯ ಬರವಣಿಗೆ, ಅದೂ ಪ್ರಪ್ರಾಚೀನ ಗುಹಾ ಚಿತ್ರಗಳ ರೂಪದಲ್ಲಿ ದೊರೆಯುವುದನ್ನೂ 
ಬರಹ ಎಂದೇ ಪರಿಗಣಿಸುವುದಾದರೆ ೬ ಸಾವಿರ ವರ್ಷಗಳಷ್ಟೇ ಹಳೆಯದು. 
- ಸಾಹಿತ್ಯ , ತತ್ವಶಾಸ್ತ್ರ , ವಿಜ್ಞಾನ, ಮಾತುಕತೆಗಳಲ್ಲಿ ಯಾವ ಆಲೋಚನೆ, ಅಭಿವ್ಯಕ್ತಿಗಳನ್ನು ಸಹಜವೆಂದು 
ಮುಖ್ಯವೆಂದು ಅಕ್ಷರಸ್ಥರು ಭಾವಿಸುತ್ತಾರೋ ಅವು ನೇರವಾಗಿ ಮನುಷ್ಯನ ಬದುಕಿಗೆ ಸಹಜವಲ್ಲ, 
ಅನಿವಾರ್ಯವೂ ಅಲ್ಲ. ಅವೆಲ್ಲವೂ ಪ್ರಜ್ಞೆಗೆ ಒದಗಿ ಬರುವಂತೆ ಬರಹದ ತಂತ್ರಜ್ಞಾನ ಒದಗಿಸಿರುವ 
ಸಂಪನ್ಮೂಲಗಳಿಂದ ತಡವಾಗಿ ಮೂಡಿಕೊಂಡ ಸಂಗತಿಗಳು. 

ಭಾಷೆಯ ನುಡಿ ರೂಪಕ್ಕೆ ಗಮನಕೊಡಬೇಕು ಅನ್ನುವ ನಿಲುವು ಗಟ್ಟಿಯಾಗತೊಡಗಿದ್ದು ಪಾಶ್ಚಾತ್ಯರಲ್ಲಿ 
೧೯ನೆಯ ಶತಮಾನದ ನಂತರ ಅನ್ನುತ್ತಾರೆ. ಆದರೆ ಪ್ರಾಚೀನ ನಾಗರಿಕತೆಯ ಜನ ಯಾವತ್ತೂ ಬರಹದ 
ಬಗ್ಗೆ ಅನುಮಾನವಿದ್ದವರು. ಮನಸ್ಸಿನಲ್ಲಿ ಪ್ರತಿಷ್ಠಿತವಾಗಿರುವ ಮಾತು ಅನ್ನುವಂಥ ಸುಪ್ರಸಿದ್ದ ಸಂಸ್ಕೃತ 
ವಾಕ್ಯವನ್ನು ನೆನೆಯಬಹುದು. ದೇಹಮೂಲವಾದ ನುಡಿ ಒಂದು ಚೈತನ್ಯ ; ಉಚ್ಚಾರಣೆಯನ್ನು ಕೇಳಿ 
ಹೇಳಿ ಕಲಿತು ಜ್ಞಾನವನ್ನು ಉಳಿಸಿಕೊಳ್ಳಬೇಕು ಅನ್ನುವ ನಿಲುವು ಭಾರತದ್ರೂ ಹೌದು, ಗ್ರೀಕರದ್ದೂ 
ಹೌದು. ಭಾರತದಲ್ಲೇ ಇಪತ್ತನೆಯ ಶತಮಾನದ ಆರಂಭದಲ್ಲೂ ಚಲಾವಣೆಯಲ್ಲಿದ್ದ ಶಿಕ್ಷಣ ಕ್ರಮ 
ನುಡಿಯನ್ನು ಆಧರಿಸಿದ್ದೇ ಹೊರತು ಬರಹವನ್ನಲ್ಲ. 

ಶಿಷ್ಯರು ಗುರುವನ್ನು ಪ್ರಶ್ನಾತೀತವಾಗಿ ಅನುಸರಿಸಬೇಕು. ಗುರುಗಳು ಹೇಳಿದ ಪಾಠಗಳನ್ನು ಯಥಾವತ್ತಾಗಿ 
ಪುನರುಚ್ಚರಿಸಬೇಕು, ಪದಗಳ ಉಚ್ಚಾರಣೆ, ವ್ಯಾಕರಣ , ಪದವಿಭಾಗ ಇತ್ಯಾದಿಗಳನ್ನೆಲ್ಲ ಖಚಿತವಾಗಿ 
ನೆನಪಿಟ್ಟುಕೊಂಡು ಮನನ ಮಾಡಿಕೊಳ್ಳಬೇಕು. ಪಠ್ಯವು ಮನಸ್ಸಿನಲ್ಲಿ ಊರಿಕೊಂಡ ನಂತವೇ ಗುರು 
ಅದರ ಅರ್ಥವನ್ನು ವಿವರಿಸುತಿದ್ದ. ಪುಸ್ತಕದ ಓದಿನಿಂದ ದೊರೆವ ಜ್ಞಾನ ಗುರುವಿನ ಮೂಲಕ ದೊರೆಯುವ 
ಜ್ಞಾನಕ್ಕೆ ಸಮನಲ್ಲ ಎಂಬ ನಿಲುವು ಇತ್ತು. ಅಮರಕೋಶದಂಥ ನಿಘಂಟನ್ನೂ ನೆನಪಿಗೆ ಊರಿಸಿಕೊಳ್ಳುವ 
ಕೆಲಸ ಎಳವೆಯಲ್ಲೇ ಆರಂಭವಾಗುತಿತ್ತು. ಇದೇ ಥರದ ಧೋರಣೆ ಗ್ರೀಕರಲ್ಲೂ ಇತ್ತು. ಬರವಣಿಗೆ 
ಮರೆತದ್ದನ್ನು ನೆನಪು ಮಾಡಿಕೊಟ್ಟಿತು ಆದರೆ ನಿಜವಾಗಿ ಮನುಷ್ಯನ ನೆನಪಿನ ಸಾಮರ್ಥ್ಯವನ್ನು 
ಕುಗ್ಗಿಸುತ್ತದೆ ಅಂದವನು ಸಾಕ್ರಟೀಸ್ , ಹಾಗೆ ಸಾಕ್ಷರ ಅಂದರೆ ಓದಿ, ಬರೆಯಬಲ್ಲ ವ್ಯಕ್ತಿ, ಸಾಕ್ಷರತೆಗೂ 
ಬರವಣಿಗೆಗೂ ಬಿಡಿಸಲಾಗದ ಸಂಬಂಧ, ಬರವಣಿಗೆ ಎಷ್ಟು ಕಲಿತ , ಕೃತಕ , ಶ್ರಮದಾಯಕವೆಂದರೆ ಈ 
ಹೊತ್ತಿಗೂ ಮಕ್ಕಳು ಬರೆಯುವ ಕೆಲಸವನ್ನು ತಪ್ಪಿಸಿಕೊಳ್ಳಲು ಏನೆಲ್ಲ ದಾರಿ ಹುಡುಕುತ್ತಾರೆ. ಬರೆಯಲು 
ಕಲಿತವರು ಕೂಡ ದಿನ ನಿತ್ಯದ ಲೆಕ್ಕಾಚಾರ , ವ್ಯವಹಾರಕ್ಕೆ ಬೇಕಾದಷ್ಟು ಬರಹದಲ್ಲಿ ತೊಡಗುತ್ತಾರೆ. ಸ್ವತಃ 
ಅಧ್ಯಾಪಕರಾದವರು ಕೂಡಉದ್ಯೋಗಸ್ಥರಾದ ನಂತರ ಬರವಣಿಗೆಯಲ್ಲಿ ತೊಡಗುವವರು ಕಡಮೆಯೇ . 
ಆದರೂ ಮಕ್ಕಳ ಶಿಕ್ಷಣದ ಯಶಸ್ಸನ್ನು 'ಬರವಣಿಗೆಯ ಮೂಲಕವೇ ನಿರ್ಧರಿಸುವ ವಿಪರ್ಯಾಸ ಮಾತ್ರ 
ಸುಮಾರು ನಾಲ್ಕು ಸಾವಿರ ವರ್ಷಗಳಿಂದ ಹಾಗೇ ಉಳಿದಿದೆ. 

ಪಾಶ್ಚಾತ್ಯರಲ್ಲಿ ಭಾಷೆಯ ನುಡಿ ರೂಪವನ್ನು ಕುರಿತ ಫೋನಿಟಿಕ್ಸ್ ಇತ್ಯಾದಿಗಳು, ಮಗು ಮಾತುಕಲಿವ 
ರೀತಿ, ಧ್ವನಿಯ ಅಂಗಗಳಿಗೂ ಮೆದುಳಿಗೂ ಇರುವ ಸಂಬಂಧ ಇತ್ಯಾದಿಯೆಲ್ಲ ಅಗಾಧವಾಗಿ ಬೆಳೆದದ್ದು 
೧೯ನೆ ಶತಮಾನದ ನಂತರ , ನುಡಿರೂಪಕ್ಕೆ ಸಲ್ಲತೊಡಗಿದ ಮನ್ನಣೆಯಿಂದ ಬರಹ ರೂಪದ ಭಾಷೆಯ 
ಬಗ್ಗೆ ಅವಜ್ಞೆ ಬೆಳೆಯಿತು. ಲಿಪಿ , ಅಕ್ಷರ ಮಾಲೆ ಇಂಥ ಕೆಲವು ಅಂಶಗಳ ಬಗ್ಗೆ ನಿಖರ, ಸೂಕ್ಷ್ಮ 
ಸಂಶೋಧನೆಗಳು ನಡೆದಿವೆ. ಆದರೆ ಬರೆಯುವಾಗ ಕಣ್ಣು, ಕೈ , ಮಿದುಳು, ಮನಸ್ಸು ಹೇಗೆ ಒಟ್ಟುಗೂಡಿ 
ಕೆಲಸಮಾಡುತ್ತವೆ ? ಬರೆದದ್ದನ್ನು ಓದಿ ಗ್ರಹಿಸುವ ಕ್ರಮದ ವಿವರಗಳೇನು? ಬರವಣಿಗೆ ಹೇಗೆ ನಮ್ಮ ಗ್ರಹಿಕೆ, 
ವರ್ತನೆ, ಸ್ವಭಾವಗಳನ್ನು ಪರಿಣಾಮಿಸುತ್ತದೆ ? ಬರಹ ಮತ್ತು ಸಾಮಾಜಿಕ ವ್ಯವಸ್ಥೆಯ ಸಂಬಂಧ ಇಂಥ 


ನುಡಿಯೊಳಗಾಗಿ 


೧೫೮ 


ಪ್ರಶ್ನೆಗಳ ಪರಿಶೀಲನೆ ತೊಡಗಿದ್ದು ಇಪ್ಪತ್ತನೆಯ ಶತಮಾನದ ಕೊನೆಯ ದಶಕಗಳಲ್ಲಿ. ಆಡುಮಾತಿನ ಬಗ್ಗೆ 
ನಮಗೆ ತಿಳಿದಿರುವುದಕ್ಕಿಂತ ಬರಹದ ಭಾಷೆಯ ಬಗ್ಗೆ ತಿಳಿದಿರುವುದು ಕಡಮೆ . ನುಡಿರೂಪವೇ ಪ್ರಮುಖವೆಂಬ 
ಪೂರ್ವಗ್ರಹ ಹೀಗಾಗಲು ಕಾರಣ. 

ಬರವಣಿಗೆ ಮತ್ತು ಮಾತು ಎರಡೂ ಸಮಾನವಾದ ಆದರೆ ಭಿನ್ನವಾದ ಭಾಷಾವತಾರಗಳು. 
ಬರವಣಿಗೆ ಎಂದರೆ ಕಣ್ಣಿಗೆ ಕಾಣುವ ಮಾತು' ಎಂದು ಮಾತ್ರ ತಿಳಿಯಬಾರದು. ಯಾಕೆಂದರೆ ಮಾತು 
ಮತ್ತು ಬರವಣಿಗೆಯ ಗುಣಲಕ್ಷಣ, ಅವುಗಳನ್ನು ಉತ್ಪಾದಿಸುವ ತಂತ್ರಗಳು, ಗ್ರಹಿಕೆಯ ವಿಧಾನಗಳು 
ಎಲ್ಲವೂ ಬೇರೆ ಬೇರೆ. ಬರಹದ ಭಾಷೆ ಅನ್ನುವ ಕಲ್ಪನೆ ತೀರ ವಿಶಾಲ , ಬಹು ಬಹುಮುಖಿ. ದೃಶ್ಯರೂಪದಲ್ಲಿ 
ಸಾಕ್ಷಾತ್ಕಾರಗೊಂಡ ಭಾಷೆಯೆಲ್ಲವನ್ನೂ ಒಳಗೊಳ್ಳುತ್ತದೆ ಅದು - ಹಸ್ತಪ್ರತಿ, ಬೆರಳಚ್ಚು, ಮುದ್ರಣ , ಎಲೆಕ್ಟ್ರಾನಿಕ್ 
ಮಾಧ್ಯಮ ಇತ್ಯಾದಿಗಳೆಲ್ಲ ಅದರೊಳಗು. ಬರಹ ಮಾಡಬಲ್ಲ ಎಷ್ಟೋ ಕೆಲಸಗಳನ್ನು ನುಡಿ ನೆರವೇರಿಸದು, 
ನುಡಿಗೆ ಇರುವ ಎಷ್ಟೋ ಕೆಲಸಗಳು ಬರಹದ ಮೂಲಕ ಸಾಧಿಸಲಾಗದಂಥವು. ಅಂಥ ಸಂಗತಿಗಳನ್ನು 
ಮುಂದಿನ ಬರಹಗಳಲ್ಲಿ ಚರ್ಚಿಸೋಣ. 

ಬರಹಗೊಂಡ ಶಬ್ದಕ್ಕೆ ಎರಡು ಬಗೆಯ ಅಧಿಕಾರ ದೊರೆಯುತ್ತದೆ ಅನ್ನುವುದು ಗಮನಿಸಬೇಕಾದ 
ಸಂಗತಿ. ಅಕ್ಷರಸ್ಥ ಸಂಸ್ಕೃತಿಗಳು ಕೇವಲ ನುಡಿ ಮಾತ್ರವಾಗಿರುವ ಸಂಸ್ಕೃತಿಗಳ ಮೇಲೆ ಹಲವು ಬಗೆಯ 
ಅಧಿಕಾರಗಳನ್ನು ಚಲಾಯಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅಕ್ಷರಗೊಂಡ ಶಬ್ದದ ಮೂಲಕ ಲೋಕದ 
ಬಗೆಗಿನ ಜ್ಞಾನವನ್ನು ಸಂಚಯಿಸುವುದಕ್ಕೆ , ಸಂಗ್ರಹಿಸುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವುದು ಮುಖ್ಯ . ಈ 
ಕೆಲಸ ನಡೆಯುತ್ತಿರುವಾಗಲೇ ನಮ್ಮ ಗ್ರಹಿಕೆಯು ಲೋಕವನ್ನು ನಿಯಂತ್ರಿಸುವ, ತಮ್ಮಿಚ್ಛೆಯಂತೆ ನಡೆಯುವಂತೆ 
ಮಾಡುವ ಜಾಣ ದಾರಿಗಳನ್ನು ಕಂಡುಕೊಂಡು ಸಾಗುತ್ತದೆ, ನಮ್ಮ ತಿಳಿವಳಿಕೆ ಪಠ್ಯಕೇಂದ್ರಿತವಾಗುತ್ತ, 
“ ಬುದ್ದಿಯ ತಂತ್ರಜ್ಞಾನ'ಗಳಮೂಲಕ ತಿಳಿವ, ನಿಯಂತ್ರಿಸುವ ದಾರಿಗಳು ಹುಟ್ಟಿಕೊಳ್ಳುತ್ತವೆ. ಎರಡನೆಯದಾಗಿ 
ಒಂದೇ ಸಮಾಜದೊಳಗೂ ಬರಹದ ಶಕ್ತಿ ಹಲವರಿಗೆ ಅಧಿಕಾರದ ಸಾಧನವಾಗುತ್ತದೆ, ಅಂದರೆ ಶೋಷಣೆಯ 
ಉಪಕರಣವಾಗುತ್ತದೆ. ಇದು ಸಮಾಜದ ಪ್ರಮುಖ ಗುಂಪುಗಳು ಸಂವಹನದ ಮೇಲೆ, ಸಂವಹನದ 
ಮಾಧ್ಯಮ , ಉಪಕರಣಗಳ ಮೇಲೆ ತಮ್ಮ ಯಜಮಾನಿಕೆ ಸ್ಥಾಪಿಸುವ ಮೂಲಕ ನಡೆಯುತ್ತದೆ. ಈ 
ಯಜಮಾನಿಕೆ ಬಲುಮಟ್ಟಿಗೆ ಧರ್ಮದ ಸ್ವರೂಪದ್ದು, ಆಳುವ ವರ್ಗ ರೂಪಿಸುವ ಕಾನೂನುಗಳ ರೂಪದ್ದು. 
ಆಳ್ವಿಕೆಗೆ ಒಳಪಟ್ಟವರು, ದಮನಕ್ಕೆ ಗುರಿಯಾದವರು ಕೂಡ ತಮ್ಮ ಸುತ್ತಲ ಸಮಾಜದ ಪರಿಸರದೊಡನೆ 
ಸೆಣೆಸಿ ಗೆಲ್ಲುವುದಕ್ಕೆ ಅಕ್ಷರವನ್ನೇ ಬಳಸಬೇಕಾಗುತ್ತದೆ. ಅಕ್ಷರವೇ ದಮನದ ಉಪಕರಣವೂ ಬಿಡುಗಡೆಯ 
ಸಾಧನವೂ ಆದ ಮಹತ್ವದ ಚಾರಿತ್ರಿಕ ಘಟನೆಗಳನ್ನು ಹಲವಾರಿವೆ. ಅಕ್ಷರ, ಧರ್ಮ, ದಬ್ಬಾಳಿಕೆ, ಕ್ರಾಂತಿ 
ಇವೆಲ್ಲಕ್ಕೂ ಸಂಬಂಧವಿರುವ ನಿಜ ಚಾರಿತ್ರಿಕ ಘಟನೆಯೊಂದನ್ನು ಮುಂದಿನ ವಾರ ಪರಿಶೀಲಿಸಿ ನೋಡೋಣ, 
ಅಕ್ಷರಸ್ಥ ಮನಸಿಗೂ ಕೇವಲ ನುಡಿಯೊಳಗಾಗಿ ಮಾತ್ರ ಬದುಕುವ ಮನಸಿಗೂ ಸ್ವರೂಪದಲ್ಲಿ , ಗ್ರಹಿಕೆಯಲ್ಲಿ. 
ತಿಳಿವಳಿಕೆಯಲ್ಲಿ ಇರುವ ವ್ಯತ್ಯಾಸಗಳ ತಿಳಿವಳಿಕೆಗೆ ಇಂಥ ಪರಿಶೀಲನೆ ದಾರಿಮಾಡಿಕೊಟ್ಟಿತು. 


( ಸಾಪ್ತಾಹಿಕ ಪುರವಣಿ, ಸೆಪ್ಟೆಂಬರ್ ೧೬ , ೨೦೧೨) 


೧೫೯ 


ನುಡಿಯೊಳಗಾಗಿ 


ಬಹಿಯಾ: ಬರಹ ಧರ್ಮ ದಂಗೆ 


ಬಹಿಯಾ- ಬ್ರೆಜಿಲ್‌ನ ಅಟ್ಲಾಂಟಿಕ್ ಕರಾವಳಿಯ ಪ್ರಾಂತ್ಯ . ಅಲ್ಲಿ 
ನಡೆದ ಗುಲಾಮರ ದಂಗೆ ವಿಶೇಷವಾದ ಅಧ್ಯಯನಗಳಿಗೆ 
ಗುರಿಯಾಗಿದೆ. 

ಕೊಲಂಬಸ್ ೧೪೯೨ರಲ್ಲಿ ' ಹೊಸ ಜಗತ್ತನ್ನು ಕಂಡುಹಿಡಿದಿದ್ದ. 
ಬಿಳಿಯ ಜನ ಗೆಲ್ಲಬೇಕಾದ, ತಮ್ಮದು ಮಾಡಿಕೊಳ್ಳಬೇಕಾದ ಲೋಕ 
ಅನಾವರಣಗೊಂಡಿತ್ತು. ೧೪೯೫ರ ತನ್ನ ಎರಡನೆಯ ಪ್ರಯಾಣದಲ್ಲಿ 
ಕೋಲಂಬಸ್ ಇಬ್ಬರು ಆಫ್ರಿಕನ್ ಗುಲಾಮರನ್ನು ಕರೆತಂದ. ಬಲವಂತದ 
ವಲಸೆ, ವಸಾಹತೀಕರಣ ಆರಂಭವಾಗಿತ್ತು . 

ಆಫ್ರಿಕದ ಪಶ್ಚಿಮ ಕರಾವಳಿಯಿಂದ ಗುಲಾಮರನ್ನು 
ಕರೆತರುವುದು ಶುರುವಾಯಿತು. ಹೊಸ ಜಗತ್ತಿನ ಗುಲಾಮರನ್ನು 


ofು. 


- 


- ೨ 


ನುಡಿಯೊಳಗಾಗಿ 


೧೬೦ 


ಮೊದಲು ಸೇನಿನಿಂದ ಆಮದು ಮಾಡಿಕೊಳ್ಳುತಿದ್ದರು, ಆದರೆ ನೇರವಾಗಿ ಆಫ್ರಿಕದಿಂದ ಗುಲಾಮರನ್ನು 
ಒದಗಿಸುತಿದ್ದವರು ಪೋರ್ಚುಗೀಸರು, ಕೋಲಂಬಿಯದ ಕ್ಯಾರಿಬಿಯನ್ ದಂಡೆಗೆ ಕರೆದೊಯ್ದು ಅವರನ್ನು 
ಸೇನಿನವರಿಗೆ ಮಾರುತ್ತಿದ್ದರು. ಅಂಗೋಲದಿಂದ ತಂದ ಗುಲಾಮರನ್ನು ಬಲುಮಟ್ಟಿಗೆ ಬೆಲ್‌ನ 
ಪೋರ್ಚುಗೀಸ್‌ ಕಾಲನಿಗೆ ಕಳಿಸುತಿದ್ದರು . 

ಹಡಗು ಹತ್ತಿಸುವ ಮುನ್ನ ಅಂಗೋಲದ ಗುಲಾಮರನ್ನು ಹತ್ತಿರದ ಚರ್ಚಿನಲ್ಲಿ, ಅಥವ ಬಂದರಿನ 
ಮುಖ್ಯ ಸರ್ಕಲಿನಲ್ಲಿ ಗುಂಪುಗೂಡಿಸುತಿದ್ದರು. ಅಲ್ಲಿ ಅವರನ್ನು ಕ್ರಿಶ್ಚಿಯನ್‌ಗೊಳಿಸುತಿದ್ದರು. ಯಾಕೆಂದರೆ 
ಗುಲಾಮರ ವ್ಯಾಪಾರದಿಂದ ಕ್ರಿಶ್ಚಿಯನ್ ಧರ್ಮದ ಪ್ರಸಾರವಾಗುತ್ತದೆ ಅನ್ನುವ ಕಾರಣಕ್ಕೆ ಚರ್ಚು 
ಗುಲಾಮಗಿರಿಯನ್ನು ಸಮರ್ಥಿಸುತಿತ್ತು. 

ಗುಲಾಮ ಸೆರೆಯಾಳುಗಳ ನಡುವೆ ನಡೆಯುತ್ತ ಅವರ ಪಾದ್ರಿ ಬಾಯಿಗೆ ಉಪ್ಪಿನ ಹರಳು 
ಹಾಕುತಿದ್ದ ; ಆಮೇಲೆ ಅವರ ಭುಜಕ್ಕೆ , ಎದೆಗೆ ಎಣ್ಣೆ ಸವರಿ ಕಾಯಿಸಿದ ಕಬ್ಬಿಣದಿಂದ ಮುದ್ರೆ ಒತ್ತುತಿದ್ದರು. 
ರಾಜಮುದ್ರಿಕೆ, ಶಿಲುಬೆಯ ಮುದ್ರಿಕೆ ಅಥವಾ ಖರೀದಿಸಿದ ಯಜಮಾನನ ಮುದ್ರಿಕೆ; ಕೆಲವೊಮ್ಮೆ ಅವರು 
ಪ್ರಯಾಣಮಾಡಿ ಬಂದ ಹಡಗಿನ ಹೆಸರು ಕೂಡ ಇರುತಿತ್ತು. ಪಾದ್ರಿ ಅವರಿಗೆಲ್ಲ ಹೊಸ ಕ್ರಿಶ್ಚಿಯನ್ 
ಹೆಸರು ಬರೆದಿದ್ದ ಚೀಟಿ ನೀಡುತಿದ್ದ. 
- ನಿಮೂರು ಮರೆತುಬಿಡಿ, ಪೋರ್ಚುಗೀಸಿಗೆ ಹೋಗುತಿದ್ದೀರಿ; ಹೊಸ ಧರ್ಮಕ್ಕೆ ಸೇರಿದವರು 
ನೀವು; ನಾಯಿ , ಇಲಿ, ಕುದುರೆ ತಿನ್ನಬೇಡಿ; ಸಮಾಧಾನವಾಗಿರಿ ಅಂತ ಉಪದೇಶ ಮಾಡುತಿದ್ದ . 
ಸ್ವತಂತ್ರರಾಗಿದ್ದ ಆಫ್ರಿಕನರು ಕ್ರಿಶ್ಚಿಯನ್ನರೂ ಗುಲಾಮರೂ ಆಗುತಿದ್ದರು. ಸ್ವಾತಂತ್ರ್ಯ ನಾಶಕ್ಕೆ ಮಂತ್ರದ 
ಬೆಂಬಲ, ಬರಹದ ಬೆಂಬಲ, ಹೊಸ ಹೆಸರಿನ ಬೆಂಬಲ ವ್ಯಕ್ತಿಯ ಚಹರೆಯನ್ನು ಭಾಷೆ ಮೂಲಕ 
ತಿದ್ದುಪಡಿ ಮಾಡುವ ಪ್ರಯತ್ನ ಈ ದೀಕ್ಷಾವಿಧಿ . 

- ೧೯ನೆ ಶತಮಾನದ ಮೊದಲಲ್ಲಿ ಈಗಿರುವಂತೆಯೇ ಅಟ್ಠಂಟಿಕ್ ಸಾಗರದೊತ್ತಿನ ದಕ್ಷಿಣ ಅಮೆರಿಕದ 
- ಟ್ರಾಪಿಕಲ್ ದೇಶಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಸಂಖ್ಯೆ ಕರಿಯರದ್ದೇ ಆಗಿತ್ತು. ೧೮೧೭ರಲ್ಲಿ ಬ್ರೆಜಿಲಿನ 
ಜನಸಂಖ್ಯೆ ೩, ೮೧೭,೦೦೦ . ಇದರಲ್ಲಿ ೨, ೫೫ ,೦೦೦೦ ಪ್ರೆಟೋ ಅಥವ ಕರಿಯರು, ಮತ್ತು ಪಾರ್ಡೊ 
( ಸಂಕರವರ್ಣದವರು). 

ಗುಲಮಗಿರಿಯ ವಿರುದ್ಧದ ಮೊದಮೊದಲ ಪ್ರತಿಭಟನೆ ಪಲಾಯನದ ರೂಪ ಪಡೆಯುತಿತ್ತು . 
ಓಡಿಹೋದವರದ್ದೆ ತಾತ್ಕಾಲಿಕ ವಸತಿಗಳು ಹುಟ್ಟಿಕೊಳ್ಳುತಿದ್ದವು. ಅವು ದುರ್ಗಮವಾದ , ತಲುಪಲು 
ಕಷ್ಟವಾದ ಜಾಗಗಳಲ್ಲಿರುತಿದ್ದವು. ಇವುಗಳಲ್ಲಿ ಪಾಮರ್‌ಸಮುದಾಯ ಪ್ರಸಿದ್ಧವಾದದ್ದು . ಸುಮಾರು ೫ 
ಸಾವಿರ ತಲೆತಪ್ಪಿಸಿಕೊಂಡ ಗುಲಾಮರು, ಕರಿಯರು, ಇಂಡಿಯನ್ನರು, ಮುಲಾತೆಗಳು, ಪೋರ್ಚುಗೀಸ್ 
ಸೈನ್ಯ ತೊರೆದುಬಂದವರು ಎಲ್ಲಿ ಇದ್ದರು. ಇದು ಸುಮಾರು ೭೦ವರ್ಷಕಾಲ ಉಳಿದಿತ್ತು. 
- ಪಲಾಯನದ ಜೊತೆಗೇ ದಂಗೆ ಕೂಡ ಪ್ರತಿಭಟನೆಯದೊಂದು ರೂಪವಾಗಿತ್ತು . ಗುಲಾಮ ಸೈನ್ಯಗಳು 
ರೂಪತಳೆದವು. ಇವರು ಒಡೆಯರ ಕುಟುಂಬಗಳ ನಡುವಿನ ಜಗಳದಲ್ಲಿ ಪಾಲ್ಗೊಳ್ಳುತಿದ್ದರು . ಕ್ರಮೇಣ 
ಆಳುವ ಬಿಳಿಯರ ವಿರುದ್ದ ಸಣ್ಣಪುಟ್ಟ ದಂಗೆಗಳು ಶುರುವಾದವು. ಬಹಿಯಾದಲ್ಲಿ, ಸಾಓ ಸಾಲ್ವಡಾರ್ 
ನಗರದಲ್ಲಿ ನಡೆದದ್ದು ತೀರ ಗಂಭೀರವಾದ ದಂಗೆ. 

ಕರಿಯರ ಸಂಖ್ಯೆ ಹೆಚ್ಚುವುದು ಅಪಾಯ ಎಂದು ಗೊತ್ತಿದ್ದರೂ ಕಾಫಿ ಪ್ಲಾಂಟೇಶನುಗಳಲ್ಲಿ ದುಡಿಯಲು 
ಹೊಸಬ ಗುಲಾಮರು ಬೇಕಾಗಿದ್ದರು. ಹೀಗೆ ಬಂದವರಲ್ಲಿ ಬಹಳಷ್ಟು ಜನ ಯೋರುಬಾ ಮೂಲದವರು. 
ಅವರ ಭಾಷೆಯೇ ಬಹಿಯಾ ಆಫ್ರಿಕನ್ನರ ರಾಷ್ಟಭಾಷೆಯಾಯಿತು. ಸ್ವತಂತ್ರರಾದ ಗುಲಾಮರು ಮತ್ತು 
ಪ್ಲಾಂಟೇಶನ್ ಅಲ್ಲದೆ ಮಿಕ್ಕ ವ್ಯಾಪಾರ ಮತ್ತು ಕಸುಬುಗಳಲ್ಲಿ ತೊಡಗಿದ್ದ ಮುಲಟೋಗಳು (ಕರಿಯ 
ಮತ್ತು ಬಿಳಿಯ ತಂದೆತಾಯಿಗಳ ಮಕ್ಕಳು ) ೧೮೩೫ರ ಪ್ರತಿಭಟನೆಯ ಮುಖಂಡರಾಗಿದ್ದರು. 


೧೬೧ 


ನುಡಿಯೊಳಗಾಗಿ 


ದಂಗೆಯನ್ನು ವಿವರವಾಗಿ ಯೋಜಿಸಿದ್ದರು. ನಗರದಲ್ಲಿ ಎಲ್ಲೆಲ್ಲಿ ಬೆಂಕಿ ಹಚ್ಚಬೇಕು, ಅರಮನೆಯ 
ಕಾವಲಿನವರ ಮೇಲೆ, ಅಶ್ವದಳದ ಲಾಯದಮೇಲೆ,ತೋಮುಖಾನೆಗಳ ಉಗ್ರಾಣಗಳ ಮೇಲೆ, ಮುನಿಸಿಪಲ್ 
ಪೋಲೀಸರ ಮೇಲೆ ಯಾವತ್ತು, ಎಷ್ಟು ಹೊತ್ತಿಗೆ ದಾಳಿ ನಡೆಯಬೇಕು ಅನ್ನುವ ವಿವರವಾದ ಯೋಜನೆ 
ಸಿದ್ಧವಾಗಿತ್ತು. ಅಂದು ಭಾನುವಾರ ಬೆಳಗ್ಗೆ ಮನೆಯ ಗುಲಾಮರು ನೀರು ತರಲು ಹೋಗಿದ್ದಾಗ, 
ಒಡೆಯರು ಚರ್ಚಿನ ಕೆಲಸ, ಪೂಜೆಗಳಲ್ಲಿ ಮುಳುಗಿದ್ದಾಗ ದಾಳಿ ನಡೆಯಬೇಕಿತ್ತು. ದಂಗೆಯ ಹಿಂದಿನ 
ದಿನ ಇಬ್ಬರು ಯೋರುಬ ಮಾಜಿ ಗುಲಾಮ ಹೆಂಗಸರು ದಂಗೆ ಬಗ್ಗೆ ಅಧಿಕಾರಿಗಳಿಗೆ ಸುಳಿವು ನೀಡಿದ್ದರು. 
ದಂಗೆಯ ಮುಖಂಡರಾಗಿದ್ದ ಬೆಲ್‌ಕಾಯರ್ ಮತ್ತು ಕ್ಯಾಸರ್‌ ಬಳಸುತ್ತಿದ್ದ ಎರಡು ಕಟ್ಟಡಗಳ ಮೇಲೆ 
ಸೈನಿಕರು ದಾಳಿಮಾಡಿದರು. ಎರಡೂ ಎಡೆಗಳಲ್ಲಿ ಮುಸ್ಲಿಂ ಧರ್ಮ ಗುರುಗಳಿದ್ದರು - ಇಂಗ್ಲಿಶರ ಮನೆಗಳಲ್ಲಿ 
ದುಡಿಯುತಿದ್ದ ಗುಲಾಮರಿಗಾಗಿ ಧರ್ಮಬೋಧನೆಯ ಪಾಠಶಾಲೆ ಅಲ್ಲಿ ನಡೆಯುತಿತ್ತು. ದಂಗೆಯಲ್ಲಿ 
ಸುಮಾರು ೮೦೦ ಜನ ಪಾಲ್ಗೊಂಡಿದ್ದರು. ೧೪ ಸಾವು, ೩೨೬ ಬಂಧನ, ಅದರಲ್ಲಿ ೨೬ ಹೆಂಗಸರು; 
೨೮೬ ಜನ ಒಂಬತ್ತು ವರ್ಷ ನಡೆದ ವಿಚಾರಣೆ ಎದುರಿಸಿದರು, ಗುಲಾಮರಿಗೆ ನೂರು ಚಡಿ ಏಟು ಶಿಕ್ಷೆ 
ಇವು ಸ್ಕೂಲವಿವರಗಳು ಅಕ್ಷರಬಲ್ಲವರನೆಲ್ಲ ಗಡೀಪಾರು ಮಾಡಿದ್ದು ಭವಿಷ್ಯದ ಸುರಕ್ಷಾ ಕ್ರಮ . 

೧೮೩೫ರಲ್ಲಿ ನಡೆದ ದಂಗೆ ವಿಫಲವಾದರೂ ಯಾಕೆ ಮುಖ್ಯ ? ಬ್ರೆಸಿಲ್‌ನಲ್ಲಿದ್ದಂಥದೇ ಪರಿಸ್ಥಿತಿ 
ಆಫ್ರಿಕದ ಕೆಲವು ರಾಜ್ಯಗಳಲ್ಲಿದ್ದರೂ ಅಲ್ಲಿ ಯಾಕೆ ಗುಲಾಮರ ದಂಗೆ ನಡೆಯಲಿಲ್ಲ? 
ಈ ಬರಹಕ್ಕೊಳಗಾದ 'ಗ್ರಂಥ'ವನ್ನು ಆಧರಿಸಿದ ಧರ್ಮ ದಮನಕ್ಕೆ ಕಾರಣವಾಗುವಂತೆ ಬಿಡುಗಡೆಯ 
ಪ್ರಚೋದನೆಗೂ ಕಾರಣವಾಗುತ್ತದೆ; ದಕ್ಷಿಣ ಆಫ್ರಿಕದ ದಮನಿತರು ನುಡಿಯೊಳಗಷ್ಟೇ ಬದುಕಿದ್ದ ಸಮೂಹಗಳು, 
ದಂಗೆಗೆ ಪೋಚೋದಿಸುವ, ಪ್ರೋತ್ಸಾಹಿಸುವ ಗ್ರಂಥ ಅವರಿಗೆ ಇರಲಿಲ್ಲ ಅನ್ನುವುದು ಒಂದು ಸಂಭವನೀಯ 
ಉತ್ತರ . 

ಬ್ರೆಜಿಲ್‌ನಲ್ಲಿದ್ದ ಗುಲಾಮರು ಅನಾಗರಿಕರಲ್ಲ , ಅರಾಬಿಕ್ ಓದು ಬರಹ ಗೊತ್ತಿದ್ದ ಯೋಧಕುಲದವರು. 
ಕುರಾನ್ ಓದುವ ಕ್ಲಬ್ ಸ್ಥಾಪಿಸಿದ್ದರು. ಆಗಿನ ಬ್ರೆಸಿಲ್‌ನಲ್ಲಿ ಅಕ್ಷರಸ್ಥ ಮುಸ್ಲಿಮರು ಹೆಚ್ಚಿದ್ದರು, ಬಿಳಿಯ 
ಒಡೆಯರು ಅನಕ್ಷರಸರು ಅಥವಾ ಅರೆ ಅಕ್ಷರಸ್ಥರಾಗಿದ್ದರು. ನೀರು ಮಾರುವವರು, ಗೇಣಿ, ದರ್ಜಿ, ಸುಣ್ಣ 
ತಯಾರಿ . ಕಮಾರ, ಕಟುಕರು . ಇವರು ಯಾರೂ ಅನಕ್ಷರಸ್ಥ ಪ್ಲಾಂಟೇಶನ್ ಕೆಲಸಗಾರರಲ್ಲ. ಅವರದ್ದೇ 
ಒಂದು ಥರ ಸಹಕಾರ ಸಂಘವಿತ್ತು. ಬ್ರೆಸಿಲ್‌ನಲ್ಲಿದ್ದ ಗುಲಾಮರಿಗೂ ಆಫ್ರಿಕದ ನೆಲಕ್ಕೂ ಸಂಪರ್ಕ ಇತ್ತು. 
ಇಸ್ಲಾಂ ಜಗತ್ತಿನೊಡನೆಯೂ ಸಂಪರ್ಕವಿತ್ತು. 
- ಬ್ರೆಜಿಲ್ ಗುಲಾಮರುಕೋಟುಗಳ ಮೇಲೆ ಲೆದರ್ ಪೌಚುಗಳೊಳಗೆ ಸೂರಾಗಳನ್ನು ಬರೆಸಿಕೊಳ್ಳುತಿದ್ದರು. 
ಶಬ್ದಕ್ಕೆ ( ಮತ್ತು ಗ್ರಂಥಕ್ಕೆ ಮಂತ್ರ ಶಕ್ತಿ ಇದೆ ಅನ್ನುವ ನಂಬಿಕೆ ಇದಕ್ಕೆ ಕಾರಣ . ಸೂರಾಗಳನ್ನು ಬರೆದ 
ಹಲಗೆಯನ್ನು ತೊಳೆದ ನೀರನ್ನು ಕುಡಿಯುವ ಸಂಪ್ರದಾಯವೂ ಇತ್ತು. ಅಕ್ಷರ ಸತ್ಯವನ್ನು ಒಳಗುಮಾಡಿಕೊಳ್ಳುವ 
ಬಯಕೆಯದೊಂದು ರೂಪ ಇದು. 

ಲಿಖಿತ ರೂಪದ ಇಸ್ಲಾಂ ದಂಗೆಗೆ ಒಂದು ಥರದ ವೈಚಾರಿಕ ಬೆಂಬಲ ನೀಡಿತು. ಬಿಳಿಯರು 
ಸಾಯಲಿ ಅನ್ನುವ ಐಡಿಯಾ ಆಫ್ರಿಕನ್ ಗುಲಾಮರ ಪ್ರತಿಭಟನೆಗಳ ಒಂದು ಲಕ್ಷಣ. ಅಷ್ಟೇ ಅಲ್ಲ ಪಶ್ಚಿಮ 
ಆಫ್ರಿಕದಲ್ಲೂ . ಅಲ್ಲಿ ಬಿಳಿಯರು ಅನ್ನುವುದಕ್ಕೆ ಬಳಸುವ ಪದ 'ನಸಲ'. ಅದು ಕ್ರಿಶ್ಚಿಯನ್ ಅನ್ನುವ 
ಅರ್ಥದ ಅರಾಬಿಕ್ ಪದ 'ನಝರೀನ್' ನಿಂದ ಬಂದದ್ದು . ಬಹಾಯ್ ದಂಗೆಯ ಶಕ್ತಿ ಇದ್ದದ್ದು ಧರ್ಮ 
ವ್ಯವಸ್ಥೆಯಲ್ಲಿ; ಧರ್ಮ ಬೋಧನೆಗಳ ಪ್ರಚಾರದಲ್ಲಿ, ಕ್ರಿಶ್ಚಿಯನ್ ಬಿಳಿಯರ ಪ್ರಾಧಾನ್ಯವನ್ನು ಪ್ರತಿರೋಧಿಸುವುದಕ್ಕೆ 
ವೈಚಾರಿಕ ಕೇಂದ್ರ ದೊರೆತದ್ದು ಆಫ್ರಿಕದ ಇಸ್ಲಾಂ ಧರ್ಮದಿಂದ. 

ಹದಿನೆಂಟನೆಯ ಶತಮಾನದ ಕೊನೆಯಲ್ಲಿ ನಡೆದ ಫ್ರೆಂಚ್ ಕ್ರಾಂತಿಯ ಎಲ್ಲ ಮನುಷ್ಯರೂ 
ಸಮಾನರು, ಸ್ವತಂತ್ರರು, ಸಹೋದರರು' ಅನ್ನುವ ಸರಳೀಕೃತ, ಸಾಮಾನ್ಯರೂಪದ ಘೋಷಣೆ ದಮನಿತರ 


ನುಡಿಯೊಳಗಾಗಿ 


೧೬೨ 


ಅಪೇಕ್ಷೆಗಳ ಮಟ್ಟಕ್ಕೆ ಬಾರದ ಸಾಮಾಜಿಕ ವ್ಯವಸ್ಥೆಯನ್ನು ನಾಶಮಾಡಲು ಅಗತ್ಯವಾದ ಸ್ಪಷ್ಟ ವೈಚಾರಿಕತೆಯನ್ನು 
ಒದಗಿಸಿತ್ತು. ಬ್ರೆಜಿಲ್‌ನ ಗುಲಾಮರ ದಂಗೆಯಲ್ಲೂ ಇಸ್ಲಾಂ ಅಂಥದೇ ಪಾತ್ರ ವಹಿಸಿತ್ತು. ಬಹಳಷ್ಟು 
ಮುಖ್ಯ ದಂಗೆಗಳಲ್ಲಿ ಆಗುವಂತೆ ಬ್ರೆಜಿಲ್‌ನಲ್ಲೂ ಕ್ರಾಂತಿಯ ಮುಖಂಡರು ಅಕ್ಷರಸ್ಥರು, ಭಾಗವಹಿಸಿದ 
ಅನೇಕರು ಅಲ್ಲ. ಇಸ್ಲಾಂ ಪ್ರೇರಿತ ದಂಗೆಯಲ್ಲೂ ಸಾಕ್ಷರತೆಯ ಪ್ರಭಾವವಿತ್ತು. ಅದು ಮತ್ತೊಂದು 
' ಪುಸ್ತಕ' ವನ್ನು ಅನುಸರಿಸುವರ ಆಳ್ವಿಕೆಯನ್ನು ಧಿಕ್ಕರಿಸುವ ಐಡಿಯಾಲಜಿಯಾಗಿ ವ್ಯಕ್ತವಾಯಿತು. 

ಪುಸ್ತಕಗೊಂಡ ಧರ್ಮಗಳು ನುಡಿಧರ್ಮಗಳಿಗಿಂತ ಭಿನ್ನ , ನುಡಿಯೊಳಾಗದ ಸಂಸ್ಕೃತಿಯಲ್ಲಿ ಧರ್ಮ 
ಅನ್ನುವುದು ಜನಸಂಖ್ಯಾ ಗಡಿಗೆ ಮಿತವಾದದ್ದು; ಆಯಾ ಗುಂಪು ಆಯಾ ಕಾಲ, ದೇಶದಲ್ಲಿ ಪಾಲನೆಯಾಗುವ 
- ಪದ್ದತಿ ಸಮೂಹ, ಬರಹಗೊಂಡ ಧರ್ಮಗಳು ಬುಡಕಟ್ಟಿನ ಅಥವ ರಾಷ್ಟ್ರೀಯ ಗಡಿಗಳನ್ನು ಮೀರಿ 
ವಿಶ್ವಾತ್ಮಕವಾಗಲು ಬಯಸುತ್ತವೆ. 

- ನುಡಿಮಾತ್ರವಾಗಿರುವ ಧರ್ಮ ಪದ್ಧತಿ ದಿನನಿತ್ಯದ ಚಟುವಟಿಕೆಗೆ ನಿಕಟವಾಗಿರುತ್ತವೆ ಸಂದರ್ಭಕ್ಕೆ 
ಬದ್ದವಾಗಿರುತ್ತವೆ, ಸತ್ಯವು ಯಾವುದೋ ಅನುಲ್ಲಂಘನೀಯ ಪಠ್ಯದಲ್ಲಿ ವಾಸಮಾಡುತ್ತಿರುವುದಲ್ಲ, ಅದಕ್ಕಾಗಿ 
ನಿತ್ಯದ ಬದುಕಿನಲ್ಲೇ ನಿರಂತರ ಹುಡುಕಾಟ , ಅನ್ವೇಷಣೆ, ಹಳೆಯ ಪ್ರಶ್ನೆಗಳಿಗೆ ಹೊಸ ಅಗತ್ಯ ಎಂದು 
ಭಾವಿಸುತ್ತವೆ. ಆಕಾಶ, ಭೂಮಿ, ಹಿರೀಕರು ಅನ್ನುವ ಸ್ಥಿರ ಬಿಂದುಗಳೊಡನೆ ಚಿಕ್ಕಪುಟ್ಟ ದೇವತೆಗಳು, 
ಗುಡಿಗಳು ಕೂಡ ಇರುತ್ತವೆ. ಹೊಸ ದೇವರುಗಳೂ ಸೃಷ್ಟಿಯಾದಾವು. 

ಅಕ್ಷರಸ್ಥ ಜನಕ್ಕೆ ಬರಹರೂಪಕ್ಕಿಳಿದ ಪಠ್ಯ ಅಧಿಕೃತವಾಗುತ್ತದೆ. ಉಕ್ತಿಗೆ ಹೋಲಿಸಿದರೆ ಬರಹ 
ಸಂಪ್ರದಾಯನಿಷ್ಠ, ನುಡಿಯ ಯಾವ ಒಂದು ಆವೃತ್ತಿಗೂ ಇಲ್ಲದ ಪ್ರಮಾಣಗುಣ ಬರಹದ ಆವೃತ್ತಿಗೆ 
ಪ್ರಾಪ್ತ. ಬರಹಗೊಂಡದ್ದು ಏಕದೇವ ಅಲ್ಲದಿದ್ದರೂ ಒಬ್ಬದೇವ ಮುಖ್ಯನಾಗಿರುವ ವಿಶ್ವದತ್ತ ಮುಖಮಾಡಿರುತ್ತದೆ. 

ಅಸಹನೆಗೂ ವಿಶ್ವಾತ್ಮಕತೆಗೂ ಸಂಬಂಧವಿದೆ. ಎಲ್ಲ ಅಕ್ಷರಸ್ಥ ಧರ್ಮಗಳೂ ವಿಶ್ವಾತ್ಮಕವಲ್ಲದಿದ್ದರೂ 
ಅತ್ತ ಒಲುಮೆ ಇರುವಂಥವು; ಆದ್ದರಿಂದಲೇ ಅವು ಸಂದರ್ಭ - ಅತೀತ ನುಡಿಗಟ್ಟಿನಲ್ಲಿ ಮಾತಾಡುತ್ತವೆ. 
ಅದು ವಿಶ್ವಾತ್ಮಕತೆಯ ಹಾದಿ. ಬರಹಗೊಂಡ ಮತಧರ್ಮಶಾಸ್ತ್ರದಿಂದ, ಪಠ್ಯದಿಂದ, ಬರವಣಿಗೆಯಿಂದ 
ನಿರ್ವಚನಗೊಳ್ಳುತ್ತದೆ. ಈ ನಿರ್ವಚನವು ವೈರುಧ್ಯಗಳಲ್ಲಿ ವ್ಯಕ್ತವಾಗುತ್ತದೆ. ಜೂ - ಜೆಂಟೈಲ್, ಮುಸ್ಲಿಂ 
ಕಾಫಿರ್, ಕ್ರಿಶ್ಚಿಯನ್ - ಪಾಗನ್ ಇಂಥ ವಿರುದ್ಧಧೃವಗಳನ್ನು ಗಟ್ಟಿಗೊಳಿಸುತ್ತವೆ. ತಮ್ಮ ಧರ್ಮದವರನ್ನುಳಿದು 
ಉಳಿದವರೆಲ್ಲ ಅಸಹ್ಯಕ್ಕೆ ತಕ್ಕವರು, ತಿರಸ್ಕಾರಕ್ಕೆ ಯೋಗ್ಯರು, ಮತಾಂತರಗೊಳ್ಳಲು ಒಪ್ಪದಿದ್ದರೆ ಅವರು 
ಕೊಲೆಯಾಗಬೇಕಾದವರು ಅನ್ನುವ ಅತಿರೇಕವೂ ಹುಟ್ಟುತದೆ. 

ಕೇವಲ ನುಡಿರೂಪದ ಧರ್ಮಕ್ಕೆ ಮತಾಂತರಗೊಳ್ಳಲು ಸಾಧ್ಯವಿಲ್ಲ. ಹೆಚ್ಚೆಂದರೆ ನಿಮಗೆ ಪ್ರಿಯವಾದ 
ಬುಡಕಟ್ಟಿನ ರಾಜಕೀಯ ವ್ಯವಸ್ಥೆಯ ಸದಸ್ಯರಾಗಬಹುದು. ಆ ಗುಂಪಿನ ನಂಬಿಕೆಗಳನ್ನು ಹೆಚ್ಚ 
ಕಡಮೆಯೋ ನಂಬುವವರರಾಗಬಹುದು. ಮತಾಂತರ ಅನ್ನುವುದು ಧರ್ಮ ಅನ್ನುವುದರ ಬೇರೆಯೇ 
ನಿರ್ವಚನವನ್ನು ಬಯಸುತ್ತದೆ. ಸ್ಥಿರ ಪಠ್ಯವೊಂದಕ್ಕೆ ( ನಂಬಿಕೆ ಅಥವ ಆಚರಣೆಗಳಿಗೆ) ಬದ್ಧತೆಯನ್ನು 
ಬಯಸುತ್ತದೆ. ಒಂದು ಥರದ ಆಚರಣೆಗಳನ್ನು , ನಂಬಿಕೆಗಳನ್ನು ಕೈಬಿಟ್ಟು ಮತ್ತೊಂದು ಥರದವನ್ನು 
ಒಪ್ಪಬೇಕೆಂದು ಬಯಸುತ್ತದೆ. 

ಹೀಗಾಗಿ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ನಂಥ ಧರ್ಮಗಳು ಬರಹಗೊಂಡು, ಬುಡಕಟ್ಟು ಮಿತಿಗಳನ್ನು 
ಮೀರಿ, ದಮನಕ್ಕೆ, ಮತಾತಂತರಕ್ಕೆ, ಹಾಗೆಯೇ ಪ್ರತಿಭಟನೆಗೂ ಆಕರಗಳಾಗಿ ಬಳಕೆಯಾಗುವುದು 
ಸಾಧ್ಯವಾಯಿತು. 

ಇವೆಲ್ಲ ವ್ಯಾಪಕವಾದ ಚರ್ಚೆಯನ್ನು ಬಯಸುವ ಸಂಗತಿಗಳು. ಆಸಕ್ತರು ಜಾಕ್ ಗೂಡಿ ಬರೆದಿರುವ 
- ದಿ ಪವರ್ ಆಫ್ ರಿಟನ್ ಟ್ರೆಡಿಶನ್ ಪುಸ್ತಕ ನೋಡಬಹುದು. 

[ ಸಾಪ್ತಾಹಿಕ ಪುರವಣಿ ೨೩ -೯ - ೨೦೧೨] 


೧೬೩ 


ನುಡಿಯೊಳಗಾಗಿ 


ಬನವಾಸಿ , ಕಲ್ಯಾಣ, ಪೆರುಗೈ 


೯ ೧gc-14 


? 


NAN Alla11329) 441³167 

1951f74 YLE1395/s13NAMMAN1141399A.ಸಿ 

NA%AF54ತ್ತು 

51419 ANY 


ತಿಳHANA 


AS 
- 
4 


ಹಸಿವಿರದ, ಸಂಘರ್ಷವಿರದ, ದುಃಖವಿರದ, ಸಮಾನತೆ , 
ಸಹಬಾಳುವೆಯ ರಾಜ್ಯದ ಕನಸು ಮನುಷ್ಯನಷ್ಟೇ ಹಳೆಯದು. ಭಾಷೆಯ 
ಮೂಲಕ ತಲೆಮಾರಿನಿಂದ ತಲೆಮಾರಿಗೆ ಸಾಗಿ ಬರುವಂಥದ್ದು. 
ಪಂಪ ಬಣ್ಣಿಸಿರುವ ಬನವಾಸಿ ಮತ್ತು ಉತ್ತಮಭೋಗಭೂಮಿ ಅಂಥ 
ಕನಸು; ಕುಮಾರವ್ಯಾಸ ವಿದುರ ನೀತಿ, ನಾರದ ನೀತಿಗಳ ಮುಖಾಂತರ 
ಆದರ್ಶರಾಜ್ಯದ ಚಿತ್ರ ಕಟ್ಟಿದ, ಪ್ಲಾಟೋನ ರಿಪಬ್ಲಿಕ್ , ಗ್ರೀಕ್ ಲೇಖಕ 
ಹೆಸಾಯಿಡ್, ವರ್ಜಿಲ್, ಎಚ್. ಜಿ. ವೆಲ್ಸ್ ಇವರ ಕೃತಿಗಳು - 


ನುಡಿಯೊಳಗಾಗಿ 


೧೬೪ 


ಆದರ್ಶರಾಜ್ಯಗಳ ಕಲ್ಪನೆಯದೇ ಪ್ರತ್ಯೇಕ ಸಾಹಿತ್ಯಪ್ರಕಾರವಾಗುವಷ್ಟು ಬರವಣಿಗೆ ಇದೆ. ಆದರ್ಶರಾಜ್ಯವನ್ನು 
ಕಿಂಚಿತ್ತಾದರೂ ನಿಜಮಾಡಿಕೊಳ್ಳಲು ಯತ್ನಿಸಿದ್ದು ೧೨ನೆಯ ಶತಮಾನದ ಕರ್ನಾಟಕದ ಕಲ್ಯಾಣ. ಆದರೆ 
ಯಾವುದೂ ಒಮ್ಮೆ ಮಾತ್ರ ಸಂಭವಿಸುವುದಿಲ್ಲ ಅನ್ನುವುದಕ್ಕೆ ನನಗೆ ಸಿಕ್ಕ ಉದಾಹರಣೆ ಪೆರುಗೈಯಲ್ಲಿ 
ಜೆಸೂಯಿಟ್ಟರು ಮಾಡಿದ ಸಾಹಸದ್ದು. ಕಲ್ಯಾಣ ಮತ್ತು ಪೆರುಗ್ವಯ ಸಾಹಸಗಳೆರಡೂ ಭಾಷೆಗೆ ಸಂಬಂಧಿಸಿದ್ದು 
ಅನ್ನುವುದು ಇನ್ನೊಂದು ಕುತೂಹಲ . 

ಲಾ ಪ್ಲಾಟಾ ಎಂಬುದು ಸ್ಪಾನಿಶ್ ಭಾಷೆಯ ಹೆಸರು. ಆ ಪ್ರದೇಶವನ್ನು ಪತ್ತೆ ಹಚ್ಚಿದ್ದು ೧೫೧೫ರಲ್ಲಿ. 
ಅದು ಅರ್ಜೆಂಟೀನಾ, ಬ್ರೆಜಿಲ್ ಮತ್ತು ಬೊಲಿವಿಯಾಗಳಿಗೆ ಒತ್ತಿಕೊಂಡಿರುವ ನಾಡು. ಈಗಿನ ಹೆಸರು 
ಪೆರುಗ್ಗೆ, ಅಲ್ಲಿನ ಭಾಷೆಯನ್ನಾಡುತಿದ್ದ ಸ್ಥಳೀಯ ಗ್ರರಾನಿ ಭಾಷೆಯನ್ನಾಡುತಿದ್ದ ನೆಲದ ಮಕ್ಕಳ ನುಡಿಯಲ್ಲಿ 
“ ವೈವಿಧ್ಯದ ನಾಡು ' ಅನ್ನುವ ಅರ್ಥವಿತ್ತು. ಕಂಡುಹಿಡಿದವನು ಸೇನಿನ ಜುಆನ್ ಡಿ ಸೋಲಿಸ್, ೧೫೯೦ರ 
ಹೊತ್ತಿಗೆ ಅಲ್ಲಿ ಸ್ಪೇನಿನ ವಸಾಹತು ಸ್ಥಾಪನೆಯಾಗಿತ್ತು. ಹತ್ತು ನಗರಗಳು ನಲವತ್ತು ಕಾಲೊನಿಗಳು ತಲೆ 
ಎತ್ತಿದ್ದವು. ಸ್ಥಳೀಯರನ್ನು ನಿಷ್ಕರುಣೆಯಿಂದ ಹೆದರಿಸಿ, ಬೆದರಿಸಿ, ದಾಳಿನಡೆಸಿ, ಕೊಂದು, ಸೇನಿನ ಆಳ್ವಿಕೆಗೆ 
ಒಳಪಡಿಸಿದ್ದರು. ಅವರೆಲ್ಲ ಬಿಳಿಯರ ಗುಲಾಮರೋ ಜೀತದಾಳುಗಳೇ ಆಗಿದ್ದರು. ಸೇನಿನ ರಾಜರು 
ಸ್ಥಳೀಯರನ್ನು ಕಾಪಾಡುವುದಕ್ಕೆಂದು ಅವರದ್ದೇ ಪ್ರತ್ಯೇಕ ರಿಡಕ್ಷನ್ ' ( ವಸತಿ) ಗಳನ್ನು ಸ್ಥಾಪಿಸಿದರು. 
ಸ್ಪೇನಿನ ಅರಸ 'ಕತ್ತಿಯ ಬಲದಿಂದಲ್ಲ, ದೈವೀ ಶಬ್ದದ ಬಲದಿಂದ ಸ್ಥಳೀಯರನ್ನು ಪರಿವರ್ತಿಸಿ ಎಂದು 
ಕರೆನೀಡಿದ. ಆಗ ಜೆಸೂಯಿಟ್‌ಗಳ ಒಂದು ತಂಡ ಅಲ್ಲಿಗೆ ಬಂದಿಳಿಯಿತು. 

ಜೆಸೂಯಿಟ್ ಅನ್ನುವುದು ಒಂದು ಪಂಥ. ಸೇನಿನ ಇಗ್ವಾಶಿಯಸ್ ಲಯೋಲಾ ಅದನ್ನು ೧೫೧೪ರಲ್ಲಿ 
ಸ್ಥಾಪಿಸಿದ. ಶಿಕ್ಷಣ , ಸಂಸ್ಕೃತಿಗಳ ವಿಷಯದಲ್ಲಿ ಜಗತ್ತಿನಾದ್ಯಂತ ಈ ಪಂಥದವರು ಮಾಡಿದ ಕೆಲಸ 
ದೊಡ್ಡದು. ಚೀನಾದ ಭಾಷೆಯ ಅಧ್ಯಯನದಲ್ಲೂ , ಮಲೇರಿಯ ರೋಗಕ್ಕೆ ಔಷಧವಾಗಿ ಬಳಕೆಯಾಗುತಿದ್ದ 
ಪೆರುವಿನ ಮರದ ತೊಗಟೆಯನ್ನು ಯೂರೋಪಿಗೆ ಕಳಿಸಿ ಅದೇ ಮುಂದೆ ಕ್ವಿನೈನ್ ಆಗಿ ಜನರ ಪ್ರಾಣ 
ಉಳಿಸಿದ್ದರಲ್ಲೂ ಹೊಸ ಜಗತ್ತಿನ ದುರ್ಗಮ ಪ್ರದೇಶಗಳಿಗೆ ತೆರಳಿ ಸ್ಥಳೀಯ ಭಾಷೆಗಳ ವ್ಯಾಕರಣ , ನಿಘಂಟುಗಳನ್ನು 
ರಚಿಸಿ, ಆಯಾ ಪ್ರದೇಶಗಳ ಒಳನಾಡಿನ ಅಪಾಯಕಾರಿ ಪ್ರದೇಶಗಳ ಅನ್ವೇಷಣೆಯಲ್ಲಿ ತೊಡಗಿ 
ಭೂಗೋಳಶಾಸ್ತ್ರದ ಬೆಳವಣಿಗೆಯಾಗುವಲ್ಲೂ ಜೆಸುಯಿಟ್ಟರ ಪಾತ್ರವಿದೆ. 

ಪೆರುಗೈಯಲ್ಲಿ ಅವರು ಕಟ್ಟಿದ ಆದರ್ಶ ರಾಜ್ಯ ಇವತ್ತಿಗೂ ಕುತೂಹಲ ಕೆರಳಿಸುವಂತಿದೆ. ಸ್ಥಳೀಕ 
ಜನರು ಸೇನಿನ, ಡಚ್ಚರ, ಪೋಚುಗೀಸರ ದಾಳಿಗೆ, ಬಿಳಿಯರ ಆಕ್ರಮಣಕ್ಕೆ, ಗುಲಾಮ ವ್ಯಾಪಾರಿಗಳ 
ಕ್ರೌರ್ಯಕ್ಕೆ ತುತ್ತಾಗಿದ್ದರು. ಜೆಸೂಯಿಟ್ಟರು ಉರುಗೈ ನದಿಯ ಅಂಚಿನ ಹುಲ್ಲುಗಾವಲು ಮತ್ತು ಕಾಡುಗಳಲ್ಲಿ , 
ಬಿಳಿಯರು ಕಾಲಿಡಲು ಅಂಜುತಿದ್ದ ಜಲಪಾತಗಳ ಮೇಲುಭಾಗದಲ್ಲಿ, ಕ್ರಿಶ್ಚಿಯನ್ನರಾದ ಸ್ಥಳೀಕರ ವಸತಿಗಳನ್ನು 
ವ್ಯವಸ್ಥೆಗೊಳಿಸಿದರು. ಸೇನಿನ ಅರಸ ಮೂರನೆಯ ಫಿಲಿಪ್‌ನ ಮನ ಒಲಿಸಿದರು. ಜೆಸೂಯಿಟ್ಟರು ಮತ್ತು 
ಕಾಲೊನಿಯ ಗೌರ್ನರ್ ಹೊರತುಪಡಿಸಿ ಬೇರೆ ಯಾವ ಬಿಳಿಯರಿಗೂ ಅಲ್ಲಿ ಪ್ರವೇಶವಿಲ್ಲ ಎಂಬ ಆಜ್ಞೆ 
ಮಾಡಿಸಿದರು. ಮಿಕ್ಕ ಧರ್ಮಪ್ರಚಾರಕರು ಮಾಡುವಂತೆ ಅವರು ಸ್ಥಳೀಯರಿಗೆ ತಮ್ಮ ಭಾಷೆ ಅಥವ 
ಪೋರ್ಚುಗೀಸ್‌ ಕಲಿಸುವ ಬದಲಾಗಿ ತಾವೇ ಅವರ ಭಾಷೆಯನ್ನು ಕಲಿತರು; ಕಾಲೊನಿಸ್ವರೊಡನೆ 
ಯಾವ ಸಂಪರ್ಕವೂ ಸ್ಥಳೀಯರಿಗೆ ಏರ್ಪಡದಂತೆ ನೋಡಿಕೊಂಡರು . ದಾನ , ಮಾನವೀಯತೆ, ಸಂಗೀತ 
ಅವರು ಬಳಸಿದ ಉಪಕರಣಗಳು. ಯೂರೋಪಿನ ಎಲ್ಲ ಪ್ರಮುಖ ವಾದ್ಯಗಳನ್ನೂ ನುಡಿಸಬಲ್ಲ, ಇಟಲಿಯ 
ಒಪೆರಾಗಳೂ ಸೇರಿದಂತೆ ವೈವಿಧ್ಯಮಯ ರಚನೆಗಳನ್ನು ಪ್ರಸ್ತುತಪಡಿಸಬಲ್ಲ ಆರ್ಕೆಸ್ಟ್ರಾಗಳನ್ನು ರೂಪಿಸಿದರು; 
ಸ್ಥಳೀಯರು ಕೂಡ ಸಮೂಹ ಗಾಯನದಲ್ಲಿ ಪರಿಣಿತರಾದರು. ಸ್ಥಳೀಯರು ಹಡಗುಗಳಲ್ಲಿ ಅಥವ 
ಹೊಲಗಳಲ್ಲಿ ತಮ್ಮ ಕೆಲಸಕ್ಕೆ ಹೋಗುವಾಗ ಮತ್ತು ಹಿಂದಿರುಗುವಾಗ ಅವರ ಜೊತೆಯಲ್ಲಿ ಸಂಗೀತಗಾರರ 
ಗುಂಪೊಂದು ಇರುತಿತ್ತು. ಹಾಡು, ನರ್ತನ ಮತ್ತು ಕ್ರೀಡಾ ಸ್ಪರ್ಧೆಗಳೊಡನೆ ಕ್ರಿಶ್ಚಿಯನ್ ಹಬ್ಬಗಳ 


೧೬೫ 


ನುಡಿಯೊಳಗಾಗಿ 


ಆಚರಣೆ ನಡೆಯುತಿತ್ತು. ಜೆಸೂಯಿಟ್ ಫಾದರ್‌ಗಳು ಕಾಮಿಡಿಗಳನ್ನು ರಚಿಸುತಿದ್ದರು, ಜನ ಅದನ್ನು 
ಕಲಿತು ಅಭಿನಯಿಸುತಿದ್ದರು. 

ಆರ್ಥಿಕತೆ ಮತ್ತು ಆಡಳಿತ ಸಂಪೂರ್ಣವಾಗಿ ಜೆಸೂಯಿಟ್‌ಗಳ ನಿಯಂತ್ರಣದಲ್ಲಿತ್ತು. ಸಂಕೀರ್ಣವಾದ 
ಕೈಗಡಿಯಾರ, ಸೂಕ್ಷ್ಮವಾದ ಕುಸುರಿ , ಸಂಗೀತವಾದ್ಯ ಮೊದಲಾದ ಎಲ್ಲ ಯೂರೋಪಿಯನ್ ವಸ್ತುಗಳ 
ಮಾದರಿಯನ್ನು ಅನುಸರಿಸಿ ನಕಲುಗಳನ್ನು ತಯಾರು ಮಾಡುವ ಕೌಶಲ ಸ್ಥಳೀಯರಿಗೆ ಸಿದ್ಧಿಸಿತ್ತು. 
ದುಡಿಮೆ ಎಲ್ಲರಿಗೂ ಕಡ್ಡಾಯವಾಗಿತ್ತು; ಯುವಕರು ತಮ್ಮ ಇಷ್ಟದ ಕಸುಬನ್ನು ಆಯ್ದುಕೊಳ್ಳುವ ಅವಕಾಶವಿತ್ತು; 
ಮನರಂಜನೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬಿಡುವು ಇರುತಿತ್ತು. ಪ್ರತಿದಿನದ ದುಡಿಮೆಯ ಅವಧಿ 
ಎಂಟು ಗಂಟೆಗಳ ಅವಧಿಯದಾಗಿತ್ತು. ಭೂಮಿಯ ಸ್ವಲ್ಪ ಭಾಗ ಖಾಸಗಿಯವರಿಗೆ ಸೇರಿದ್ದರೂ ಬಹಳಷ್ಟು 
ಜಮೀನುಸಮುದಾಯದ ಆಸ್ತಿಯಾಗಿತ್ತು. ಉತ್ಪತ್ತಿಯನ್ನು ಸರ್ಕಾರಕ್ಕೆ ಒಪ್ಪಿಸಲಾಗುತಿತ್ತು; ಸ್ವಲ್ಪ ಭಾಗವನ್ನು 
ಬಿತ್ತನೆಗೆ ಅಥವ ಸಂಕಷ್ಟಕಾಲಕ್ಕೆಂದು ಕಾದಿಡುತಿದ್ದರು; ಇನ್ನು ಸ್ವಲ್ಪ ಭಾಗ ಸೇನಿನ ಅರಸನಿಗೆ ತಲೆಗಂದಾಯ 
ಕಟ್ಟಲು ವ್ಯಯವಾಗುತಿತ್ತು; ಮಿಕ್ಕದ್ದನ್ನೆಲ್ಲ ಅಲ್ಲಿದ್ದ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ, ಆಯಾ ಕುಟುಂಬದ 
ಅಗತ್ಯಕ್ಕೆ ಅನುಸಾರವಾಗಿ ಹಂಚಲಾಗುತಿತ್ತು. ನಿರ್ದೇಶಕರು, ಉಸ್ತುವಾರಿಯವರು, ವೈದ್ಯರು, ಅಧ್ಯಾಪಕರು 
ಮತ್ತು ಪಾದ್ರಿಗಳಾಗಿ ದುಡಿಯುತಿದ್ದ ೧೫೦ ಜೆಸೂಯಿಟ್‌ಗಳ ಸಲುವಾಗಿ ಇನ್ನೊಂದು ಭಾಗ 
ವ್ಯಯವಾಗುತಿತ್ತು. ಜೆಸೂಯಿಟ್‌ರ ಸಲಹೆಯ ಮೇರೆಗೆ ರಾಜಾಜ್ಞೆಯೊಂದು ಜಾರಿಗೆ ಬಂದಿತ್ತು ; ಅದರ 
ಪ್ರಕಾರ ಯಾರೂ ಆರ್ಥಿಕತೆಯಿಂದ ದೊರೆತ ಲಾಭವನ್ನು ಹಂಚಿಕೊಳ್ಳುವಂತಿರಲಿಲ್ಲ; ಸ್ಥಳೀಯ 
ಮುಖ್ಯಾಧಿಕಾರಿಗೆ ಕಾಲ ಕಾಲಕ್ಕೆ ಲೆಕ್ಕಾಚಾರ ಒಪ್ಪಿಸಬೇಕಾಗಿತ್ತು. ಸ್ಥಳೀಯ ನ್ಯಾಯಾಧೀಶರು ಮತ್ತು 
ಪೋಲೀಸರು ಕಾನೂನು ವ್ಯವಸ್ಥೆಯನ್ನು ನೋಡಿಕೊಳ್ಳುತಿದ್ದರು. ಛಡಿಯೇಟು, ಸೆರೆವಾಸ ಮತ್ತು ಗಡೀಪಾರಿನ 
ಶಿಕ್ಷೆಗಳಿದ್ದವು, ಮರಣದಂಡನೆ ಇರಲಿಲ್ಲ. ಪ್ರತಿಯೊಂದು ಜನವಸತಿಗೂ ಅದರದ್ದೇ ಆಸತ್ರೆ, ಕಾಲೇಜು, 
ಚರ್ಚು ಮತ್ತು ಮಕ್ಕಳ ಹಾಗೂ ದುರ್ಬಲರ ಆಶ್ರಯತಾಣಗಳು ಇದ್ದವು. ಸ್ಥಳೀಯರಿಗೆ ಜೀವ ಪೋಷಣೆ, 
ಸುಭದ್ರತೆ , ಶಾಂತಿ, ಸಾಂಸ್ಕತಿಕ ಬದುಕು ದೊರೆತಿತ್ತು; ಅದಕ್ಕೆ ಪ್ರತಿಯಾಗಿ ಅವರು ಕ್ರಿಶ್ಚಿಯನ್ ಧರ್ಮ 
ಮತ್ತು ಶಿಸ್ತನ್ನು ಪಾಲಿಸಬೇಕಾಗಿತ್ತು. ಈ ಪ್ರಯೋಗವನ್ನು ಧರ್ಮನಿಷ್ಠ ಕಮ್ಯುನಿಸಂ ಎಂದು ಗುರುತಿಸಿದ್ದಾರೆ; 
ವಾಲ್ವೇರ್ ಪೆರುಗ್ವಯ ಈ ಪ್ರಯೋಗವನ್ನು ಮನುಕುಲದ ವಿಜಯ ಎಂದು ಕೊಂಡಾಡಿದ್ದಾನೆ. 

ಇಂಥ ಶ್ಲಾಘನೀಯ ಕಲ್ಪನೆ ಜೆಸೂಯಿಟ್ಟರಿಗೆ ಬಂದದ್ದು ಎಲ್ಲಿಂದ? ಬಹುಶಃ ಮೂರ್‌ನ 'ಉಟೋಪಿಯಾ' 
( ೧೫೧೬) ಕೃತಿಯಿಂದ ಸ್ವಲ್ಪ, ರೂಸೋನಸೋಶಿಯಲ್ ಕಾಂಟ್ರಾಕ್ಸ್ ಪುಸ್ತಕದಿಂದ ಅನ್ನುವುದು ವಿದ್ವಾಂಸರ 
ಅಭಿಪ್ರಾಯ . ಜೊತೆಗೆ ಮನುಷ್ಯನ ಮಿತಿಗಳನ್ನು ಬಲ್ಲ ಜೆಸೂಯಿಟ್ ನೈತಿಕತೆಯೂ ಕಾರಣ , ಅರಸ 
ಫಿಲಿಪ್‌ನ ಸಹಕಾರವೂ ಇತ್ತು ಅನ್ನುತ್ತಾರೆ . 

ಹೊರಗಿನ ಮನುಷ್ಯಕುಲವನ್ನು ಪೂರಾ ಹೊರಗಿಡಲು ಆಗದಿದ್ದುದರಿಂದಲೇ ಈ ಪ್ರಯೋಗ 
ನಾಶವಾಯಿತು. ಜೆಸೂಯಿಟ್ಟರು ವ್ಯಾಪಾರ ವಾಣಿಜ್ಯದಲ್ಲಿ ತೊಡಗಿದ್ದಾರೆಂದು ಸ್ಪೇನಿನ ವ್ಯಾಪಾರಸ್ಥರು 
ದೂರಿದರು; ಮನುಷ್ಯರನ್ನು , ಸಂಪನ್ಮೂಲಗಳನ್ನು ಶೋಷಿಸಲು ಅತ್ಯಂತ ಅನುಕೂಲಕರವಾದ ಪ್ರದೇಶದಿಂದ 
ತಮ್ಮನ್ನು ಹೊರಗಿಟ್ಟಿರುವುದಕ್ಕಾಗಿ ಸೇನಿನ ಕಾಲೊನಿಸ್ಟರು ಮುನಿದರು. ಗುಲಾಮರಿಗಾಗಿ ಬೇಟೆಯಲ್ಲಿ 
ತೊಡಗಿದ್ದ ಗುಂಪುಗಳು ಜೆಸೂಯಿಟ್ ವಸತಿಗಳ ಮೇಲೆ ಮತ್ತೆ ಮತ್ತೆ ದಾಳಿಮಾಡುತಿದ್ದವು. ಫ್ರಾನ್ಸ್, 
ಸೇನ್ ಮತ್ತು ಪೋರ್ಚುಗಲ್‌ನಲ್ಲಿದ್ದ ಇತರ ಜೆಸೂಯಿಟ್ಟರು ರಾಜಕೀಯ ಹುನ್ನಾರ ನಡೆಸುತ್ತಿದ್ದರು; 
ಮುಕ್ತ ಆಲೋಚನೆಯ ಪಂಥ, ಕ್ಲರ್ಜಿಯ ವಿರುದ್ಧವಾಗಿ ಪ್ರಬಲಿಸುತಿದ್ದ ಮನೋಧರ್ಮ ಇವೆಲ್ಲ ಸೇರಿ 
ಹದಿನೆಂಟನೆಯ ಶತಮಾನದ ಉತ್ತರಾರ್ಧದಲ್ಲಿ ಎಲ್ಲ ದೇಶಗಳಲ್ಲೂ ಜೆಸೂಯಿಟ್ ಸಂಘಟನೆಗಳು 
ಬಹಿಷ್ಕಾರಕ್ಕೆ ಗುರಿಯಾಗಿದ್ದವು. ಪೋರ್ಚುಗೀಸರಿಗೂ ಸೇನಿನವರಿಗೂ ೧೭೫೦ರಲ್ಲಿ ಒಂದು ಒಪ್ಪಂದವಾಯಿತು. 


ನುಡಿಯೊಳಗಾಗಿ 


೧೬೬ 


ಅದರ ಪ್ರಕಾರ ಮೂವತ್ತು ಸಾವಿರ ಸ್ಥಳೀಯ ಇಂಡಿಯನ್ ಜನಸಂಖ್ಯೆಯ ಏಳು ಜೆಸೂಯಿಟ್ 
ವಸತಿಗಳು ಪೋರ್ಚುಗಲ್‌ನ ವಶಕ್ಕೆ ಬಂದವು. ಜೆಸೂಯಿಟ್‌ರ ವಶದಲ್ಲಿದ್ದ ಭೂಮಿಯಲ್ಲಿ ಹೇರಳವಾದ 
ಚಿನ್ನವಿದೆ, ಅದನ್ನು ಜೆಸೂಯಿಟ್ಟರು ಬಚ್ಚಿಟ್ಟುಕೊಂಡಿದ್ದಾರೆ ಅನ್ನುವ ಗಾಳಿ ಸುದ್ದಿ ಹರಡಿತು. ಜೆಸೂಯಿಟ್ಟರು 
ತಮ್ಮ ಏಳು ಜನವಸತಿಗಳನ್ನು ಮೂವತ್ತು ದಿನಗಳೊಳಗೆ ಖಾಲಿಮಾಡಬೇಕೆಂದು ಪೋರ್ಚುಗೀಸ್ 
ಅಧಿಕಾರಿಗಳು ಆಜ್ಞೆ ಮಾಡಿದರು. ಒಬ್ಬನ ಹೊರತಾಗಿ ಮಿಕ್ಕ ಜೆಸೂಯಿಟ್‌ಗಳು ಶರಣಾಗತಿಯನ್ನು 
ಪ್ರತಿಪಾದಿಸಿದರು; ಇಂಡಿಯನ್ನರು ಹೋರಾಡಲು ಬಯಸಿದರು ; ಐದು ವರ್ಷಗಳ ಕಾಲ ಪೋರ್ಚುಗೀಸರ 
ದಾಳಿಯನ್ನು ಯಶಸ್ವಿಯಾಗಿ ತಡೆದರು. ೧೭೫೫ರಲ್ಲಿ ಪೋರ್ಚುಗೀಸರು ದೊಡ್ಡ ದೊಡ್ಡತೋಪುಗಳನ್ನು 
ತಂದು ನೂರಾರು ಇಂಡಿಯನ್ನರ ಕಗ್ಗೋಲೆ ನಡೆಸಿದರು. ಉಳಿದವರು ಕಾಡುಗಳೊಳಕ್ಕೆ ಪಲಾಯನ 
ಮಾಡಿದರು, ಅಥವಾ ಶರಣಾದರು. ಜೆಸೂಯಿಟ್ ಸಂಘದ ಹಿರಿಯರು ಅಲ್ಲಿನ ಜೆಸೂಯಿಟ್ಟರೆಲ್ಲ 
ಯೂರೋಪಿಗೆ ಹಿಂದಿರುಗಬೇಕೆಂದು ಆಜ್ಞೆಮಾಡಿದರು. ಮಹಾಪ್ರಯೋಗಕೊನೆಗಂಡಿತು. ಈ ವಸ್ತುವನ್ನು 
ಇಟ್ಟುಕೊಂಡು ೧೯೮೬ರಲ್ಲಿ ರೋಲಾಂಡ್ ಜೋಫ್ ದಿ ಮಿಶನ್ ಎಂಬ ಪ್ರಸಿದ್ದ ಚಲನಚಿತ್ರ ನಿರ್ಮಿಸಿದ್ದಾನೆ. 
ಪೆರುಗ್ವಯ ಪ್ರಯೋಗಕುರಿತು ಹೆಚ್ಚಿನ ಮಾಹಿತಿಗೆ http://www.newadvent. org/cathen /12688b. htm 
ಜಾಲತಾಣ ನೋಡಿ. 

ಜೆಸೂಯಿಟ್‌ರ ಈ ಪ್ರಯೋಗಕನ್ನಡ ನಾಡಿನಲ್ಲಿ ೧೨ನೆಯ ಶತಮಾನದಲ್ಲಿ ನಡೆದ ಪ್ರಯೋಗದಷ್ಟೆ 
ಮಹತ್ವದ್ದು. ಇಲ್ಲಿ ಬಿಜ್ಜಳ ಇದ್ದ ಹಾಗೆ ಅಲ್ಲಿ ಫಿಲಿಪ್ ಇದ್ದ; ಇಲ್ಲಿ ಧರ್ಮಕ್ಕೆ ಸ್ಥಳೀಯ ಭಾಷೆಯನ್ನು 
ಬಳಸಿದ ಹಾಗೆ ಅಲ್ಲೂ ಜೆಸೂಯಿಟ್ಟರು ಸ್ಥಳೀಯ ಭಾಷೆ ಕಲಿತು ಕೆಲಸಮಾಡಿದರು; ಇಲ್ಲಿ ಕಾಯಕಕ್ಕೆ 
ಮಹತ್ವ ಸಂದ ಹಾಗೆ ಅಲ್ಲೂ ದುಡಿಮೆ ಕಡ್ಡಾಯವಾಗಿತ್ತು. ಅಲ್ಲಿನ ಖಾಸಗಿ ಒಡೆತನವಿರದ ಸಮಾನತೆ 
ಇಲ್ಲಿನ ಶರಣರ ದಾಸೋಹಕಲ್ಪನೆ; ಅವರಿಗೆ ಸ್ಫೂರ್ತಿ ನೀಡಿದ್ದು ಮೂರ್ ಮತ್ತು ರೂಸೋನ ಪುಸ್ತಕ 
ಮತ್ತು ಅವರೇ ರೂಪಿಸಿಕೊಂಡ ಧಾರ್ಮಿಕತೆಯ ವ್ಯಾಖ್ಯಾನ. ಇಲ್ಲಿ ಶರಣರ ಕ್ರಾಂತಿಯ ನಂತರ ಅವರ 
ವಚನ ನಾಡಿನಲ್ಲಿ ಮುಂದೆ ನಡೆದ ಸಮಾನತೆಯ ಹೋರಾಟಗಳಿಗೆ ಸ್ಫೂರ್ತಿ ನೀಡಿತು . 

ಆದರ್ಶರಾಜ್ಯ ನಿಜವಾಗುವುದು ಅಸಾಧ್ಯವೇ ? ಎಲ್ಲ ರಾಜಕೀಯ ಆದರ್ಶಗಳೂ ಕೆಲವೇ ದಶಕಗಳಲ್ಲೋ 
ಶತಮಾನದ ಅವಧಿಯಲ್ಲೋ ಕುಸಿದದ್ದು ಕಾಣುತ್ತೇವೆ. ಪಂಪನ ಬನವಾಸಿಯ ವರ್ಣನೆ ಮುಗಿಯುತ್ತಿದ್ದಂತೆ 
ಅರಿಕೇಸರಿಯು ಒಂದೇ ಬಾಣದಲ್ಲಿ ಬನವಾಸಿಯನ್ನು ತನ್ನದಾಗಿಸಿಕೊಂಡ ವಾಸ್ತವ ಎದುರಾಗುತ್ತದೆ. 
ಶರಣ ಸಮೂಹ, ಪೆರುಗ್ವಯ ಪ್ರಯೋಗ ಇವು ಕೂಡ ಹೊರಲೋಕದ ಒತ್ತಡವನ್ನು ತಡೆಯಲಾಗಲಿಲ್ಲ. 

ಮೂರ್‌ನ ಉಟೋಪಿಯ ಎಂಬ ಪದ 'ಎಲ್ಲೂ ಇರದ ನಾಡು' ಮತ್ತು 'ಒಳ್ಳೆಯ ನಾಡು' ಎಂಬ 
ಎರಡೂ ಅರ್ಥಗಳನ್ನು ಹೊಂದಿದೆ. ಆದರ್ಶ ರಾಜ್ಯದ ಕಲ್ಪನೆಗಳು ಕೇವಲ ಧಾರ್ಮಿಕ ಕಲ್ಪನೆಗಳೋ , 
ಉತ್ತಮಭೋಗಭೂಮಿ ಮತ್ತು ಈಡನ್ ತೋಟದ ಹಾಗೆ ? ಅಥವ ಅವನ್ನು ನಿಜಮಾಡಿಕೊಳ್ಳುವಂತೆ 
ಒತ್ತಾಯಿಸುವ ಪ್ರಚೋದಕಗಳೊ ? ಮನುಷ್ಯ ಮನಸ್ಸು ಭಾಷೆಯಲ್ಲಿ ಕಲ್ಪಿಸಿಕೊಂಡ ಕನಸುಗಳೋ ? 
ಸಮಾನತೆ, ಸಹಬಾಳುವೆ, ಸಮಪಾಲು, ಸಮ ಗೌರವ, ಮಾನವೀಯ ಆಳ್ವಿಕೆ ಇವು ಎಲ್ಲ ಆದರ್ಶರಾಜ್ಯಗಳ 
ತಿರುಳು, ಅಸಮಾನತೆಯ ಲಾಭದ ಸುಖದ ರುಚಿಹತ್ತಿದ ಮನಸಿಗೆ ಲಾಭವಿಲ್ಲದ ಸಮಾನತೆಯ ಸಂತೋಷವನ್ನು 
ಅನುಭವಿಸಲು ಆಗುವುದೇ ಇಲ್ಲವೋ ? 


[ ಸಾಪ್ತಾಹಿಕ ಪುರವಣಿ ಸೆಪ್ಟೆಂಬರ್ ೩೦ - ೯ - ೨೦೧೨] 


೧೬೭ 


ನುಡಿಯೊಳಗಾಗಿ 


೩೮ 


ನುಡಿ ಮನ 


ಬರಹವಿಲ್ಲದೆ ಕೇವಲ ನುಡಿಯೊಳಗಷ್ಟೇ ಬದುಕುವ ಸ್ಥಿತಿ ಇಲ್ಲವಾಗಿ 
ಸಾವಿರಾರು ವರ್ಷಗಳೇ ಕಳೆದಿವೆ. ಮಾನವಶಾಸ್ತ್ರಜ್ಞರು, ಭಾಷಾಶಾಸ್ತ್ರಜ್ಞರು 
ನುಡಿ ಮನ ಮತ್ತು ಅಕ್ಷರ ಮನಗಳು ವ್ಯವಹರಿಸುವ ಬಗೆ ಹೇಗೆ 
ಭಿನ್ನ ಎಂದು ತಿಳಿಯಲು ಬಹಳ ಪ್ರಯತ್ನಪಟ್ಟಿದ್ದಾರೆ. ಅಕ್ಷರ ಬಳಸದ, 
ಅಕ್ಷರದ ಸಂಪರ್ಕ ತೀರ ಕಡಮೆ ಇರುವ, ಸಮುದಾಯಗಳ ಅಧ್ಯಯನ 
ನಡೆಸಿ ನುಡಿ ರೂಪದ ಭಾಷೆ ಮತ್ತು ಬರಹ ರೂಪದ ಭಾಷೆಗಳು 
ಮನುಷ್ಯನ ಗ್ರಹಿಕೆ, ತಿಳಿವಳಿಕೆ , ಜ್ಞಾನದ ಸ್ವರೂಪವನ್ನು ಹೇಗೆ 
ಎಷ್ಟರಮಟ್ಟಿಗೆ ಬದಲಿಸುತ್ತವೆ ಅನ್ನುವುದನ್ನು ಗುರುತಿಸಲು ಯತ್ನಿಸಿದ್ದಾರೆ. 


ನುಡಿಯೊಳಗಾಗಿ 


೧೬೮ 


ನಮ್ಮ ಜಗತ್ತಿನ ಬಹುಸಂಖ್ಯಾತ ಜನ ಈಗಲೂ ಅಕ್ಷರ ಪ್ರಪಂಚದ ನಿಕಟ ಒಡನಾಡಿಗಳಲ್ಲದೆ 
ಇರುವಾಗ ಅವರ ಮನಸ್ಸು ಗ್ರಹಿಕೆಗಳನ್ನು ನಿರ್ಧರಿಸುವ ನುಡಿ ಮನದ ಸ್ವರೂಪ ಅರಿಯುವುದು 
ಮುಖ್ಯವಾಗುತ್ತದೆ. 

ಕೇವಲ ನುಡಿ ಮಾತ್ರವಾದ ಜಗತ್ತು ಈಗ ಕೇವಲ ಊಹೆಯ ಸೃಷ್ಟಿ. ಬರಹವಿದ್ದರೂ ಅದನ್ನು ಹೆಚ್ಚು 
ನೆಚ್ಚಿಕೊಳ್ಳದ, ನುಡಿಗೇ ಹೆಚ್ಚು ಮನ್ನಣೆ ಇರುವ ಸ್ಥಿತಿ ಈಗಲೂ ಹಲವು ಎಡೆಗಳಲ್ಲಿ, ನಮ್ಮ ಸುತ್ತಲೂ 
ಇರುವ ಅನೇಕ ಜನರಲ್ಲಿ ಕಾಣುತ್ತದೆ. ಬರಹದ ಮೇಲುಗೈಯಾದಾಗಲೂ ನುಡಿ ಬಳಕೆಯಲ್ಲಿ ತಿದ್ದಿಕೊಂಡ 
ಮನಸ್ಸು ಹಳೆಯ ಅಭ್ಯಾಸಗಳನ್ನು ಉಳಿಸಿಕೊಂಡಿರುವುದೂ ಕಾಣುತ್ತದೆ. ಇವನ್ನೆಲ್ಲ ಗಮನಿಸಿ ಮನುಷ್ಯ 
ಕುಲದ ಚರಿತ್ರೆಯನ್ನು ನುಡಿ- ಬರಹದ ದೃಷ್ಟಿಯಿಂದ ವಿಂಗಡಿಸಿ ನೋಡುವ ಅಭ್ಯಾಸವೂ ಇದೆ. 
- ನುಡಿ, ಬರಹ, ಮುದ್ರಣ , ವಿದ್ಯುನ್ಮಾನ ಇವುಗಳ ಮೂಲಕ ವ್ಯಕ್ತವಾಗುವ ಭಾಷೆ, ಅದರಿಂದ 
ಸೃಷ್ಟಿಗೊಳ್ಳುವ ಮನಸ್ಸು, ಅಂಥ ಮನಸ್ಸುಗಳಿಂದ ರೂಪುಗೊಳ್ಳುವ ಸಮಾಜ ಹೇಗೆ ಬೇರೆ ಬೇರೆ ರೂಪಗಳನ್ನು 
ತಾಳುತ್ತದೆ ಅನ್ನುವುದು ನಿಜಕ್ಕೂ ದೊಡ್ಡ ಕುತೂಹಲ . ನುಡಿ ಮಾತ್ರ ಇರುವಾಗ ಪರಸ್ಪರ ಸಂಬಂಧ, 
ಅವಲಂಬನೆ , ಸಹಕಾರ, ( ಅಥವ ದ್ವೇಷ, ವಿರೋಧ ಅನ್ನಿ ಬೇಕಿದ್ದರೆ ) ಮುಖ್ಯವಾಗುತ್ತದೆ, ಬಿಡಿ ವ್ಯಕ್ತಿಗಿಂತ 
ಸಮುದಾಯ ಮುಖ್ಯವಾಗುತ್ತದೆ . ಬರಹ ತೊಡಗಿದೊಡನೆ ಸಮುದಾಯಕ್ಕಿಂತ ವ್ಯಕ್ತಿ, ಅಧಿಕಾರದ 
ವಿನ್ಯಾಸ, ಅಕ್ಷರಸ್ಥ ಅನಕ್ಷರಸ್ಥ ಅನ್ನುವ ಭೇದ ಇವೆಲ್ಲ ಶುರುವಾಗುತ್ತವೆ. ಅಧಿಕಾರವನ್ನು , ಅಧಿಕಾರಸ್ಥರನ್ನು 
ಸಮರ್ಥಿಸುವ ಕಥೆ, ಪುರಾಣ ಇತ್ಯಾದಿಗಳ ಸೃಷ್ಟಿ ನಡೆಯುತ್ತದೆ. ಮುದ್ರಣದ್ದು ಇನ್ನೊಂದೇ ಕಥೆ. 
ಮುದ್ರಣ ತೊಡಗುವ ವೇಳೆಗೆ ಅಕ್ಷರ ಬಹಳಷ್ಟು ಜನರಿಗೆ ದಕ್ಕುವಂತೆ ಆಗಿತ್ತಾದರೂ ಸಮುದಾಯದ 
ಬದಲು ಓದುಗರು ಸೃಷ್ಟಿಯಾದದ್ದು ಮುದ್ರಣದ ಪ್ರಭಾವದಿಂದಲೇ . ಹೀಗೆ ಬಿಡಿ ವ್ಯಕ್ತಿಗಳು ಸೃಷ್ಟಿಯಾಗುವುದು 
ಬಂಡವಾಳಶಾಹಿ ಅನ್ನುವ ಸಮಾಜಕ್ಕೆ ಅಗತ್ಯ . ಇನ್ನು ವಿದ್ಯುನ್ಮಾನ ತಂತ್ರಗಳಿಂದ ಭಾಷೆ ಪಡೆಯುತ್ತಿರುವ 
ಶಕ್ತಿ, ಹೊಸ ಸಾಧ್ಯತೆಗಳು ಮತ್ತೆ ಹೊಸ ನುಡಿ ಸಮುದಾಯವನ್ನು ಕಟ್ಟುತಿವೆಯೋ , ಇಲ್ಲ ಎಲ್ಲರನ್ನೂ 
ಏಕಾಂಗಿಗಳನ್ನಾಗಿಸುತ್ತಿದೆಯೋ , ಸಮುದಾಯದ ಭ್ರಮೆಯನ್ನು ಪೋಷಿಸುತಿದೆಯೋ ಅದು ದೊಡ್ಡ 
ಚರ್ಚೆಯ ಸಂಗತಿ. 

ಸದ್ಯಕ್ಕೆ ನುಡಿ ಮನಸ್ಸೇ ಮುಖ್ಯವಾಗಿರುವಾಗ ಅಂಥ ಪರಿಸರದಲ್ಲಿ ಜ್ಞಾನದ ಸ್ವರೂಪ ಹೇಗಿರುತ್ತದೆ, 
ಭಾಷೆಯ ಸ್ವರೂಪ ಹೇಗಿರುತ್ತದೆ ಅನ್ನುವುದನ್ನು ನೋಡೋಣ. 
- 'ನೋಡೋಣ' ಅಂದೆ. ನುಡಿ ಮಾತ್ರವಿರುವ ಸಂಸ್ಕೃತಿಯಲ್ಲಿ 'ನೋಡೋಣ' ಅನ್ನುವುದು ಅರ್ಥಹೀನ 
ಮಾತು. ಎಂಥ ದೃಶ್ಯವತ್ತಾದ ಮಾತು ಕೂಡಕೇಳುವ ಶಬ್ದಗಳಷ್ಟೇ ಆಗಿರುತ್ತವೆ. ಕೇಳಿದ್ದನ್ನು ಹೇಳಿದ್ದನ್ನು 
ನೆನಪು ಮಾಡಿಕೊಳ್ಳಬಹುದು, ಆದರೆ ಅವನ್ನು ನೋಡಬಹುದಾದ ತಾಣ ಇರುವುದಿಲ್ಲ; ಘಟನೆಗಳು , 
ಸಂಭವಗಳು ಇರುತ್ತವೆ, ನೋಡಬಹುದಾದ ದಾಖಲೆ ಇರುವುದಿಲ್ಲ. 

ನಮಗೆ ಗೊತ್ತಿದ್ದೂ ಗಮನಿಸದ ಈ ಸಂಗತಿ ನೋಡಿ, ನುಡಿ ಅಂದರೆ ಕೇವಲ ಸದ್ದು, ಧ್ವನಿ ತಾನೆ. 
ಭಾಷೆಯನ್ನು ಕೇವಲ ಧ್ವನಿಯಾಗಿ ಸ್ವಲ್ಪ ಚಿಂತಿಸಿ ನೋಡಿ. ಧ್ವನಿಗೂ ಕಾಲಕ್ಕೂ ಇರುವ ಸಂಬಂಧವೇ 
ವಿಚಿತ್ರ, ಧ್ವನಿ ಅತ್ಯಂತ ನಶ್ವರ , ಅತ್ಯಂತ ಅಶಾಶ್ವತ. ಧ್ವನಿಯೊಂದು ಸಾಯದೆ ಶಬ್ದ ಹುಟ್ಟುವುದಕ್ಕೆ ಸಾಧ್ಯವೇ 
ಇಲ್ಲ. 'ಶಾಶ್ವತ' ಅಂದು ನೋಡಿ. ನೀವು 'ತ' ಅನ್ನುವ ಹೊತ್ತಿಗೆ ' ಶಾ ' ಮತ್ತು 'ಸ್ವ ' ಸತ್ತಿರುತ್ತವೆ, ಅವೆರಡೂ 
ಸಾಯದೆ ' ತ' ಅನ್ನುವುದಾದರೂ ಹೇಗೆ! ಶಾ , ಶ್ಯ ಮತ್ತು ತ ಮೂರನ್ನೂ ಅಂದು ' ಮುಗಿಸಿದರೆ ಮಾತ್ರ 
ಶಾಶ್ವತ ಅನ್ನುವ ಶಬ್ದ ಹುಟ್ಟುತ್ತದೆ. 

ನೀವು ಬೇಕಾದರೆ ಚಲಿಸುವ ಚಿತ್ರವನ್ನು , ವೀಡಿಯೋವನ್ನು ನಿಲ್ಲಿಸಿ, ಅಂದರೆ ಸ್ಟಿಲ್ ಮಾಡಿ, 
ಬೇಕಾದಷ್ಟು ಹೊತ್ತು ವಿವರವಾಗಿ ನೋಡಬಹುದು. ಆದರೆ, ಧ್ವನಿಯನ್ನು ಮಾತ್ರ ಯಂತ್ರದಲ್ಲೂ ಸ್ಟಿಲ್ 


೧೬೯ 


ನುಡಿಯೊಳಗಾಗಿ 


ಮಾಡಲಾಗದು. ಧ್ವನಿ ನಿಂತ ತಕ್ಷಣ ಧ್ವನಿಯಿಲ್ಲ. ಎಲ್ಲ ಸಂವೇದನೆಗಳೂ ಕಾಲಬದ್ದವೇ ಆದರೂ ಅವು 
ಯಾವುವೂ ಧ್ವನಿಯ ಹಾಗೆ ಸ್ಥಿರತೆಯನ್ನು ವಿರೋಧಿಸುವುದಿಲ್ಲ. ನೋಟ ಚಲನೆಯನ್ನು ಗ್ರಹಿಸಬಹುದು, 
ಸ್ಥಿರತೆಯನ್ನೂ ಗ್ರಹಿಸಬಹುದು. ಆದರೆ ಪರಿಶೀಲನೆಗಾಗಿ ಸ್ಥಿರತೆಯನ್ನು ಅಪೇಕ್ಷಿಸುತ್ತದೆ. ಸ್ಥಿರ ಚಿತ್ರಕ್ಕೆ 
ಸಮಾನಾರ್ಥಕವಾದದ್ದು ಧ್ವನಿಗೆ ಇಲ್ಲ. 

ಹಾಗಾಗಿ ' ಶಬ್ದ ' ಅನ್ನುವುದು ಕ್ರಿಯೆ ಕೂಡ ಹೌದು. ನುಡಿಯೊಳಗಾದ ಜನರಲ್ಲಿ ಭಾಷೆಯು 
ಕ್ರಿಯೆಯ ಒಂದು ರೂಪ. ಅದು ಕೇವಲ ಆಲೋಚನೆಯ ಪಡಿನುಡಿ ಅಲ್ಲ. ಎಲ್ಲ ನುಡಿ ಸಂಸ್ಕೃತಿಗಳಲ್ಲೂ 
ಶಬ್ದವನ್ನು ಅಗಾಧ ಶಕ್ತಿ ಉಳ್ಳದ್ದೆಂದು ತಿಳಿದಿದ್ದರು. ಜೀವಿಗಳಿಂದ ಹೊಮ್ಮುವ ಯಾವುದೇ ನಾದ, ಶಬ್ದ 
ಚೈತನ್ಯದ ಒಂದು ರೂಪ. ಆದ್ದರಿಂದಲೇ ಮಾತು ಮಂತ್ರ ಎಂಬ ಭಾವನೆ ಬೆಳೆಯಿತೇನೋ . 

- ನುಡಿ ಮನವು ಹೆಸರುಗಳನ್ನು ( ಹೆಸರುಗಳೂ ಶಬ್ದಗಳೇ ಅಲ್ಲವೇ !) ವಸ್ತುಗಳ ಮೇಲಿರುವ ಅಧಿಕಾರ 
ಎಂದು ಭಾವಿಸುತ್ತದೆ. ಯಾವ ವಸ್ತುವಿಗೆ ಹೆಸರಿಡುತ್ತೇವೋ ಅದು ನಮಗೆ ಗೊತ್ತಿರುವಂಥದಾಗುತ್ತದೆ, 
ಅದರ ಮೇಲೆ ನಮ್ಮ ಬುದ್ದಿಗೆ , ಮನಸಿಗೆ ಅಧಿಕಾರ ದೊರೆಯುತ್ತದೆ . ಹೆಸರುಗಳ ರಾಶಿಯನ್ನು ಕಲಿಯದೆ 
ಕೆಮಿಸ್ಪಿಯನ್ನೋ ದೇಹಶಾಸ್ತ್ರವನ್ನೋ ಕಲಿಯಲಾಗದು. ಎಲ್ಲ ಬೌದ್ಧಿಕ ಜ್ಞಾನದ ಮಟ್ಟಿಗೂ ಇದು ನಿಜ. 
ಆದರೆ ಬರಹ ಮತ್ತು ಮುದ್ರಣಗಳ ಪ್ರಭಾವಕ್ಕೆ ಒಳಗಾದ ಮನಸ್ಸು ಹೆಸರುಗಳನ್ನು ಲೇಬಲ್ ಎಂದು, 
ವಸ್ತುವಿಗೆ ಕಾಲ್ಪನಿಕವಾಗಿ ಹಚ್ಚಿದ ಲೇಬಲ್ಲು ಎಂದು ಭಾವಿಸುತ್ತದೆ. ಆದರೆ ನುಡಿ ಮನಕ್ಕೆ ಇಂಥ ಕಲ್ಪನೆ 
ಇರಲು ಸಾಧ್ಯವಿಲ್ಲ. ಮಾತು ಕ್ರಿಯೆಯಾಗಬಹುದೇ ಹೊರತು ಲೇಬಲ್ ಆಗಲು ಅಸಾಧ್ಯ . 
- ನುಡಿಯ ಈ ಸ್ವರೂಪದಿಂದ ಆಲೋಚನೆಯ ಕ್ರಮವೂ ಬೇರೆಯೇ ಆಗುತ್ತದೆ. ಭಾರತದ ಸ್ವಾತಂತ್ರ್ಯ 
ಹೋರಾಟ , ಕ್ಯಾಲ್ಕುಲಸ್ , ಟಿ ೨೦ ಕ್ರಿಕೆಟ್ಟಿನ ಅಂಕಿಅಂಶ, ಟ್ರಾಫಿಕ್ ರೂಲ್ಲು ಇತ್ಯಾದಿ ಎಲ್ಲ ' ಜ್ಞಾನ' ವೂ 
ನಮಗೆ ಇಂದು ಬರಹದ ಮೂಲಕ ದೊರೆಯುತ್ತದೆ. ಆದರೆ ಕೇವಲ ನುಡಿ ಮಾತ್ರವೇ ಇರುವ 
ಸಂಸ್ಕೃತಿಯಲ್ಲಿ ಪಠ್ಯಗಳು ಇರುವುದಿಲ್ಲ. ನುಡಿ ಸಮುದಾಯ ತನಗೆ ಬೇಕಾದ ಜ್ಞಾನ ಸಾಮಗ್ರಿಯನ್ನು 
ಹೇಗೆ ವ್ಯವಸ್ಥೆ ಮಾಡಿಕೊಳ್ಳುತ್ತದೆ? ಕೇವಲ ನುಡಿ ಮಾತ್ರ ಇರುವಾಗ ಸಂಕೀರ್ಣ ಸಮಸ್ಯೆಯ ಬಗ್ಗೆ 
ಯೋಚನೆ ಮಾಡಿ ಸಂಕೀರ್ಣ ಉತ್ತರವನ್ನು ಕಂಡುಕೊಂಡರೆ ಅದನ್ನು ಮತ್ತೆ ನೆನಪಿಗೆ ಒದಗುವಂತೆ 
ಹೇಗೆ ಉಳಿಸಿಕೊಳ್ಳುವುದು ಹೇಗೆ? ಯಾಕೆಂದರೆ, ಯಾವುದೇ ಬರಹ ಇಲ್ಲದಿರುವಾಗ ಆಲೋಚಕನ 
ಆಚೆಗೆ ಏನೂ ಇರುವುದಿಲ್ಲ; ತಾನು ಯೋಚನೆ ಮಾಡಿದ್ದು ಹೇಗೆ ಅನ್ನುವುದನ್ನು ಮತ್ತೆ ಪುನರಾವರ್ತಿಸುವುದಕ್ಕೆ 
ಅಥವ ತಾನು ಆಲೋಚಿಸಿದ್ದು ಇದೇ ಕ್ರಮದಲ್ಲಿಯೇ ಎಂದು ಪರಿಶೀಲಿಸುವುದಕ್ಕೆ ಸಹಾಯವಾಗುವಂಥದು 
ಏನೂ ಇರುವುದಿಲ್ಲ. 

ನುಡಿಸಂಸ್ಕತಿಯ ಸಮುದಾಯದಲ್ಲಿ 'ಕೇಳುಗನೊಬ್ಬ ಅನಿವಾರ್ಯ. ಆಲೋಚನೆ ಕೂಡಸಂವಹನಕ್ಕೆ 
ಬದ್ಧವಾದದ್ದು. ಆಲೋಚನೆಯನ್ನು ಪ್ರಚೋದಿಸಬಲ್ಲ ಕೇಳುಗ ಇದ್ದಾಗಲೂ ಆಲೋಚನೆಯ ತುಣುಕುಗಳನ್ನು 
ದಾಖಲಿಸಿ ಕಾಪಾಡಿಕೊಳ್ಳುವ ಅವಕಾಶ ಇರುವುದಿಲ್ಲ. ಅಷ್ಟು ಶ್ರಮಪಟ್ಟು ಕಂಡುಕೊಂಡ ಪರಿಹಾರವನ್ನು 
ಮರಳಿ ಮನಸಿಗೆ ತಂದುಕೊಳ್ಳುವುದು ಹೇಗೆ? ಒಂದೇ ಉತ್ತರ : ನೆನಪಿಟ್ಟುಕೊಳ್ಳಬಹುದಾದ ಆಲೋಚನೆಗಳನ್ನು 
ಮಾತ್ರ ಮಾಡುವುದು. ಹುಷಾರಾಗಿ ರೂಪಿಸಿಕೊಂಡ ಚಿಂತನೆ ಬೇಕಾದಾಗ ಮರಳಿ ದೊರೆವಂತೆ ಮಾಡುವ 
ದಾರಿ ಎಂದರೆ ನೆನಪಿಟ್ಟುಕೊಳ್ಳಬಹುದಾದ ವಿನ್ಯಾಸಗಳಲ್ಲೇ ಆಲೋಚನೆ ಮಾಡುವುದು. 

ಆಲೋಚನೆ ಲಯಬದ್ಧವಾಗಿರಬೇಕಾಗುತ್ತದೆ, ನುಡಿಗೆ ವಿನ್ಯಾಸ, ವಿನ್ಯಾಸಕ್ಕೆ ಸಮತೋಲನ ಬೇಕಾಗುತ್ತದೆ; 
ಪುನರುಕ್ತಿಗಳು , ಪರವಿರುದ್ದಗಳ ಜೋಡಣೆಗಳು ಬೇಕಾಗುತ್ತವೆ, ಪದಗಳ ಸ್ವರ ಮತ್ತು ವ್ಯಂಜನಗಳ 
ನಿಯಮಿತ ಪುನರುಕ್ತಿ ಬೇಕಾಗುತ್ತದೆ, ಗಾದೆ ಥರದ ಅಚ್ಚುಕಟ್ಟು ಬೇಕಾಗುತ್ತದೆ, ಸೂತ್ರದ ಥರ 
ಸಂಕ್ಷಿಪ್ತವಾಗಿರಬೇಕಾಗುತ್ತದೆ; ಯುಕ್ತ ಸಮಯ ಬಂದಾಗ ಒಟ್ಟಾರೆ ವಿನ್ಯಾಸದಿಂದಲೇ ನೆನಪಿಗೆ ಒದಗುವಂತೆ 


ನುಡಿಯೊಳಗಾಗಿ 


೧೭೦ 


ಇರಬೇಕಾಗುತ್ತದೆ. ಅಂದರೆ ನುಡಿಮನದ ಚಿಂತನೆ ಭಾಷೆಯ ವ್ಯವಸ್ಥೆಗಳೊಂದಿಗೆ ಹೆಣೆದುಕೊಂಡಿರುತ್ತದೆ. 
ನೆನಪಿನ ಅಗತ್ಯ ವಾಕ್ಯರಚನೆಯನ್ನೂ ನಿರ್ಧರಿಸುತ್ತದೆ. 

ನಾವು ಯಾವುದನ್ನು ಈಗ ಸರಾಗವಾಗಿ ಛಂದಸ್ಸು ಅಂದು ಸುಮ್ಮನಾಗಿಬಿಡುತ್ತೇವೋ ಅದರ ಎಲ್ಲ 
ಅಂಶಗಳೂ ನುಡಿ ಮನಸ್ಸು ತನಗೆ ಅಗತ್ಯವಾದ ' ಜ್ಞಾನ ' ವನ್ನು ಅಗತ್ಯ ಬಂದಾಗ ಬಳಕೊಳ್ಳಲು ಆಗುವಂತೆ 
ರೂಪಿಸಿಕೊಂಡ ತಂತ್ರಗಳೇ ಆಗಿವೆ. ಬಗೆಬಗೆಯ ಶಾಸ್ತಕೃತಿಗಳೆಲ್ಲ, ಉದಾಹರಣೆಗೆ ಅಮರ ಕೋಶದಂಥ 
ನಿಘಂಟು, ಛಂದೋಬದ್ಧವಾದ ಭಾಷೆಯಲ್ಲಿ ಅಥವ ಸಂಕ್ಷಿಪ್ತವಾದ, ನೆನಪಿಟ್ಟುಕೊಳ್ಳಲು ಸುಲಭವಾದ 
ಸೂತ್ರ ರೂಪದಲ್ಲಿ, ಉದಾಹರಣೆಗೆ ವ್ಯಾಕರಣ , ಬ್ರಹ್ಮ ಸೂತ್ರ ಇತ್ಯಾದಿಗಳು , ಮೈತಾಳಿವೆ. ಛಂದಸ್ಸು, 
ಅಲಂಕಾರಗಳೆಲ್ಲ ಕಲೆಯ ಅಂಶವಾಗಿ ಬಳಕೆಯಾದದ್ದು ಆಮೇಲಿನ ಮಾತು. ಅದರ ಮುಖ್ಯ ಅಗತ್ಯ 
ಇದ್ದದ್ದು ನೆನಪಿನಲ್ಲಿ ಉಳಿಯುವಂತೆ ' ಜ್ಞಾನ'ವನ್ನು ಸಂಯೋಜಿಸಿಕೊಳ್ಳುವ ಅಪೇಕ್ಷೆ. 

ಭಾರತದಲ್ಲಿ ವೇದ ಪಠ್ಯಗಳನ್ನು ನೆನಪಿಟ್ಟುಕೊಳ್ಳಲು ನುಡಿಮನಸ್ಸು ಕೆಲವು ಉಪಾಯಗಳನ್ನು 
ಕಂಡುಕೊಂಡಿತು. ಅವುಗಳಲ್ಲಿ ಮುಖ್ಯವಾದವು ಜಟಾಪಾಠ. ಧ್ವಜಪಾಠ ಮತ್ತು ಘನಪಾಠ, ಜಟಾಪಾಠ 
ಹೆಣಿಗೆಯ ಮಾದರಿಯದು; ಮೂರು ಪದಗಳಿದ್ದರೆ ಅವನ್ನು ಅನುಕ್ರಮವಾಗಿ ೧,೨,೩ ಎಂದು ಹೇಳುವುದು 
ಮತ್ತೆ ೩ , ೨. ೧ ಹೇಳಿ, ಆಮೇಲೆ ೧, ೨,೩ ಹೇಳಿ ನಾಲ್ಕನೆಯ ಪದಕ್ಕೆ ಹೋಗುವುದು ; ಧ್ವಜಪಾಠ ಎಂದರೆ 
ವಾಕ್ಯದ ಮೊದಲ ಜೋಡಿಪದಗಳು, ಕೊನೆಯ ಜೋಡಿಪದಗಳು, ಹೀಗೆ ಹಿಂದೆ ಮುಂದೆ ಚಲಿಸಿಕೊಂಡು 
ನೆನಪಿಗೆ ತಂದುಕೊಳ್ಳುವುದು. ಘನಪಾಠ ಇನ್ನೂ ಜಟಿಲವಾದದ್ದು : ಪದಗಿಪದ , ಪದವಿಪದ೧, ಪದಗಿ 
ಪದ೨ ಪದ , ಪದ೩ ಪದ೨ ಪದ೧, ಪದ೧ ಪದ೨ ಪದ೩ ; ಪದ೨ ಪದ , ಪದ೩ ಪದವಿ , ಪದವಿ 
ಪದ೩ ಪದ೪, ಪದ೪ ಪದ೩ ಪದವಿ , ಪದ೨ ಪದ೩ ಪದ೪ ; ...ಹೀಗೆ. ಇಂಥ ನೆನಪಿನ ತಂತ್ರಗಳಿಂದ 
ಪದಗಳ ಕ್ರಮ ಮತ್ತು ಶಬ್ದ ಸ್ವರೂಪವನ್ನು ಖಚಿತವಾಗಿ ಉಳಿಸಿಕೊಳ್ಳಲು ಸಾಧ್ಯವಾಯಿತು. ಋಗೈದದಂಥ 
ವಿಸ್ತಾರ ಪಠ್ಯವನ್ನೂ ಪಾಠಾಂತರಗಳಿಲ್ಲದೆ ಉಳಿಸಿಕೊಂಡದ್ದು ಮನುಷ್ಯ ಮನಸ್ಸಿನ ದೊಡ್ಡದೊಂದು 
ಸಾಧನೆ. 

ಚಿನವ ಅಚಿಬೆ ಆಫ್ರಿಕದ ತನ್ನ ನೋ ಲಾಂಗರ್ ಅಟ್ ಈಸ್ ಕಾದಂಬರಿಯಲ್ಲಿ ನ್ಯಾಯ ತೀರ್ಮಾನದ 
ಪ್ರಸಂಗ ವರ್ಣಿಸುತ್ತಾನೆ. ಅಲ್ಲಿ ವಾದಿ, ಪ್ರತಿವಾದಿಗಳು ಸರಣಿ ಸರಣಿಯಾಗಿ ಗಾದೆಗಳನ್ನು ಹೇಳುತ್ತ ತಮ್ಮ 
ವಾದ ಮಂಡಿಸುತ್ತಾರೆ: ನ್ಯಾಯಾಧೀಶನೂ ತೀರ್ಮಾನ ಹೇಳುವಾಗ ಅದಕ್ಕೆ ಸೂಕ್ತವಾದ ಗಾದೆಗಳನ್ನು 
ಹೇಳುತ್ತಾನೆ. ನುಡಿಯಿಂದಲಷ್ಟೇ ಶಿಕ್ಷಿತವಾದ ಮನಸ್ಸು ಹೇಗೆ ನೆನಪಿಟ್ಟುಕೊಳ್ಳಬಹುದಾದ ನುಡಿಯ 
ಜಾಡಿನಲ್ಲೇ ಸಾಗುತ್ತ ತಮಗೆದುರಾದ ಸಂದರ್ಭವನ್ನು ಬೌದ್ಧಿಕ ವಿಶ್ಲೇಷಣೆಗೆ ಒಳಪಡಿಸುತ್ತವೆ ಅನ್ನುವುದನ್ನು 
ಚಿತ್ರಿಸಿದ್ದಾನೆ. ಆಫ್ರಿಕದ ಆ ಬುಡಕಟ್ಟಿನಲ್ಲಿ ಗಾದೆಗಳು ಕೇವಲ ಅಲಂಕಾರ ಮಾತ್ರವಲ್ಲ ಕಾನೂನು ಕೂಡ 
ಆಗಿಬಿಡುತ್ತವೆ ಅನ್ನುವುದನ್ನು ತೋರಿಸಿದ್ದಾನೆ. 

ನುಡಿ ಮಾತ್ರದಿಂದಲೇ ರೂಪುಗೊಂಡ ಮನಸ್ಸು ಇನ್ನೂ ಕೆಲವು ವಿಶೇಷ ಲಕ್ಷಣಗಳನ್ನು ಹೊಂದಿರುತ್ತದೆ. 
ಅವನ್ನು ಮುಂದಿನ ಬರಹಗಳಲ್ಲಿ ಚರ್ಚಿಸೋಣ. 


[ಸಾಪ್ತಾಹಿಕ ಪುರವಣಿ ೨೩ - ೯ - ೨೦೧೨] 


೧೭೧ 


ನುಡಿಯೊಳಗಾಗಿ 


ನುಡಿ ಮನಸಿನ ರೂಪು ರೇಖೆ 


ಅಕ್ಷರಸ್ಥ ಮನಸ್ಸು ಬರಹದಲ್ಲಿ ರೂಪಿಸುವ ವಾಕ್ಯ , ನುಡಿ ಮನಸ್ಸು 
ಮಾತನಾಡುವಾಗ ರೂಪಿಸುವ ವಾಕ್ಯ ಎರಡೂ ತೀರ ಬೇರೆ ಥರದವು. 
ಮತ್ತು, ಆದರೆ', ' ಆದ್ದರಿಂದ', 'ಉದಾಹರಣೆಗೆ , 'ಬಹುಶಃ', ಇಂಥ 
ಪದಗಳನ್ನು ನಾವು ಮಾತಾಡುವಾಗ ಬಳಸುತ್ತೇವೆಯೇ ? ಈ ಪದಗಳ 
ಬಳಕೆ ಬರವಣಿಗೆಗೆ ಸಹಜ, ನುಡಿಗೆ ಅಸಹಜ . ಹಲವು ವಿಚಾರಗಳ 
ನಡುವೆ ಇರುವ ಸಂಬಂಧ , ವಿಚಾರಗಳ ವಿಶ್ಲೇಷಣೆ ಇವನ್ನೆಲ್ಲ 
ಬರವಣಿಗೆಯಲ್ಲಿ ಸ್ಪಷ್ಟವಾಗಿ ತೋರಿಸುವುದಕ್ಕೆಂದೇ ವಾಕ್ಯ ರಚನೆಯೂ 
ಜಟಿಲವಾಗುತ್ತದೆ. ನುಡಿ ಮನಸ್ಸು ಬಳಸುವ ಭಾಷೆಯ ವಾಕ್ಯಗಳು 
ಸರಳ. ಒಂದು ವಾಕ್ಯದಲ್ಲಿ ಒಂದು ವಿಚಾರ ಅನ್ನುವ ಹಾಗಿರುತ್ತದೆ. 
ವಿಚಾರಗಳ ಹೆಣಿಗೆಯು ಸರಳ ವಾಕ್ಯಗಳ ಒಟ್ಟಾರೆ ಪರಿಣಾಮ 


S 


4. 


1 


. 


# # 


# 4 


ನುಡಿಯೊಳಗಾಗಿ 


೧೭೨ 


ಅನ್ನುವಂತಿರುತ್ತದೆ: ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಮೂರು ಜನ ಮಕ್ಕಳು . ಒಬ್ಬ ಜಾಣ. 
ಇನ್ನೊಬ್ಬ ವೀರ, ಮೂರನೆಯವನು ಪೆದ್ದ... ನುಡಿ ಮನಸು ಹೀಗೆ ಹೇಳಿದರೆ ಶಿಕ್ಷಣ , ಸಾಹಸಗಳಲ್ಲಿ 
ಆಸಕ್ತರಾದ ಮತ್ತು ಅವರಿಗಿಂತ ಭಿನ್ನ ಸ್ವಭಾವದ ಮಗನೊಬ್ಬನಿದ್ದ ರಾಜನ ಕಥೆ ಇಲ್ಲಿದೆ' ಎಂದು ಅಕ್ಷರಸ್ಥ 
ಮನಸ್ಸು ಹೇಳೀತು. 

ನುಡಿ ಸಂಸ್ಕೃತಿಯ ಕಾವ್ಯಗಳಲ್ಲಿ ಮಾತ್ರವಲ್ಲ ದಿನ ನಿತ್ಯದ ಮಾತುಕಥೆಯಲ್ಲೂ ಚಿತ್ರವತ್ತಾದ 
ವರ್ಣನೆಯ ಸೂತ್ರರೂಪದ ಮಾತುಗಳಿರುತ್ತವೆ. ಹುಡುಗಿ ' ಅಪರಂಜಿಯಂಥವಳು', ' ಮಾರುದ್ದ ಜಡೆಯವಳು'; 
ನಾಯಕ ಬರಿಯ ಶಕ್ತಿವಂತನಲ್ಲ, ಬಲ ಭೀಮ , ಆರೋಗ್ಯವಂತನಾದವನು 'ಗುಂಡು ಕಲ್ಲು ಇದ್ದ 
ಹಾಗೆ,' ಇರುತ್ತಾನೆ; ಕೋಪ ಬಂದರೆ 'ಕಣ್ಣಲ್ಲಿ ಕೆಂಡ ಸುರಿಯುತ್ತದೆ. ಇಂಥ ಮಾತು ಕೇಳಿರುತ್ತೇವೆ, 
ಆಡಿರುತ್ತೇವೆ. ದಿನ ಬಳಕೆಯಲ್ಲಿ ಸುಲಭವಾಗಿ ಒದಗಿ ಬರುವ ಇಂಥ ನುಡಿಕಟ್ಟುಗಳು ಹಲವು ತಲೆಮಾರುಗಳನ್ನು 
ದಾಟಿ ಬಂದಿರುತ್ತವೆ . ಅಭ್ಯಾಸಬಲ ಅನ್ನುವ ಹಾಗೆ ಒದಗಿ ಬರುತ್ತ ಸಂವಹನೆಯನ್ನು ಸುಲಭವಾಗಿಸುತ್ತವೆ. 
ಪರಂಪರೆಯ ಭಾರ ಹೊತ್ತಿರುವ ಇಂಥ ಇಂಥ ಸೂತ್ರರೂಪೀ ನುಡಿಯ ಕಟ್ಟುಗಳನ್ನು ಅಕ್ಷರಸ್ಥ ಸಾಹಿತ್ಯಕ 
ಮನಸ್ಸು ಕ್ಲೀಶೆಗಳು ಎಂದು ಉದಾಸೀನ ಮಾಡುತ್ತದೆ. 'ಭವ್ಯಭಾರತದ ಮಹಾನ್ ಸಂಸ್ಕೃತಿ' ಮೊದಲಾದ 
ಆಧುನಿಕ ನುಡಿ ಕಟ್ಟುಗಳು ಕೂಡ ಇಂಥವೇ . ಬರವಣಿಗೆಯ ನೆರವಿಲ್ಲದ , ಆಲೋಚನೆಗೂ ಮನಸ್ಸೇ 
ಉಗ್ರಾಣವಾಗಿರುವ ನುಡಿ ಸಂಸ್ಕೃತಿಯಲ್ಲಿ ಇಂಥ ಕಟ್ಟುಗಳನ್ನು ಪ್ರಶ್ನಿಸುವುದಾಗಲೀ , ವಿಶ್ಲೇಷಿಸುವುದಾಗಲೀ 
ನಡೆಯುವುದಿಲ್ಲ. ಯಾಕೆಂದರೆ ಕಾವ್ಯದ ಸಿದ್ಧ ಸೂತ್ರಗಳನ್ನು , ಮಾತಿನಲ್ಲಿ ಬಳಕೆಯಾಗುವ ಇಂಥ 
ಕಟ್ಟುಗಳನ್ನು ಬಿಡಿಸಿ ನೋಡಿ ಪ್ರಶ್ನಿಸುವುದೆಂದರೆ ಸ್ಥಿರಗೊಂಡ ಆಲೋಚನೆಯ ಕ್ರಮವನ್ನು ಪ್ರಶ್ನಿಸುವ 
ಕೆಲಸವಾಗುತ್ತದೆ . 

ಮನಸ್ಸು ಚದುರಿದ್ದಾಗ ಆಲೋಚನೆ ಅಸಾಧ್ಯ . ಆಲೋಚನೆ ಸಾಧ್ಯವಾಗಲು ನಿರಂತರತೆ ಇರಬೇಕು. 
ನುಡಿ ಸಂಸ್ಕೃತಿಯಲ್ಲಿ ಆಡುವ ಮತ್ತು ಕೇಳುವ ಮನಸ್ಸುಗಳಲ್ಲಿ ಈ ನಿರಂತರತೆ ಇರುತ್ತದೆ. ಅಕ್ಷರಸ್ಥ 
ಮನಸ್ಸು ನೆಚ್ಚುವ ಬರವಣಿಗೆಯಲ್ಲಿ ಈ ನಿರಂತರತೆ ಮನಸ್ಸಿನ ಆಚೆ, ಸಾಲು ಸಾಲಾಗಿ ಅಳವಟ್ಟ 
ಅಕ್ಷರಗಳಲ್ಲಿ, ವಾಕ್ಯಗಳಲ್ಲಿ, ಪ್ಯಾರಾಗಳಲ್ಲಿ ಕಣ್ಣಿಗೆ ಕಾಣುವಂತೆ ಇರುತ್ತದೆ. ಓದುತ್ತಿರುವ ಸಂಗತಿ ಅರ್ಥವಾಗದಿದ್ದರೆ 
ತಟ್ಟನೆ ಓದು ನಿಲ್ಲಿಸಿ ಕೆಲವು ಸಾಲು ಅಥವ ಪುಟ ಹಿಂದಿನಿಂದ ಮತ್ತೆ ಆರಂಭಿಸಿ ಸಂದರ್ಭವನ್ನು 
ಸ್ಪಷ್ಟಮಾಡಿಕೊಳ್ಳಬಹುದು. ನುಡಿ ಮನಸಿಗೆ ಇಂಥ ಅವಕಾಶವಿಲ್ಲ. ಆಲೋಚನೆ ಸಾವಕಾಶವಾಗಿ 
ಮುಂದುವರೆಯಬೇಕು. ಹಾಗೆ ಮುಂದುವರೆಯುತ್ತ ಸ್ವಲ್ಪ ಹೊತ್ತಿಗೆ ಮುನ್ನ ಹೇಳಿದ ವಿಚಾರವನ್ನು ಅದೇ 
ರೀತಿಯಲ್ಲೋ , ಸ್ವಲ್ಪ ಬೇರೆ ರೀತಿಯಲ್ಲೋ ರಿಪೀಟು ಮಾಡಬೇಕು. ಹಾಗಲ್ಲದೆ ಚಿಂತನೆಯ ನಿರಂತರತೆ 
ಸಾಧ್ಯವಾಗದು . ವಿಶ್ಲೇಷಣಾತ್ಮಕವಾದ ಅನುಕ್ರಮ ಚಿಂತನೆ ಬರವಣಿಗೆಯ ತಾಂತ್ರಿಕತೆಯ ಕಾರಣದಿಂದ 
ಹುಟ್ಟಿದ್ದು. ಬರವಣಿಗೆ ಇಲ್ಲದಿರುವಾಗ ಸಾವಕಾಶವಾದ ಚಿಂತನೆ, ಚಿಂತನೆಯ ಪುನರುಕ್ತಿ ಅನಿವಾರ್ಯ. 

- ಕುಮಾರವ್ಯಾಸ , ಹರಿಹರ ಇಂಥ ಕವಿಗಳಲ್ಲಿ ಮಾತಿನ ದುಂದುಗಾರಿಕೆ ಇದೆ, ಹೇಳಿದ್ದನ್ನೇ ಹೇಳುತ್ತಾರೆ 
ಅನ್ನುವ ಆಪಾದನೆ ಇದೆಯಲ್ಲ ಅದು ತಪ್ಪು ತಿಳಿವಳಿಕೆಯಿಂದ ಮೂಡಿದ್ದು , ಅವು ನುಡಿ ಮುಖ್ಯ 
ಕಾವ್ಯಗಳು, ಕೇಳಿಸಿಕೊಳ್ಳಬೇಕಾದವು. ಪುನರುಕ್ತಿ ಇಲ್ಲದೆ ಸುಮ್ಮನೆ ಒಂದು ಸಾರಿ ಕೇಳಿಸಿಕೊಂಡ ತಕ್ಷಣ 
ಮನಸ್ಸಿಗೆ ನಾಟುತ್ತದೆಯೇ ? ಇದೇ ಕಾರಣಕ್ಕೆ ಮೇಷ್ಟರುಗಳು ತರಗತಿಯಲ್ಲಿ ಹೇಳಿದ್ದನ್ನೇ ಮತ್ತೆ ಮತ್ತೆ 
ಹೇಳುವುದು . ಮತ್ತೆ ಮತ್ತೆ ಹೇಳಿದ್ದನ್ನು ಕೇಳಿ ಕೇಳಿಯೇ ಮನಸ್ಸಿನಲ್ಲಿ ವಿಚಾರಗಳು ಊರಿಕೊಳ್ಳಬೇಕಾದದ್ದು 
ನುಡಿ ಸಂಸ್ಕೃತಿಯ ಮುಖ್ಯ ಲಕ್ಷಣ . ಕಾಲವನ್ನು ಗೆಲ್ಲುವ ಬರವಣಿಗೆಯ ಉಪಯೋಗ ಹೆಚ್ಚಿದ ಮೇಲಷ್ಟೆ 
ಪುನರುಕ್ತಿ ಒಂದು ದೋಷ ಅನ್ನುವ ನಿಲುವು ಬೆಳೆದದ್ದು . ಪುನರುಕ್ತಿ ಇಲ್ಲದ ಬರವಣಿಗೆ ಓದುಗರಿಗೆ 
ಅರ್ಥವಾಗುವುದು ಕಷ್ಟ . ಯಾಕೆಂದರೆ ಅವರು ಮತ್ತೆ ಮತ್ತೆ ಹಿಂದಡಿ ಇಟ್ಟು ಅರ್ಥವನ್ನು ಕಟ್ಟಿಕೊಂಡು 


೧೭೩ 


ನುಡಿಯೊಳಗಾಗಿ 


ಮತ್ತೆ ಮುಂದುವರೆಯಬೇಕಾಗುತ್ತದೆ . ಬರವಣಿಗೆ ಮತ್ತು ಓದುವಿಕೆ ಮನಸಿನ ಚಲನೆಯನ್ನು 
ನಿಧಾನಗೊಳಿಸುತ್ತದೆ. ನುಡಿಗೆ ಸಹಜವಾದ ಪುನರುಕ್ತಿಯು ವಿಚಾರಗಳನ್ನು ಜೋಡಿಸಿಕೊಂಡು ಮನಸ್ಸು 
ಮುಂದೆ ಮುಂದೆ ಸಾಗುವಂತೆ ಮಾಡುತ್ತದೆ. ಇನ್ನೊಂದು ಕಾರಣವೆಂದರೆ ಎದುರಿಗೆ ನೂರು ಜನರನ್ನು 
ಕೂಡಿಸಿಕೊಂಡು ಮಾತಾಡುತ್ತಿರುವಾತ ಎಲ್ಲರಿಗೂ ತನ್ನ ಮಾತು ಅರ್ಥವಾಗಲೆಂದು ರಿಪೀಟು ಮಾಡಬೇಕು; 
ಮಾತ್ರವಲ್ಲ, ಮುಂದೇನು ಹೇಳಬೇಕು ಎಂದು ಆಲೋಚನೆಯನ್ನೂ ಮಾಡುತ್ತಿರಬೇಕು. ಪುನರುಕ್ತಿ 
ಅಂಥ ಆಲೋಚನೆಗೆ ಅನುವು ಮಾಡಿಕೊಡುತ್ತದೆ. 
- ನುಡಿ ಮುಖ್ಯವಾದ ಸಂಸ್ಕೃತಿ ಬಹುಮಟ್ಟಿಗೆ ಸಂಪ್ರದಾಯಸ್ಥವಾಗಿರುತ್ತದೆ. ಯಾಕೆಂದರೆ ಪುನರುಕ್ತವಾಗದ 
ಜ್ಞಾನ ಬಲು ಬಬೇಗ ಮಾಯವಾಗಿಬಿಡುತ್ತದೆ. ತಲೆಮಾರುಗಳಿಂದ ಸಾಗಿ ಬಂದ ತಿಳಿವಳಿಕೆಯನ್ನು 
ಉಳಿಸಿಕೊಳ್ಳುವುದಕ್ಕೆ , ಮುಂದಿನ ತಲೆಮಾರಿಗೆ ಸಾಗಿಸುವುದಕ್ಕೆ ನುಡಿ ಸಂಸ್ಕೃತಿಯ ಮನಸ್ಸು ಬಹಳವೇ 
ಶ್ರಮಪಡಬೇಕು. ಹಾಗಾಗಿ ಆಲೋಚನೆಯ ಪ್ರಯೋಗಶೀಲತೆಗೆ ಹಿಂಜರಿಯುವ ಮನೋಭಾವ ಕೂಡ 
ಹುಟ್ಟಬಹುದು. ಹಳೆಯ ಜ್ಞಾನವನ್ನು ನೆನಪಿಟ್ಟುಕೊಂಡು ಬೇಕಾದಾಗ ಅದನ್ನು ಹೇಳಬಲ್ಲ ಹಳಬರ ಬಗ್ಗೆ 
ನುಡಿ ಸಂಸ್ಕೃತಿಯಲ್ಲಿ ಹೆಚ್ಚಿನ ಗೌರವವಿರುತ್ತದೆ. ಅವರು ಶಾಸ್ತ್ರಗಳನ್ನು ಮನನ ಮಾಡಿಕೊಂಡವರಿರ 
ಬಹುದು, ಹಳೆಯ ಕಥೆಗಳನ್ನು ಬಲ್ಲವರೂ ಇರಬಹುದು. ಈ ವಿವೇಕಿಗಳು ಪ್ರಾಚೀನವನ್ನು ತಮ್ಮ 
ಮನಸಿನಲ್ಲಿ ಉಳಿಸಿಕೊಂಡು ಹೊಸ ತಲೆಮಾರು ಹೊಸ ಕಾಣ್ಯಗಳನ್ನು ಪಡೆಯಲು ಅನುವು 
ಮಾಡಿಕೊಡುವವರಾಗಿರುತ್ತಾರೆ. ಬರವಣಿಗೆಯೂ ಒಂದು ಥರ ಸಂಪ್ರದಾಯಸ್ಥವೇ , ಸುಮೇರಿಯದಲ್ಲಿ 
ಸಿಕ್ಕಿರುವ ಕಾನೂನುಗಳ ಬರವಣಿಗೆಯನ್ನೇ ನೋಡಿ. ನೆನಪಿಟ್ಟುಕೊಳ್ಳ ಬೇಕಾದ ಸಂಗತಿಗಳು ಬರಹಗೊಂಡಾಗ 
ಮನಸಿಗೆ ಹೊಸ ಆಲೋಚನೆಗಳಲ್ಲಿ ತೊಡಗುವ ಅವಕಾಶ ದೊರೆಯುತ್ತದೆ. ಶಿಕ್ಷಣ ಕ್ರಮದಲ್ಲಿ ಎಷ್ಟೆಲ್ಲ, 
ಯಾವೆಲ್ಲ ಸಂಗತಿಗಳನ್ನು ನೆನಪಿಟ್ಟು ಕೊಳ್ಳುವುದು ಅಗತ್ಯವಾಗುತ್ತದೆ ಎಂಬ ಸಂಗತಿ ಆ ಸಮುದಾಯವು 
ನುಡಿ ಮುಖ್ಯವಾದದ್ದೋ , ಬರಹ ಮುಖ್ಯವಾದದ್ದೋ ಅನ್ನುವುದನ್ನು ತಿಳಿಸುತ್ತದೆ. 

ಬರಹ, ಅದರಲ್ಲೂ ಮುದ್ರಣ ವ್ಯಾಪಕವಾಗಿ ಬಳಕೆಗೆ ಒದಗಿದಾಗ ಯಾವುದೇ ತಿಳಿವಳಿಕೆಯನ್ನು 
ವಿವರವಾಗಿ, ವಿಶ್ಲೇಷಣಾತ್ಮಕವಾಗಿ, ಜೀವಂತ ಅನುಭವದಿಂದ ದೂರವಾಗಿ ವ್ಯವಸ್ಥೆಗೊಳಿಸುವುದು 
ಸುಲಭವಾಗುತ್ತದೆ, ಸಾಮಾನ್ಯ ಅಭ್ಯಾಸವಾಗುತ್ತದೆ. ನುಡಿ ಮುಖ್ಯವಾದ ಸಂಸ್ಕೃತಿ ವಸ್ತು ಜಗತ್ತಿನ 
ತಿಳಿವಳಿಕೆಯನ್ನು ವ್ಯಕ್ತಿಗಳ ಚಟುವಟಿಕೆಗಳ ಭಾಗವಾಗಿಯೇ ಕಲ್ಪಿಸಿಕೊಳ್ಳುತ್ತದೆ. ಮನುಷ್ಯ ಅಥವ ದೇವ 
ದಾನವರ ಕ್ರಿಯೆಗಳಿಂದ ಬೇರ್ಪಟ್ಟಿರುವ ಅಂಕಿಅಂಶಗಳು, ವಾಸ್ತವಸತ್ಯಗಳು ನುಡಿ ಸಂಸ್ಕೃತಿಯಲ್ಲಿರಲು 
ಸಾಧ್ಯವೇ ಇಲ್ಲ. ಇವತ್ತು ಬೇಕಾದರೆ ನಾವು ಸ್ವತಂತ್ರ ಭಾರತದ ಎಲ್ಲ ರಾಜ್ಯಗಳ ಮುಖ್ಯ ಮಂತ್ರಿಗಳ 
ಪಟ್ಟಿಯನ್ನು ಹಲವು ಕ್ರಮಗಳಲ್ಲಿ ತಯಾರು ಮಾಡಿಕೊಳ್ಳಬಹುದು. ಆದರೆ ಮಹಾಭಾರತದಂಥ ಕೃತಿಯನ್ನು 
ನೋಡಿ. ಅಲ್ಲಿ ಬರುವ ನೂರಾರು ರಾಜರು, ಅವರ ರಾಜ್ಯ , ಅವರ ವಂಶಾವಳಿ ಇವನ್ನೆಲ್ಲ ಅವರವರು 
ಮಾಡಿದ ಕಾರ್ಯಗಳೊಂದಿಗೇ ನಿರೂಪಿತವಾಗುತ್ತವೆ. ನುಡಿ ಮಸಸ್ಸು ' ಚರಿತ್ರೆ' ಯ ದಾಖಲೆಯನ್ನು 
ನೆನಪಿನಲ್ಲಿ ಉಳಿಸಿಕೊಂಡದ್ದೇ ಹೀಗೆ. ಇವತ್ತು ನಾವು ಮೋಟರ್ ಸೈಕಲ್ ರಿಪೇರಿ, ಟಿವಿ ರಿಪೇರಿ ಬಗ್ಗೆ , 
ಎಕ್ಸೆಲ್ ಅಥವ ವರ್ಡ್ ಅನ್ನು ಕಂಪ್ಯೂಟರಿನಲ್ಲಿ ಬಳಸುವ ಬಗ್ಗೆ ಕೈಪಿಡಿಗಳನ್ನು ಓದಿ ಅಷ್ಟೋ ಇಷ್ಟೋ 
ಕಲಿಯಬಹುದು. ಆದರೆ ನುಡಿಯೇ ಪ್ರಮುಖವಾಗಿರುವ ಸಂಸ್ಕೃತಿಯಲ್ಲಿ ಕಸುಬನ್ನು ಮಾಡಿ ಕಲಿಯಬೇಕು, 
ನೋಡಿ ಕಲಿಯಬೇಕು. ಜೀವಂತ ಅನುಭವಕ್ಕೆ ದೂರವಾದ ಜ್ಞಾನವನ್ನು ಜ್ಞಾನದ ಸಲುವಾಗಿಯೇ 
ಅಮೂರ್ತವಾದ ರಾಶಿಯಾಗಿ ಕೂಡಿಡುವುದು ನುಡಿ ಸಂಸ್ಕೃತಿಯ ಜಾಯಮಾನವಲ್ಲ. 

ಖಾಸಗಿ ದಾಖಲೆಗಳ ಮಟ್ಟಿಗೂ ಈ ಮಾತು ನಿಜ. 'ನಿಮ್ಮ ಮಗುವಿನ ಜನ್ಮ ದಿನ ಯಾವುದು? ' 
“ನಿಮ್ಮ ಮದುವೆ ಆದದ್ದು ಯಾವಾಗ ?” ಅನ್ನುವ ಪ್ರಶ್ನೆ ಕೇಳಿದರೆ ನಾವು ನೀವು ಸಾಮಾನ್ಯವಾಗಿ ಕೊಡುವ 


ನುಡಿಯೊಳಗಾಗಿ 


೧೭೪ 


ಉತ್ತರ ಇಂಥ ತಾರೀಕು, ಇಂಥ ತಿಂಗಳು, ಇಂಥ ವರ್ಷ ಅನ್ನುವ ಅಂಕಿಗಳ ಸರಣಿಯಾಗಿರುತ್ತದೆ. 
ಆದರೆ ನುಡಿ ಮುಖ್ಯವಾದ ಸಂಸ್ಕೃತಿಯ ಮನಸ್ಸು ದೇವಸ್ಥಾನದ ಗೋಪುರ ನಿಲ್ಲಿಸಿದರಲ್ಲ, ಆಗ ನಾನು 
ಈ ಮಗುವಿನ ಬಸುರಿಯಾಗಿದೆ'; 'ಇಂದಿರಾಗಾಂಧಿ ಸತ್ತು ಹೋದರಲ್ಲ ಅದರ ಮಾರನೆ ವರ್ಷ ನನ್ನ 
ಮದುವೆಯಾಯಿತು' ಅನ್ನಬಹುದು. ನುಡಿ ಮನಸಿಗೆ ದಾಖಲೆಗಳು ಅಂಕಿಗಳಲ್ಲ, ಜೀವಂತ ಘಟನೆಗೆ 
ಸಂಬಂಧಿಸಿದವಾಗಿರುತ್ತವೆ . ಅಕ್ಷರಸ್ಥ ಮನಸ್ಸು ದಿನಾಂಕಗಳನ್ನು ಬಳಸಿದರೆ ನುಡಿ ಮನಸು ವಾರದ 
ಹೆಸರುಗಳನ್ನು , ಅಮಾವಾಸ್ಯೆ , ಹುಣ್ಣಿಮೆಗಳನ್ನು ಬಳಸುತ್ತದೆ. 

ತೀರ ಇತ್ತೀಚಿನವರೆಗೂ ಚಾಲ್ತಿಯಲ್ಲಿದ್ದ ನಮ್ಮ ಹಳ್ಳಿಯ ಪಂಚಾಯತಿಗಳನ್ನು ನೆನಪುಮಾಡಿಕೊಳ್ಳಿ 
ಅಲ್ಲಿ ಕಾನೂನು ಮಸ್ತಕಗಳು, ವಕೀಲರು ಇರುತ್ತಿರಲಿಲ್ಲ. ಗ್ರಾಮ ಸಮುದಾಯವು ನೇತೃತ್ವದಲ್ಲಿ ಸಾಮೂಹಿಕ 
ಚರ್ಚೆಯ ಮೂಲಕ ಸತ್ಯವನ್ನು ಕಾಣಲು ಸಾಧ್ಯ ಅನ್ನುವ ನಂಬಿಕೆ ಈ ವ್ಯವಸ್ಥೆಯ ಹಿಂದೆ ಕೆಲಸ 
ಮಾಡಿದೆ. ಜಗತ್ತಿನಾದ್ಯಂತ ಸಾಮೂಹಿಕ ಸತ್ಯಾನ್ವೇಷಣೆ ನಡೆಯುತಿದ್ದ ಕಾಲ ಇತ್ತು. ಪಂಚಾಯತಿಯಂಥ 
ವ್ಯವಸ್ಥೆಯ ದುರ್ಬಳಕೆಯ ಮಾತು ಬೇರೆ, ಅದರ ಹಿಂದಿನ ತತ್ವ ಮಾತ್ರ ನುಡಿ ವಿನಿಮಯದ ಮೂಲಕ 
ಸತ್ಯವನ್ನು ಅರಿಯಬಹುದು ಅನ್ನುವ ನಂಬಿಕೆ. 

೧೯೩೧ರಲ್ಲಿ ಉಝ್ಬೆಕಿಸ್ತಾನದಲ್ಲಿ ಅನಕ್ಷರಸ್ಥ ಸಮುದಾಯದ, ನುಡಿ ಮನಸ್ಸೇ ಪ್ರಮುಖವಾಗಿರುವಲ್ಲಿ 
ನಡೆದ ಕ್ಷೇತ್ರಕಾರ್ಯ ಕೆಲವು ಕುತೂಹಲ ಸಂಗತಿಗಳನ್ನು ಬಯಲುಮಾಡಿದೆ. ನುಡಿ ಸಂಸ್ಕೃತಿಗಳಲ್ಲಿ 
ಪರಿಕಲ್ಪನೆಗಳು ಅಮೂರ್ತವಾಗಿರುವುದು ತೀರ ಅಪರೂಪ. ವ್ಯಕ್ತಿಗೆ ಗೊತ್ತಿರುವ ವಸ್ತು , ಸನ್ನಿವೇಶಗಳಿಗೆ 
ಸಂಬಂಧಿಸಿದ ಪರಿಕಲ್ಪನೆಗಳಷ್ಟೆ ಇರುತ್ತವೆ. ಆಲೋಚನೆಯು ಸಂದರ್ಭ ಸಂವೇದಿಯಾಗಿರುತ್ತದೆ. ' ಸುತ್ತಿಗೆ , 
ಗರಗಸ, ಕೊಡಲಿ, ಮರದ ದಿಮ್ಮಿ - ಈ ಪಟ್ಟಿಯಲ್ಲಿ ಗುಂಪಿಗೆ ಸೇರದ ಪದ ಹೇಳಿ' ಎಂದರೆ ನಾವೆಲ್ಲ 
“ಮೊದಲ ಮೂರು ಉಪಕರಣಗಳು, ನಾಲ್ಕನೆಯದು ಅಲ್ಲ. ಆದ್ದರಿಂದ ದಿಮ್ಮಿ ಗುಂಪಿಗೆ ಸೇರದ್ದು? 
ಅಂದೇವು. ಅಲ್ಲಿನ ಜನರ ಹೇಳಿದ ಉತ್ತರವೇ ಬೇರೆ. ಎಲ್ಲವೂ ಒಂದೇ ಗುಂಪು, ದಿಮ್ಮಿ ಇರದಿದ್ದರೆ 
ಉಳಿದ ಮೂರು ಯಾಕೆ ಬೇಕು?' ಅಂದರು. ಉತ್ತರದ ದಿಕ್ಕಿನಲ್ಲಿ ಮುಂದೆ ಸಾಗಿದರೆ ಯಾವಾಗಲೂ 
ಹಿಮ ಬೀಳುವ ಜಾಗದಲ್ಲಿ ಕರಡಿಗಳು ಬೆಳ್ಳಗಿರುತ್ತವೆ. ನೊವಯ ಝಮ್ಯ ತೀರ ಉತ್ತರ ದಿಕ್ಕಿಗಿದೆ. 
ಅಲ್ಲಿನ ಕರಡಿಗಳು ಯಾವ ಬಣ್ಣ ? ' ಈ ಪ್ರಶ್ನೆಗೆ ನಾವು ತೀರ ಸಹಜವೆಂಬಂತೆ ಬಿಳಿಯವು ಅನ್ನುತ್ತೇವೆ. 
ಅಲ್ಲಿನ ಜನ ಕೊಟ್ಟ ಉತ್ತರ ಗೊತ್ತಿಲ್ಲ . ಕಪ್ಪು ಕರಡಿ ನೋಡಿದ್ದೇನೆ. ಒಂದೊಂದು ಕಡೆ ಒಂದೊಂದು ಥರ 
ಇರಬಹುದು.' 'ನೀನು ಎಂಥಾವನು ?' ಎಂದು ಕೇಳಿದರೆ 'ಗೊತ್ತಿಲ್ಲ, ಬೇರೆಯವರನ್ನು ಕೇಳಿದರೆ ನಿಮಗೆ 
ತಿಳಿಯುತ್ತದೆ ' ಅನ್ನುವ ಉತ್ತರ ಸಿಕ್ಕಿತು. 

ನುಡಿರೂಪದ ಭಾಷೆ ಮತ್ತು ಬರಹ/ ಮುದ್ರಣ ರೂಪದ ಭಾಷೆಗಳಿಗೂ ಮನಸ್ಸಿನ ಸ್ವರೂಪ ಮತ್ತು 
ಗ್ರಹಿಕೆಗೂ ಇರುವ ಸಂಬಂಧದ ಬಗ್ಗೆ ಆಸಕ್ತಿಯುಳ್ಳವರು ವಾಲ್ಟರ್ ಜಿ. ಓಂಗ್ ೧೯೮೨ರಲ್ಲಿ ಬರೆದ 
“ಒರಾಲಿಟಿ ಮತ್ತು ಲಿಟರೆಸಿ' ಪುಸ್ತಕವನ್ನು ನೋಡಬಹುದು. 


[ ಸಾಪ್ತಾಹಿಕ ಪುರವಣಿ ೭ - ೧೦ - ೨೦೧೨] 


೧೭೫ 


ನುಡಿಯೊಳಗಾಗಿ 


ಅರ್ಥದ ಪ್ರಶ್ನೆ : ಕಾಡು ಮತ್ತು ಮರ 


ಭರ್ತೃಹರಿ ಅರ್ಥದ ಇಡಿತನದ ಬಗ್ಗೆ, ವಾಕ್ಯದ ಅಖಂಡತೆಯ 
ಬಗ್ಗೆ ಹೇಳಿದ ವಿಚಾರಗಳನ್ನು ನೋಡಿದೆವು ( ಸಾಪ್ತಾಹಿಕ ಪುರವಣಿ, 
ಮೇ ೧೨ , ೨೦೧೨). ಬಟ್ಟೆಗೂ ಅದರ ಎಳೆಗಳಿಗೂ ಇರುವ 
ಸಂಬಂಧದ ಹಾಗೆ ಪದ- ವಾಕ್ಯ ಅರ್ಥದ ಸಂಬಂಧ; ಹಾಸು ಮತ್ತು 
ಹೊಕ್ಕು ಎಳೆಗಳನ್ನು ಬಿಡಿ ಬಿಡಿಯಾಗಿ ನೋಡಿದರೆ ಅರ್ಥ ಹೀನ; 
ಅರ್ಥದ ಬಟ್ಟೆ ಅಖಂಡ, ಮುಖ್ಯ ಅನ್ನುವುದು ಭತೃಹರಿಯ ನಿಲುವು. 
ಅದಕ್ಕೆ ವಿರುದ್ಧವಾದ ಚಿಂತನೆ ಪೂರ್ವ ಮೀಮಾಂಸಕರದ್ದು . 


ನುಡಿಯೊಳಗಾಗಿ 


೧೭೬ 


ವಾಕ್ಯ ಇಡಿಯಾಗಿರುವ ಅಖಂಡವಲ್ಲ , ಅರ್ಥವೂ ಅಖಂಡವಲ್ಲ; ಕಾಡು ಎಂದರೆ ಅಲ್ಲಿರುವ ಎಲ್ಲ 
ಮರಗಳ ಮೊತ್ತ; ಕಾಡಿನಲ್ಲಿರುವ ಒಂದೊಂದು ಮರವೂ ಸ್ವತಂತ್ರ; ಮರಗಳು ಇಲ್ಲದೆ ಕಾಡಿಲ್ಲ. ವಾಕ್ಯವೂ 
ಹಾಗೆಯೇ ; ವಾಕ್ಯವೆಂದರೆ ಅದರಲ್ಲಿರುವ ಎಲ್ಲ ಪದಗಳ ಮೊತ್ತ; ಒಂದೊಂದು ಪದಕ್ಕೂ ಸ್ವತಂತ್ರವಾದ 
ಅರ್ಥ ಇರುತ್ತದೆ ; ಅದನ್ನು ಗ್ರಹಿಸದೆ ಇದ್ದರೆ ಭಾಷೆಯ ಮೂಲಕ ದೊರೆಯುವ ಜ್ಞಾನ ದೊರೆಯಲಾರದು. 
ಇದು ಅರ್ಥ ಚಿಂತನೆಯ ಇನ್ನೊಂದು ದಾರಿ , ಇನ್ನೊಂದು ದಿಕ್ಕು . ಇದನ್ನು ಪ್ರತಿಪಾದಿಸಿದವರು 
ಪೂರ್ವಮೀಮಾಂಸಕರೆಂದು ಪ್ರಸಿದ್ಧರಾಗಿರುವ ಕುಮಾರಿಲ ಮತ್ತು ಪ್ರಭಾಕರ. ಈ ಹಳಬರ ಚಿಂತನೆಗಳನ್ನಷ್ಟು 
ಪರಿಶೀಲಿಸೋಣ. 

ಮೀಮಾಂಸೆ ಅಂದರೆ ಜಿಜ್ಞಾಸೆ, ಪರೀಕ್ಷೆ, ಪೂರ್ವ ಅಂದರೆ ಸಂಹಿತೆ, ಬ್ರಾಹ್ಮಣ, ಆರಣ್ಯಕಗಳೆಂಬ 
ವೇದ ಮೊದಲ ಭಾಗ, ಪೂರ್ವ ಭಾಗ, ಇವು ಮೂರನ್ನೂ ಒಟ್ಟಾಗಿ ಕರ್ಮಕಾಂಡವೆಂದು ಕರೆಯುತ್ತಾರೆ. 
ಕೊನೆಯ ಭಾಗವಾದ ಉಪನಿಷತ್ತನ್ನು ಜ್ಞಾನಕಾಂಡವೆನ್ನುತ್ತಾರೆ . ಅವುಗಳ ಪರೀಕ್ಷೆಯನ್ನು ಉತ್ತರ ಮೀಮಾಂಸೆ 
ಅಥವ ವೇದಾಂತ ಅನ್ನುತ್ತಾರೆ. ಪೂರ್ವಮೀಮಾಂಸೆಗೆ ಧರ್ಮ ಜಿಜ್ಞಾಸೆ, ವೇದಾಂತಕ್ಕೆ ಬ್ರಹ್ಮ ಜಿಜ್ಞಾಸೆ 
ಎಂಬ ಹೆಸರುಗಳೂ ಇವೆ. 

ಧರ್ಮ ಅನ್ನುವುದು ಹಿಂದೆ ಇದ್ದದ್ದಲ್ಲ , ಈಗ ಇರುವುದೂ ಅಲ್ಲ, 'ಧರ್ಮವು ಭವಿಷ್ಯತ್'; ಅದನ್ನು 
ಸಾಧಿಸಿಕೊಳ್ಳಬೇಕಾದರೆ ಮನುಷ್ಯರು ಯಾವ ಬಗೆಯ ಕ್ರಿಯೆಗಳನ್ನು ಹೇಗೆ ಮಾಡಬೇಕು ಅನ್ನುವುದನ್ನು 
ತಿಳಿಯಬೇಕು. ಹಾಗೆ ತಿಳಿಯಲು ಇರುವ ದಾರಿ ಭಾಷೆ ಮಾತ್ರ. ಆದ್ದರಿಂದಲೇ ಧರ್ಮಕ್ಕೆ ತಕ್ಕ ಕ್ರಿಯೆಗಳನ್ನು 
ವಿವರಿಸುವ ಭಾಷೆಯ ಜ್ಞಾನ ಮುಖ್ಯ ದೇವರು, ಸ್ವರ್ಗ , ಮೋಕ್ಷ, ಇವು ಯಾವುವೂ ಪೂರ್ವಮೀಮಾಂಸೆಯ 
ಆಸಕ್ತಿಯಲ್ಲ. 'ಸರಿ' ಯಾದ ಕರ್ಮ ಅಥವ ಕ್ರಿಯೆಗಳನ್ನು ವೇದಗಳು ಹೇಳಿವೆ, ಅವನ್ನು ಸರಿಯಾಗಿ 
ಅರ್ಥಮಾಡಿಕೊಂಡು ಆಚರಿಸುವುದು ಹೇಗೆ ಅನ್ನುವುದನ್ನು ತಿಳಿಯಬೇಕು ಅನ್ನುವುದು ಅದರ ಗುರಿ. 

'ಶಬ್ದ ' ವೆಂದರೆ ವೇದದ ಶಬ್ದ ಅನ್ನುವುದು ಒಂದು ಸೀಮಿತವಾದ ಅರ್ಥ, ' ಭಾಷೆ ' ಅನ್ನುವುದು 
ಇನ್ನೊಂದು ವಿಸ್ತಾರವಾದ ಅರ್ಥ. ಪೂರ್ವ ಮೀಮಾಂಸಕರಿಗೆ ವೇದಗಳು ಸತ್ಯ , ವೇದಗಳು ಪ್ರಮಾಣ 
ಅನ್ನುವುದನ್ನು ಸಾಧಿಸುವ ಗುರಿ ಇತ್ತು. ಅದು ನಮಗಿಂದು ಕುತೂಹಲದ ವಿಷಯವೂ ಅಲ್ಲ , ಆಸಕ್ತಿಯ 
ವಿಷಯವೂ ಅಲ್ಲ , ಅಗತ್ಯವೂ ಅಲ್ಲ. ಭಾಷೆಯನ್ನು ಜ್ಞಾನದ ಪ್ರಮಾಣವೆಂದು ನಂಬಿದ್ದಾದರೆ ಆಗ 
ಭಾಷೆಯ ಮೂಲಕ ಜ್ಞಾನ ಹೇಗೆ ವ್ಯಕ್ತವಾಗುತ್ತದೆ, ಅದನ್ನು ತಿಳಿಯುವ ಕ್ರಮ ಯಾವುದು ಅನ್ನುವ ಪ್ರಶ್ನೆ 
ಸದಾ ಹೊಸತು , ಸದಾ ಪ್ರಸ್ತುತ. ಹಾಗಾಗಿ ಭಾಷೆಯ ಸ್ವರೂಪವನ್ನು ಕುರಿತ ಪೂರ್ವಮೀಮಾಂಸೆಯ 
ಚಿಂತನೆಗಳು ಭಾಷೆಯ ತತ್ವಶಾಸ್ತ್ರದಲ್ಲಿ ಮತ್ತೆ ಮುಖ್ಯವಾಗಿ ಕಾಣತೊಡಗಿವೆ. 

ವೇದಗಳು ಸೃಷ್ಟಿಯಾದದ್ದು ಕ್ರಿಪೂ ೧೨೦೦ರಿಂದ ಕ್ರಿಶ ೧ರವರೆಗಿನ ಅವಧಿಯಲ್ಲಿ; ಇದರ ಪರಿಶೀಲನೆ 
ನಡೆದದ್ದು ಕ್ರಿಪೂ ಮೂರನೆಯ ಶತಮಾನದ ಜೈಮಿನಿಯ ಪೂರ್ವಮೀಮಾಂಸಾ ಸೂತ್ರಗಳಲ್ಲಿ; ಅದಕ್ಕೆ 
ಕ್ರಿಶ ೪೦೦ರ ಸುಮಾರಿನಲ್ಲಿ ಶಬರ ವ್ಯಾಖ್ಯಾನವನ್ನು ರಚಿಸಿದ. ಇದನ್ನು ಆಧಾರವಾಗಿಟ್ಟುಕೊಂಡು ಕ್ರಿಶ 
೭ನೆಯ ಶತಮಾನದ, ಬಹುಶಃ ಈಗಿನ ಅಸ್ಸಾಂ ಪ್ರದೇಶದ ಕುಮಾರಿಲ `ಶ್ಲೋಕವಾರ್ತಿಕ', 'ತಂತ್ರವಾರ್ತಿಕ 
ಮತ್ತು ಈಗ ಲಭ್ಯವಿಲ್ಲದ 'ತುತ್ತಿಕಗಳನ್ನು ಬರೆದ. ಅವನ ಸಮಕಾಲೀನನಾಗಿದ್ದವನು ಪ್ರಭಾಕರ. ಇವರಿಬ್ಬರೂ 
ಭಾಷೆ - ಅರ್ಥ - ಜ್ಞಾನದ ಬಗ್ಗೆ ನಡೆಸಿದ ಚಿಂತನೆಗಳು ಭತೃಹರಿಯ ಚಿಂತನೆಗಳಿಗಿಂತ ಬೇರೆ ಥರದವು. 

ಭಾರತೀಯ ಚಿಂತಕರು ಆ ಕಾಲದಲ್ಲಿ ಪ್ರಮಾಣಗಳ ಬಗ್ಗೆ ತುಂಬ ಚರ್ಚೆಮಾಡುತಿದ್ದರು. 
ಪ್ರಮಾಣವೆಂದರೆ ಜ್ಞಾನವನ್ನು ಅಧಿಕೃತವೆಂದು ಒಪ್ಪಲು ಇರುವ ಆಧಾರ. ಪ್ರತ್ಯಕ್ಷ -ಕಣ್ಣಿಗೆ ಕಾಣುವುದು; 
ಅನುಮಾನ -ಊಹೆ; ಉಪಮಾನ - ಹೋಲಿಕೆ; ಆಪ್ತವಾಕ್ಯ - ನಂಬಲು ಅರ್ಹನಾದ ವ್ಯಕ್ತಿ ಹೇಳಿದ ಸಂಗತಿ; 
ಶಬ್ದ - ಭಾಷೆ , ಇತ್ಯಾದಿ. ಬೌದ್ಧರು ಪ್ರತ್ಯಕ್ಷ, ಅನುಮಾನವನ್ನು ಮಾತ್ರ ಪ್ರಮಾಣ ಮಿಕ್ಕವೆಲ್ಲ ಈ ಎರಡರಲ್ಲೇ 


೧೭೭ 


ನುಡಿಯೊಳಗಾಗಿ 


ಇವೆಯೆಂದರು. ಪೂರ್ವಮೀಮಾಂಸಕರು ಶಬ್ದ ಅಥವ ಭಾಷೆ ಜ್ಞಾನಕ್ಕೆ ಪ್ರಮಾಣ; ಕಣ್ಣು ಎದುರಿಗಿರುವುದನ್ನು 
ಮಾತ್ರ ಕಾಣಬಲ್ಲದು, ಭಾಷೆ ಆಲೋಚನೆಯನ್ನೂ , ಅಮೂರ್ತವಾದುದನ್ನೂ , ಹಿಂದೆ ಆದದ್ದು, ಈಗ 
ಆಗುತಿರುವುದು, ಮುಂದೆ ಆಗಬಹುದಾದ್ದು ಎಲ್ಲವನ್ನೂ ಜ್ಞಾನವಾಗಿಸಬಲ್ಲದು; ಹಾಗಾಗಿ ' ಭವಿಷ್ಯತ್' 
ಆಗಿರುವ ಧರ್ಮವನ್ನು ತಿಳಿಯಲು ಶಬ್ದವೇ ಪ್ರಮಾಣ, ಶಬ್ದವು ನಿತ್ಯ ಎಂದು ಹೇಳಿದರು. 

ಅರ್ಥದ ಬಗ್ಗೆ ಪೂರ್ವಮೀಮಾಂಸಕರ ಚಿಂತನೆಗಳನ್ನು ತೀರ ಸರಳಗೊಳಿಸಿ ಹೀಗೆ ಹೇಳಬಹುದು. 
ಪದಗಳಿಗೆ ಸ್ವತಂತ್ರವಾದ ಅರ್ಥವಿಲ್ಲ, ಅಸ್ತಿತ್ವವಿಲ್ಲ, ಅವು ವಾಕ್ಯದಲ್ಲಿ ಐಕ್ಯವಾಗುತ್ತವೆ, ಅರ್ಥ ಅಖಂಡವೆನ್ನುವುದು 
ಸರಿಯಲ್ಲ. ' ಹಸು ಮೇಯುತ್ತದೆ', ' ಹಸು ಹಾಯುತ್ತದೆ'; ' ಅಗಸ ತೊಳೆದಂತಿಹುದು' ' ಆಗಸ ತೊಳೆದಂತಿಹುದು' 
ಅನ್ನುವ ವಾಕ್ಯಗಳನ್ನು ನೋಡಿ, ಎರಡೂ ವಾಕ್ಯ ಬೇರೆ ಬೇರೆ ಅನ್ನುವುದು ನಮಗೆ ಗೊತ್ತಾಗುವುದು 
ಅಲ್ಲಿರುವ ಬೇರೆ ಬೇರೆ ಪದಗಳಿಂದ ಅಲ್ಲವೇ ? ಇಲ್ಲದಿದ್ದರೆ ಯಾವುದೋ ಇನ್ನೆರಡು ಪದಗಳನ್ನು 
ಬಳಸಬಹುದಿತ್ತಲ್ಲ! ಅಷ್ಟೇ ಅಲ್ಲ 'ಮೇಯುತ್ತದೆ /ಹಾಯುತ್ತದೆ', ' ಅಗಸ/ ಆಗಸ' ಅನ್ನುವ ಪದಗಳ ಅರ್ಥ 
ಕೂಡ ಬೇರೆ ಅನ್ನುವುದು ಗೊತ್ತಾಗುವುದು ' ಮೇ ' ಮತ್ತು ' ಹಾ ', ' ಅ' ಮತ್ತು 'ಆ' ಅನ್ನುವ ಬೇರೆ ಬೇರೆ 
ದನಿಗಳಿಂದ, ಪದಗಳಿಗೂ ಅರ್ಥ ಇದೆ, ಪದಗಳನ್ನು ರೂಪಿಸುವ ದನಿಗಳಿಗೂ ಅರ್ಥ ಇರುತ್ತದೆ. 
ಪದವೊಂದರ ಕೊನೆಯ ಅಕ್ಷರ ತನ್ನ ಹಿಂದಿನ ಎಲ್ಲ ಅಕ್ಷರಗಳ ನೆನಪಿನ ಮುದ್ರಿಕೆಯನ್ನು ಹೊತ್ತು ಪದವು 
ಪೂರ್ಣವಾದಾಗ ಶಬ್ದ ಜ್ಞಾನ ಹುಟ್ಟುತ್ತದೆ. 

- ಪದಕ್ಕೆ ಏನು ಅರ್ಥವೋ ಅದು ಜ್ಞಾನಕ್ಕೆ ಕಾರಣ ಅನ್ನುತ್ತಾನೆ ಕುಮಾರಿಲ. ವಾಕ್ಯವೊಂದರ ಅರ್ಥ 
ಅದರಲ್ಲಿರುವ ಎಲ್ಲ ಪದಗಳ ಫಲಿತ ಅನ್ನುತ್ತಾನೆ ಪ್ರಭಾಕರ. 

ವಾಕ್ಯ ಅಥವ ಆಲೋಚನೆಯನ್ನು ಅರ್ಥಪೂರ್ಣವಾಗಿಸುವ ಮೂರು ಅಂಶಗಳನ್ನು ಮೀಮಾಂಸಕರು 
ಗುರುತಿಸುತ್ತಾರೆ. ೧. ಆಕಾಂಕ್ಷಾ : ಅರ್ಥದ ಪೂರ್ಣತೆಗೆ ಒಂದು ಪದ ಇನ್ನೊಂದು ಪದವನ್ನು , ಇತರ 
ಪದಗಳನ್ನು ಬಯಸುತ್ತದೆ . ವಾಕ್ಯದ ಅಖಂಡತೆಯು ಅದರಲ್ಲಿರುವ ಪ್ರತಿಯೊಂದು ಪದವೂ ಇತರ 
ಪದಗಳೊಡನೆ ಸಂಬಂಧದಿಂದ ಮೂಡುತ್ತದೆ. ಬಿಡಿ ಪದ ಪೂರ್ಣ ಅರ್ಥವನ್ನು ಹೊಮ್ಮಿಸದು. ಕೇಳುಗರು 
ಪದಗಳು ಜೊತೆಗೂಡಿದಾಗಷ್ಟೇ ಹೇಳುವವರ ಆಲೋಚನೆಯ ಆಕಾಂಕ್ಷೆ , ಕೇಳುವವರ 
ಅರ್ಥಮಾಡಿಕೊಳ್ಳಬೇಕೆಂಬ ಆಕಾಂಕ್ಷೆಗಳು ಈಡೇರುತ್ತವೆ. ೨ . ಯೋಗ್ಯತಾ: ಪದಗಳ ನಡುವೆ ಯುಕ್ತವಾದ 
ತಾರ್ಕಿಕ ಹೊಂದಾಣಿಕೆ ಇರಬೇಕು. ಇಲ್ಲದಿದ್ದರೆ ಅರ್ಥ ಹೊಮ್ಮುವುದಿಲ್ಲ. ಕೋತಿ, ವೋಲ್ಲೋ , ಮಹಡಿ , 
ಮಲಗು, ಇತ್ಯಾದಿ ಯಾವ ಯಾವ ಪದಗಳೋ ಯಾವ ಯಾವ ರೀತಿಯಲ್ಲೋ ಒಟ್ಟುಗೂಡಿದರೆ 
ವಾಕ್ಯಕ್ಕೆ , ಅರ್ಥಕ್ಕೆ ' ಯೋಗ್ಯತೆ ಇರುವುದಿಲ್ಲ. ಹಾಗೆಯೇ ' ಬೆಂಕಿ ತಣ್ಣಗಿದೆ' ಅನ್ನುವಂಥ ಅತಾರ್ಕಿಕ 
ಸಂಯೋಜನೆಗಳೂ ಯೋಗ್ಯತೆ ಇಲ್ಲದವು. ೩. ಆಸ : ವಾಕ್ಯವೊಂದರ ಪದಗಳು ನಿರಂತರವಾಗಿ, 
ಸನಿಹದಲ್ಲೇ ಉಚ್ಚರಿತವಾಗಬೇಕು. ಈಗ ' ಮನೆಗೆ' ಎಂದು ಹೇಳಿ ಅರ್ಧಗಂಟೆಯ ನಂತರ 'ಹೋಗುತ್ತೇನೆ' 
ಅಂದರೆ ಆಸ ಕೆಡುತ್ತದೆ. ಸನ್ನಿಧಿ ಅನ್ನುವ ಮಾತನ್ನೂ ಆಸತ್ತಿ ಅನ್ನುವ ಅರ್ಥದಲ್ಲಿ ಬಳಸುತ್ತಾರೆ. 
ಹೆಸರುಪದಗಳು, ಕೆಲಸ ಪದಗಳು, ಗುಣ ಪದಗಳು ಒಂದರ ಸನ್ನಿಧಿಯಲ್ಲಿ ಇನ್ನೊಂದು ಇದ್ದರೇನೇ 
ಅರ್ಥ ಹುಟ್ಟುವುದು. 

ಇನ್ನು ಅರ್ಥ ಹೇಗೆ ಆಗುತ್ತದೆ ಅನ್ನುವ ಬಗ್ಗೆ ಎರಡು ಭಿನ್ನ ನಿಲುವುಗಳಿವೆ. ವಾಕ್ಯದ ಒಂದೊಂದು 
ಪದಗಳಿಗೂ ಸ್ವತಂತ್ರವಾದ ಪ್ರತ್ಯೇಕವಾದ ಅರ್ಥ ಇರುತ್ತದೆ. ಈ ಬಿಡಿ ಅರ್ಥಗಳನ್ನೆಲ್ಲ ಒಟ್ಟಾಗಿ 
ಅನ್ವಯಸಿಕೊಳ್ಳುವುದರಿಂದ ಆನಂತರದಲ್ಲಿ ವಾಕ್ಯದ ಅರ್ಥ ಹುಟ್ಟುತ್ತದೆ ಅನ್ನುವುದು ಕುಮಾರಿಲ ಭಟ್ಟ 
ತಾಳುವ ನಿಲುವು. ಇದಕ್ಕೆ ಅಭಿಹಿತ - ಅನ್ವಯವಾದ ಎಂಬ ಹೆಸರಿದೆ. 

ಪದವು ಮಾಡಬೇಕಾದ ಕ್ರಿಯೆಗೆ ಸಂಬಂಧಿಸಿದ್ದಾಗಿ ಅರ್ಥವಾಗುತ್ತದೆ. ಈ ನಿಯೋಗಗಳ ಸಂಬಂಧದಿಂದ 


ನುಡಿಯೊಳಗಾಗಿ 


೧೭೮ 


ವಾಕ್ಯದ ಅರ್ಥ. ವಾಕ್ಯದಲ್ಲಿ ಪದದ ಅರ್ಥ ಪ್ರತ್ಯೇಕವೂ ಹೌದು. ಇತರ ಪದಗಳೊಡನೆ ಸೇರಿದ್ದೂ ಹೌದು 
ಅನ್ನವುದು ಪ್ರಭಾಕರನ ನಿಲುವು. ಇದಕ್ಕೆ ಅನ್ವಿತ - ಅಭಿದಾನವಾದ ಎಂಬ ಹೆಸರಿದೆ. 

ಪೂರ್ವ ಮೀಮಾಂಸೆಯು ವಾಕ್ಯದ ಸತ್ಯತೆಯ ಬಗೆಗೂ ತನ್ನದೇ ಅಭಿಪ್ರಾಯ ಹೊಂದಿದೆ. 
ಸತ್ಯತೆಯ ಪರಿಶೀಲನೆಯ ಪ್ರಶ್ನೆಯೇ ಬರುವುದಿಲ್ಲ . ಯಾಕೆಂದರೆ ವೇದಗಳು ವೈಯಕ್ತಿಕ ಸೃಷ್ಟಿಯಲ್ಲ, 
ಅವು ಅಪೌರುಷೇಯ . ಆದರೆ ಅರ್ಥದ ಸಂದರ್ಭದಲ್ಲಿ ವಾಕ್ಯದ ಸತ್ಯವವನ್ನು ವಿವರಿಸುವ ಕ್ರಮವೊಂದಿರಬೇಕು. 
ಹೇಳಿಕೆ ಸತ್ಯವೋ ಅಲ್ಲವೋ ಎಂಬುದು ಮೀಮಾಂಸಕರ ಪ್ರಶ್ನೆಯಲ್ಲ, ಅದರ ಸತ್ಯ ಯಾವುದರಲ್ಲಿ 
ನಿಹಿತವಾಗಿದೆ ಅನ್ನುವುದು. ಇಂಥದೊಂದು ಯಜ್ಞ ಮಾಡಬೇಕು ಎಂದಿದ್ದರೆ ಯಾಕೆ ಎಂಬ ಪ್ರಶ್ನೆ 
ಅನಗತ್ಯ , ಆದರೆ ಅದರ ಫಲ ದೊರೆಯಲು ಸರಿಯಾಗಿ ಮಾಡುವುದು ಹೇಗೆ ಎಂದು ಅರಿಯುವುದು 
ಮುಖ್ಯ ಅನ್ನುತ್ತಾರೆ ಪೂರ್ವಮೀಮಾಂಸಕರು. 

ಶಬ್ದವನ್ನು ಸತ್ಯವೆಂದು ಭಾವಿಸುವ ನಿಲುವು ಶಬ್ದವೇ ಸತ್ಯವೆಂಬ ರೂಪ ತಾಳುವುದು ಬಲು 
ಸುಲಭ. ಸತ್ಯದ ಅಧಿಕಾರ `ಶಾಸ್ತ್ರಗಳ ಭಾಷೆಗೆ ಸೇರಿದ್ದಾಗಿ ಮೂಲಭೂತವಾದವೆಂದು ನಾವು ಇಂದು 
ಗುರುತಿಸುವ ನಿಲುವುಕೂಡತಲೆ ಎತ್ತಬಹುದು. ಅದು ಬೇರೆಯದೇ ಚರ್ಚೆಯ ವಿಷಯ . ಭಾಷೆಯನ್ನು 
ಕುರಿತ ಈ ಪ್ರಾಚೀನ ನಿಲುವು ಹಲವು ಆಧುನಿಕ ರೂಪಗಳನ್ನೂ ತಳೆದಿದೆ. ಗ್ರಹಿಕೆಯ ವಿಜ್ಞಾನ ( ಕಾಗ್ನೆಟಿವ್ 
ಸೈನ್ಸ್) ದ ಒಬ್ಬ ಪ್ರಮುಖ ಚಿಂತಕ ಅಲನ್ ಫೆಡೋರ್ ಚಿಂತನೆಯ ಭಾಷೆ ಸ್ವತಂತ್ರ, ಸ್ವಯಂಪೂರ್ಣ 
ಘಟಕಗಳನ್ನು ಹೊಂದಿರುತ್ತದೆ ಅನ್ನುವ ಪ್ರತಿಪಾದನೆ ಮಾಡಿದ್ದಾನೆ. ಆತ ಡಾರ್ವಿನ್‌ನ ವಿಕಾಸವಾದದಲ್ಲಿ 
ತಪ್ಪು ಕಂಡು ಹಿಡಿಯುವುದಕ್ಕೂ ಭಾಷೆಯನ್ನು ಕುರಿತು ಪೂರ್ವಮೀಮಾಂಸಕರಂಥ ಧೋರಣೆ 
ತಳೆದಿರುವುದಕ್ಕೂ ಸಂಬಂಧ ಇದ್ದೀತು. ಹಾಗೆಯೇ ಪ್ರತಿಪದಾರ್ಥವನ್ನು ಗುರುತಿಸಿ, ಆಮೂಲಕ ತಾತ್ಪರ್ಯವನ್ನು 
ಗ್ರಹಿಸುವ ಶಿಕ್ಷಣ ಕ್ರಮದ ಹಿಂದೆಯೂ ಭಾಷೆಯೆಂಬುದು ಬಿಡಿ ಮರಗಳ ಸಮೂಹ ಅನ್ನುವ ಧೋರಣೆ 
ಕೆಲಸ ಮಾಡುತ್ತದೆ. 

ಇತ್ತೀಚೆಗೆ ಒಬ್ಬ ಕನ್ನಡ ಅಧ್ಯಾಪಕರು ದೇವನೂರ ಮಹದೇವರ ಕುಸುಮಬಾಲೆ ಕೃತಿಯಲ್ಲಿ ಬರುವ 
ಜೋತಮ್ಮಗಳನ್ನು ಎಲ್ಲಮ್ಮನ ಭಕ್ತಿಯರಾದ ಜೋಗಮ್ಮಗಳೆಂದು ವಿವರಿಸಿದ್ದು ಕೇಳಿದಾಗ 
ಪೂರ್ವಮೀಮಾಂಸಕರಂತೆ ವಾಕ್ಯದ ಪ್ರತಿ ಪದಗಳಿಗೂ ತಕ್ಕ ಗಮನ ಕೊಟ್ಟು ಅರ್ಥಮಾಡಿಕೊಳ್ಳುವುದು 
ಅಗತ್ಯವೆಂದು ಅನ್ನಿಸಿತು. ಆದರೆ ಇನ್ನೂರು ಪದಗಳಿರುವ ಕಿರು ಕವಿತೆಯೊಂದರಲ್ಲಿ ಆ ಎಲ್ಲ ಪದಗಳ 
ನಡುವೆ ಗಣಿತಾತ್ಮಕವಾಗಿ ಕಲಿಸಬಹುದಾದ ಸಾವಿರ ಸಾವಿರ ಸಂಬಂಧಗಳನ್ನು ಪರಿಶೀಲಿಸುತ್ತ ಕೂರುವುದು 
ಸಾಧ್ಯವೇ ಅನ್ನುವ ಪ್ರಶ್ನೆಯೂ ಹುಟ್ಟುತ್ತದೆ. ಕಾಡನ್ನು ನೋಡುತ್ತ ಮರಗಳನ್ನು ಮರೆಯುವುದು, ಮರಗಳನ್ನಷ್ಟೆ 
ವಿವರವಾಗಿ ಗಮನಿಸುತ್ತ ಕಾಡನ್ನು ಅರಿಯದೆ ಹೋಗುವುದು ಎರಡೂ ಅತಿರೇಕಗಳೇ . 


[ ಸಾಪ್ತಾಹಿಕ ಪುರವಣಿ ೧೪ - ೧೦ - ೨೦೧೨] 


೧೭೯ 


ನುಡಿಯೊಳಗಾಗಿ 


ಪ್ರಿಂಟ್ , ಪ್ರಿಂಟ್ 


ಬರವಣಿಗೆ ಮತ್ತು ಸಂವಹನದ ತಂತ್ರಜ್ಞಾನದಲ್ಲಿ ಆಗುವ 
ಬದಲಾವಣೆಗಳೆಲ್ಲ ಜ್ಞಾನದ ಸ್ವರೂಪ, ಸಮಾಜದ ಸ್ವರೂಪ, ಭಾಷೆಯ 
ಸ್ವರೂಪದ ಬದಲಾವಣೆಗಳಿಗೆ ಕಾರಣವಾಗಿವೆ. 

ಪ್ರಿಂಟಿಂಗ್ ಅಂತ ಕರೆಯುತ್ತೇವಲ್ಲ ಆ ಮುದ್ರಣ ತಂತ್ರಜ್ಞಾನ 
ಕ್ರಿಪೂ ೩೦೦೦ದಷ್ಟು ಹಳೆಯದು. ಮೆಸೊಪೊಟಾಮಿಯ , ಚೀನಗಳಲ್ಲಿ, 
ಭಾರತದಲ್ಲೂ ಮುದ್ರಣದ ಕಲೆ ಗೊತ್ತಿತ್ತಂತೆ. ಮುದ್ರಿಕೆಗಳನ್ನು ಬಳಸಿ 
“ ಮುದ್ರಣ ' ಮಾಡುತಿದ್ದರು. ಕಾಗದ ಕೂಡ ಪ್ರಾಚೀನವೇ . ಆದರೆ 


ನುಡಿಯೊಳಗಾಗಿ 


೧೮೦ 


ಅಚ್ಚುಮೊಳೆಗಳನ್ನು ಬಳಸಿ, ಯಂತ್ರದ ಸಹಾಯದಿಂದ ಕಾಗದದ ಮೇಲೆ ಪ್ರಿಂಟು ಮಾಡುವ ತಂತ್ರಜ್ಞಾನ 
ಜಗತ್ತನ್ನೆಲ್ಲ ವ್ಯಾಪಿಸಿದ್ದು ೧೪೩೯ರಿಂದ, 
- ಜ್ಞಾನವನ್ನು ದಾಖಲೆಮಾಡುವ ಮತ್ತು ಪ್ರಸರಿಸುವ ತಂತ್ರಜ್ಞಾನವಾದ ಮುದ್ರಣ ಬಳಕೆಗೆ ಬಂದಮೇಲೆ 
ಜ್ಞಾನದ ಸ್ವರೂಪವೇ ಬದಲಾಯಿಸಿತು. ನುಡಿ ಮುಖ್ಯವಾಗಿದ್ದ ಸಂಸ್ಕೃತಿಯಲ್ಲಿ ಭಾಷಾ ರೂಪದ ಜ್ಞಾನ 
ಆಯ್ದ ಕೆಲವರ ನೆನಪಿನ ಭಂಡಾರದಲ್ಲಿತ್ತು. ಹಸ್ತಪ್ರತಿಗಳ ಬಳಕೆ ತೊಡಗಿದ ಮೇಲೆ ಜ್ಞಾನವು ಬಲ್ಲಿದ 
ವ್ಯಕ್ತಿಗಳ , ಸಂಸ್ಥೆಗಳ ಹಕ್ಕು ಆಯಿತು. ಮುದ್ರಣದ ಕಾರಣದಿಂದಲೇ ಅಕ್ಷರವನ್ನು ಬಲ್ಲ, ಪುಸ್ತಕವನ್ನು 
ಕೊಳ್ಳಬಲ್ಲ ಎಲ್ಲರಿಗೂ ಜ್ಞಾನ ಎಟುಕುವಂತಾಯಿತು. ಜ್ಞಾನವನ್ನು ಬಳಸುವ ರೀತಿ ಬದಲಾಯಿತು. 

- ಸಂವಹನದಲ್ಲಿ ಆಗುವ ಯಾವುದೇ ಬೆಳವಣಿಗೆಯಿಂದ ಸಮಾಜ ಹೆಚ್ಚು ಸಂಕೀರ್ಣವಾಗುತ್ತದೆ. 
ಮುದ್ರಣದ ತಂತ್ರಜ್ಞಾನದಿಂದಲೇ ಅಖಂಡ ಶಿಲೆಯಂತೆ ಇದ್ದ ಕ್ರಿಶ್ಚಿಯನ್ ಧರ್ಮದ ಸ್ವರೂಪ ಬದಲಾಯಿತು; 
ಧಾರ್ಮಿಕ ಮತ್ತು ಸಾಮಾಜಿಕ ನಿಯಂತ್ರಣ ಅಧಿಕಾರದ ಕೇಂದ್ರದಿಂದ ಸಮಾಜದ ಅಂಚುಗಳತ್ತ 
ಸರಿಯಲು ತೊಡಗಿತು; ಯೂರೋಪಿನ ಪುನರುಜೀವನ, ಧಾರ್ಮಿಕ ಸುಧಾರಣೆ, ತಿಳಿವಳಿಕೆಯ ಯುಗ, 
ವೈಜ್ಞಾನಿಕ ಕ್ರಾಂತಿ, ಆಧುನಿಕ ಜ್ಞಾನಾಧಾರಿತ ಆರ್ಥಿಕತೆ , ಜನಸಾಮಾನ್ಯರಿಗೆ ವಿದ್ಯಾಭ್ಯಾಸದ ಅವಕಾಶ, 
ಪುಸ್ತಕೋದ್ಯಮ , ಇವೆಲ್ಲ ಸಾಧ್ಯವಾಯಿತು ಎಂದು ಹೇಳುವವರಿದ್ದಾರೆ. ಈ ವಾದ ಅತಿರೇಕದ್ದು . 
ಆಧುನಿಕತೆಯನ್ನು ಸಾಧ್ಯವಾಗಿಸಿದ ತಂತ್ರಜ್ಞಾನಗಳಲ್ಲಿ ಮುದ್ರಣಕ್ಕೆ ಪ್ರಾಮುಖ್ಯವಿದೆ ಅನ್ನುವುದು ನಿಜ. 

ಜರ್ಮನಿಯ ಮೇಯ್ಡ್ಸ್ ನಗರದಲ್ಲಿ ಜೊಹನ್ನೆಸ್ ಗೆನ್‌ಫೀಶ್ ಝರ್ ಲಾಡೆನ್ ಝುಮ್ 
ಗೂಟೆನ್‌ಬರ್ಗ್ ( ಸು. ೧೩೯೮- ಫೆಬ್ರವರಿ ೩ , ೧೪೬೮) ೧೪೩೯ರಲ್ಲಿ ಎರಕ ಹೊಯ್ದ ಅಚ್ಚಿನ ಮೊಳೆಗಳನ್ನು 
ಕಂಡು ಹಿಡಿದ, ಕಮ್ಮಾರಿಕೆ, ಚಿನಿವಾರಿಕೆ ಅವನ ಕುಲ ಕಸುಬು . ಅವನ ಮುಖ್ಯ ಕಾರ್ಯ ಗುಟೆನ್ 
ಬರ್ಗ್ ಬೈಬಲಿನ ಮುದ್ರಣ, ಅದು ೪೨ಸಾಲಿನ ಬೈಬಲ್ ಎಂದೂ ಪ್ರಸಿದ್ಧವಾಗಿದೆ. ಅದರ ಬಹುಮಟ್ಟಿಗೆ 
ಸಂಪೂರ್ಣವಾಗಿರುವ ೪೮ ಪ್ರತಿಗಳು ಇಂದಿಗೂ ಉಳಿದು ಬಂದಿವೆ. ಅದರ ಒಂದು ಪ್ರತಿಗೆ ೩೦ 
ಫ್ಲಾರಿನ್ ಬೆಲೆ, ( ೨೦೦ ಡಾಲರ್), ಸಾಮಾನ್ಯ ಗುಮಾಸ್ತನೊಬ್ಬನ ಮೂರು ವರ್ಷಗಳ ಸಂಬಳದಷ್ಟಾಗಿದ್ದರೂ 
ಒಬ್ಬ ಪ್ರತಿಕಾರ ಒಂದು ಇಡೀ ವರ್ಷ ದುಡಿದು ತಯಾರು ಮಾಡಬೇಕಿದ್ದ ಹಸ್ತಪ್ರತಿ ಪುಸ್ತಕಕ್ಕಿಂತ 
ಅಗ್ಗವಾಗಿತ್ತು. ( ಹಸ್ತಪ್ರತಿ ಮತ್ತು ಮೊದಲ ಮುದ್ರಿತ ಪುಸ್ತಕದ ಹೋಲಿಕೆಯನ್ನು ಇಲ್ಲಿ ನೋಡಿ: http:// 
prodigi. bl.uk / treasures/ gutenberg /search .asp ) 

ಮುದ್ರಣದ ತಂತ್ರಜ್ಞಾನ ಬಲು ಬೇಗ ಯೂರೋಪಿನಲ್ಲೆಲ್ಲ ಹರಡಿತು. ೧೪೫೫ರಲ್ಲಿ ಮುದ್ರಿತ 
ಪುಸ್ತಕಗಳು ಯಾವುವೂ ಇರಲಿಲ್ಲ. ೧೫೦೦ರ ಹೊತ್ತಿಗೆ ೨೦ ಮಿಲಿಯನ್ ಪುಸ್ತಕಗಳ ೩೫ ಸಾವಿರ 
ಆವೃತ್ತಿಗಳು ಇದ್ದವು; ಬೈಬಲ್ಲಿನ ೨೦೦ಕ್ಕೂ ಹೆಚ್ಚು ಆವೃತ್ತಿಗಳು ದೊರೆಯುತಿದ್ದವು. ೨೪೫ ನಗರಗಳಲ್ಲಿ 
ಮುದ್ರಣಾಲಯಗಳು ತಲೆ ಎತ್ತಿದವು. ೧೫೦೦ರಿಂದ ೧೬೦೦ರ ಹೊತ್ತಿಗೆ ೧೫೦ - ೨೦೦ ಮಿಲಿಯನ್ 
ಮುದ್ರಿತ ಪಠ್ಯಗಳು ಲಭ್ಯವಿದ್ದವು. 

ಯುರೋಪಿನ ಬೇರೆ ಬೇರೆ ದೇಶಭಾಷೆಗಳಲ್ಲಿ ಬೈಬಲ್ಲು ಮುದ್ರಣಗೊಂಡರೆ ತನ್ನ ಅಧಿಕಾರ ಮತ್ತಷ್ಟು 
ಗಟ್ಟಿಯಾಗುತ್ತದೆಂದುರೋಮ್‌ನ ಕ್ಯಾತೋಲಿಕ್ ಚರ್ಚು ಭಾವಿಸಿತ್ತು. ಆದರೆ ಆದದ್ದೇ ಬೇರೆ. ೧೪೬೬ರಲ್ಲಿ 
ಮೊಟ್ಟಮೊದಲ ದೇಶಭಾಷಾ ಬೈಬಲು ಜರ್ಮನ್ ಭಾಷೆಯಲ್ಲಿ, ೧೪೭೧ ಇಟಾಲಿಯನ್, ೧೪೭೭ 
ಡಚ್, ೧೫೦೦ರ ಹೊತ್ತಿಗೆ ಇನ್ನೂ ಆರು ಭಾಷೆಗಳಲ್ಲಿ ಮುದ್ರಣಗೊಂಡಿತು. ಈ ಪ್ರಕಟಣೆಗಳಿಂದ ಆಯಾ 
ಭಾಷೆಗಳಿಗೆ ಶಾಶ್ವತತೆ ಲಭ್ಯವಾಯಿತು, ಅವು ಮುದ್ರಣಗೊಂಡ ಸ್ಥಳಗಳಿಗೆ ಪ್ರಾಮುಖ್ಯ ಬಂದಿತು. ಯಾವ 
ಭಾಷೆಯಲ್ಲಿ ಬೈಬಲ್ ಮುದ್ರಣಗೊಂಡಿತೋ ಆಯಾ ಭಾಷೆಯನ್ನಾಡುವ ಜನರ ರಾಷ್ಟ್ರೀಯ ಭಾವನೆಗಳು 
ಗಟ್ಟಿಯಾದವು. ಮುದ್ರಿತ ಬೈಬಲುಗಳಿಲ್ಲದ ಭಾಷೆಗಳು ಹಿಂದೆ ಸರಿದವು, ಅಂಥ ಭಾಷೆಗಳ ರಾಜಕೀಯ 
ಚಹರೆಗಳು ಮಸುಕಾದವು. ಧರ್ಮ ಮತ್ತು ಜ್ಞಾನದ ಮಾಧ್ಯಮವಾಗಿದ್ದ ಲ್ಯಾಟಿನ್ ಪದಚ್ಯುತಗೊಂಡಿತು. 


೧೮೧ 


ನುಡಿಯೊಳಗಾಗಿ 


ಅಂದರೆ ಬರವಣಿಗೆಯೂ ಒಂದು ತಂತ್ರಜ್ಞಾನ. ಅದನ್ನು ಅಳವಡಿಸಿಕೊಳ್ಳದ , ಅಳವಡಿಸಿಕೊಳ್ಳಲು 
ಒಲ್ಲದ ಭಾಷಾ ಸಮುದಾಯಗಳು ಕಾಲದ ಚಲನೆಯಲ್ಲಿ ಹಿಂದುಳಿದು ಮರೆಯಾದಂತೆಯೇ ಮುದ್ರಣ 
ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳದ ಭಾಷಾ. ರಾಷ್ಟ್ರೀಯ ಸಮುದಾಯಗಳ ಗತಿಯೂ ಆಯಿತು. ಬದಲಾದ 
ಯುಗಕ್ಕೆ ದೇಹವು ತಕ್ಕ ಜೈವಿಕ ಹೊಂದಾಣಿಕೆ ಮಾಡಿಕೊಳ್ಳುವುದು ಎಷ್ಟು ಮುಖ್ಯವೋ ಮನಸ್ಸು 
ಸಮಕಾಲೀನ ತಾಂತ್ರಿಕ ಬೆಳವಣಿಗೆಯನ್ನು ಅಳವಡಿಸಿಕೊಳ್ಳುವುದೂ ಅಷ್ಟೇ ಮುಖ್ಯ ಅನಿಸುತ್ತದೆ. 

ಮುದ್ರಣದ ತಂತ್ರಜ್ಞಾನ, ಮತ್ತು ಆರ್ಥಿಕತೆ, ಪ್ರಸರಣ ಇವೆಲ್ಲ ಸಹಜವಾಗಿ, ಅನಿವಾರ್ಯವಾಗಿ 
ಕೆಲವೇ ದೊಡ್ಡ ಮಾರುಕಟ್ಟೆಗಳನ್ನು ರೂಪಿಸುವ ಅನಿವಾರ್ಯತೆಯನ್ನು ಹುಟ್ಟಿಸಿತು; ಯೂರೋಪಿನ 
ಹಲವಾರು ಉಪಭಾಷೆಗಳು ಏಕೀಕರಣಗೊಂಡು ಕೆಲವೇ ಮುಖ್ಯಭಾಷೆಗಳು ರೂಪತಳೆಯುವಲ್ಲಿ ಮುದಕರಿಂದ 
ದೊರೆತ ಪ್ರಚೋದನೆಯ ಪಾಲು ದೊಡ್ಡದು. ಮುದ್ರಣದಿಂದಾಗಿಯೇ ಭಾಷೆಯ ಪ್ರಮಾಣೀಕರಣ 
ಸಾಧ್ಯವಾಯಿತು. ಎಲಿಸಬೆತ್‌ಳ ಕಾಲದ ಇಂಗ್ಲೆಂಡಿನಲ್ಲಿ ಇದರ ನಿದರ್ಶನ ದೊರೆಯುತ್ತದೆ. ಇಂಗ್ಲಿಶ್ 
ಬುಕ್ ಆಫ್ ಕಾಮನ್ ಪ್ರೇಯರ್ ಮುದ್ರಣವಾದದ್ದು ೧೫೪೯ರಲ್ಲಿ. ೧೬೦೦ರ ಹೊತ್ತಿಗೆ ಮುದ್ರಿತ 
ಭಾಷೆಯ ಸಹಾಯದಿಂದ ಇಂಗ್ಲೆಂಡು ಸಾಂಸ್ಕೃತಿಕ ಮತ್ತು ಭಾಷಿಕ ಚಹರೆಯನ್ನು ಸ್ಪಷ್ಟಮಾಡಿಕೊಂಡಿತು. 
ಕಿಂಗ್ ಜೇಮ್‌ನ ಬೈಬಲ್ಲು ಪ್ರಕಟವಾಗಿದ್ದು ೧೬೧೧. ಇದರಿಂದ ಭಾಷೆ ಮತ್ತು ಧರ್ಮ ಮತ್ತಷ್ಟು 
ಪ್ರಮಾಣೀಕೃತಗೊಂಡವು. ಮುದ್ರಣಗೊಳ್ಳುತಿದ್ದ ಬಹುತೇಕ ಪಠ್ಯಗಳು ಅಧಿಕಾರಕ್ಕೆ ಹೊಂದಿಕೊಂಡು 
ನಿಷ್ಠವಾಗಿರುವ ಅಗತ್ಯವನ್ನು ಬೋಧಿಸುತ್ತಿದ್ದವು. 

ಕನ್ನಡದ್ದೇ ಉದಾಹರಣೆ ಬೇಕಿದ್ದರೆ ನನ್ನ ನೆನಪಿನ ಚಿತ್ರವನ್ನು ಹೇಳಬೇಕು. ಇಪ್ಪತ್ತನೆಯ ಶತಮಾನದ 
ಆರಂಭದಲ್ಲಿ ಮುದ್ರಣಗೊಂಡಿದ್ದ ಕರ್ಣಾಟಕ ಭಾಷಾ ಭೂಷಣದ ಶೀರ್ಷಿಕೆ ನನ್ನ ಕಣ್ಣಿಗೆ ' ಛಾಷಾ 
ಭೂಷಣ' ದಂತೆ ಕಂಡಿತ್ತು. ಯಾಕೆಂದರೆ ಆಗ ಬಳಸಿದ್ದ ಭಾ ಅನ್ನುವ ಅಕ್ಷರ ನಮ್ಮ ಈಗಿನ ಛ ದಂತೆ 
ಕಾಣುತಿತ್ತು. ಈಗಿನ ಮುದ್ರಿತ ಕನ್ನಡವನ್ನೇ ಕಂಡ ಕಣ್ಣುಗಳಿಗೆ ಕನ್ನಡ ಅಕ್ಷರ ಎಂದಿನಿಂದಲೂ ಹೀಗೇ 
ಇದ್ದವು ಅನ್ನಿಸಿತು. ನಿರ್ದೇಶಕ ಅನ್ನುವುದನ್ನು ನಿರ್ದೇಶಕ ಎಂದು ಬರೆಯುತಿದ್ದ , ಪರ್ಯಂತವನ್ನು 
ಪಯರ್ಂತ ಎಂದು ಬರೆಯುತಿದ್ದ ಕ್ರಮ ನನಗಿನ್ನೂ ನೆನಪಿದೆ. ಈಗಿನ ತಂತ್ರಾಂಶಗಳ ಕಾರಣದಿಂದ 
ಒತ್ತಕ್ಷರ , ಸಂಯುಕ್ತಾಕ್ಷರ, ಅಕ್ಷರಾನುಕ್ರಮ ಎಲ್ಲವೂ ಪಂಡಿತರ ಕಟ್ಟಳೆಗಳನ್ನೂ ಮೀರಿ ತಂತ್ರಜ್ಞಾನವನ್ನಾಧರಿಸಿದ 
ಪ್ರಮಾಣೀಕರಣ ರೂಪುಗೊಳ್ಳುತ್ತಿದೆ. 

ಮುದ್ರಣದ ಕಾರಣದಿಂದಲೇ ಸಾಕ್ಷರತೆಗೆ ಹೊಸ ರೂಪ ಬಂದಿತು. ಕಸುಬು ಬಲ್ಲ ಕುಶಲಕರ್ಮಿಯ 
ಶಿಷ್ಯತ್ವವಹಿಸಿ ನೇರ ಅನುಭವದ ಮೂಲಕ ಜ್ಞಾನ ಸಂಪಾದನೆ ಮಾಡುವ ಕ್ರಮ ಮರೆಯಾಯಿತು: 
ಪುಸ್ತಕದಿಂದ ದೊರೆಯುವ ಮಾಹಿತಿಯನ್ನು ಪಡೆಯುವುದು ಕಸುಬಿನ ನೇರ ಅನುಭವಕ್ಕಿಂತ ಮುಖ್ಯ 
ಅನ್ನುವ ಧೋರಣೆ ಬೆಳೆಯಿತು. 

ಹೊಸ ಬಗೆಯಲ್ಲಿ ದೊರೆಯುವ ಜ್ಞಾನವನ್ನು ಎಷ್ಟು ಮಟ್ಟಿಗೆ, ಯಾವ ರೂಪದಲ್ಲಿ ಕ್ಷೇಮವಾಗಿ 
ಪ್ರಸರಿಸಲು ಅವಕಾಶಮಾಡಿಕೊಡಬಹುದು ಎಂಬ ಚಡಪಡಿಕೆಯೂ ಹುಟ್ಟಿತು. ಅಧಿಕಾರಸ್ಥರೂ , ಅಧಿಕಾರ 
ವಿರೋಧಿಗಳೂ ಶಿಕ್ಷಣಕ್ಕೆ ಪ್ರಾಮುಖ್ಯನೀಡಲು ಶುರುಮಾಡಿದರು. ಅಂದರೆ ಯುವ ಮನಸುಗಳಲ್ಲಿ 
ನಿರ್ದಿಷ್ಟ ಸಿದ್ದಾಂತವನ್ನು ಬಲವಾಗಿ ಸ್ಥಾಪಿಸುವ ಅಗತ್ಯ ಹೆಚ್ಚಿತು. ಶಿಕ್ಷಣದ ಮೂಲಕ ಅಧಿಕಾರದ 
ವಿನ್ಯಾಸಗಳನ್ನು ಬಲಪಡಿಸುವಂಥ ಪಾತ್ರವಹಿಸಲು ಸನ್ನದ್ದರಾಗುವಂತೆ ಯುವ ಮನಸುಗಳನ್ನು ತಿದ್ದುವ 
ಕೆಲಸ ತೊಡಗಿತು. ರೋಮ್‌ನ ಚರ್ಚು ೧೫೪೨ರಲ್ಲಿ ಜೆಸೂಯಿಟ್ ಕಾಲೇಜುಗಳನ್ನು ಸ್ಥಾಪಿಸಿತು. 
ಎಂಟನೆಯ ಹೆನ್ರಿ ರಾಯಲ್ ಕಾಲೇಜ್ ಆಫ್ ಮೆಡಿಸಿನ್ ಶುರು ಮಾಡಿದ. ಇಂಥದೇ ಅನೇಕ ಸಂಸ್ಥೆಗಳು 
ತಲೆ ಎತ್ತಿದವು. 


ನುಡಿಯೊಳಗಾಗಿ 


೧೮೨ 


ಇವತ್ತಿಗೂ ಶಿಕ್ಷಣದ ಉದ್ದೇಶ ಅಧಿಕಾರ ಸ್ಥಾನಗಳಿಗೆ ತಕ್ಕ ಜನರನ್ನು ಆಯ್ದುಕೊಳ್ಳುವುದಕ್ಕೆ ಅಧಿಕಾರಸ್ಥರಿಗೆ 
ಸಹಾಯಮಾಡುವುದೇ ಆಗಿದೆ. ಅದನ್ನು ಸಾಧ್ಯವಾಗಿಸುವ ಹೊಸ ಶಿಕ್ಷಣ ತಜ್ಞರು ತಲೆ ಎತ್ತಿದರು. ಎಳೆಯ 
ಮನಸುಗಳನ್ನು ಹೊಸ ರೀತಿಯಲ್ಲಿ ತಿದ್ದುವ ಕೆಲಸ, ನಿಯಂತ್ರಿಸುವ ಉಪಾಯಗಳನ್ನು ಕಂಡು ಹಿಡಿವ 
ಕೆಲಸ ಅವರದ್ದಾಯಿತು. ಅಫಿಶಿಯಲ್ ಆದ ಪಠ್ಯಕ್ರಮಗಳು ರೂಪಗೊಂಡವು; ಶಿಕ್ಷಕರ ತರಬೇತಿಯ 
ಮೇಲೆ ರಾಜ್ಯದ ಅಧಿಕಾರ ಮೊದಲಾಯಿತು; ಒಪ್ಪಿತವಾದ ಪಠ್ಯಗಳ ಮುದ್ರಣ , ಲ್ಯಾಟಿನ್ , ಸಂಸ್ಕೃತ ಅಥವ 
ಇಂಗ್ಲಿಶ್ ಬದಲು ಸ್ಥಳ ಭಾಷೆಯ ಬಳಕೆ ಶುರುವಾಯಿತು. ಇವೆಲ್ಲದರ ಉದ್ದೇಶ ಅಧಿಕಾರದ ಹಸ್ತ 
ಭಾಷೆಯ ಮೂಲಕ ಸಮಾಜದ ತಳಸ್ತರದವರೆಗೆ ತಲುಪುವಂತೆ ಮಾಡುವುದೇ ಆಗಿದೆ. 

- 'ಎಲ್ಲ ಮನುಷ್ಯರ ಕಣ್ಣಿಗೂ ಒಂದೇ ಬಗೆಯ ಸತ್ಯಗಳು ಕಾಣುವಂತೆ ಮಾಡಿದಾಗ ಭಿನ್ನಮತಕ್ಕೆ , 
ವಿರೋಧಕ್ಕೆ ಅವಕಾಶವೇ ಇರುವುದಿಲ್ಲ'- ಹೀಗೆಂದವನು ಝಕ್ ಬಿಷಪ್ ಮತ್ತು ಶಿಕ್ಷಣ ಚಿಂತಕ ಕೋಮೆನ್ಸಿ 
( ೧೫೯೨ - ೧೬೭೦). ಇಂದಿಗೂ 'ಶಿಕ್ಷಣ' ವೆಂದರೆ ಇರುವ ಅಧಿಕಾರದ ಸ್ವರೂಪವನ್ನು ಭಾಷೆಯ ಮೂಲಕ, 
ಐಡಿಯಾಗಳ ಮೂಲಕ ಮಗುವಿನ ಮನಸ್ಸಿಗೆ ನಾಟುವಂತೆ ಮಾಡಿ ತಿದ್ದುವುದೇ ಅಲ್ಲವೇ ! 

ಸಂವಹನದ ಹೊಸ ತಂತ್ರಜ್ಞಾನ ತಲೆ ಎತ್ತಿದಾಗ ಭಯ ಮೂಡುವುದು ಹೊಸತಲ್ಲ. ೧೫ಶದಲ್ಲಿ 
ಮುದ್ರಣ ತಂತ್ರಜ್ಞಾನವನ್ನು ಚರ್ಚು ಸೈತಾನ ಸಂತಾನವೆಂದು ಜರಿಯಿತು. ಸಮಾಜದ ರಚನೆಯ 
ಮೇಲ್ತುದಿಯಲ್ಲಿದ್ದ ಧಾರ್ಮಿಕರು ಸೆನ್ಸಾರಿಲ್ಲದೆ ಐಡಿಯಾಗಳು ಪ್ರಸಾರವಾದರೆ ಸಾಮಾಜಿಕ ವ್ಯವಸ್ಥೆ 
ಕುಸಿಯುತ್ತದೆ, ಅಸಂಖ್ಯಾತ ಆತ್ಮಗಳು ನರಕಭಾಜನವಾಗುತ್ತವೆ ಅಂದರು. ಗೂಟೆನ್‌ಬರ್ಗ್ನ ಬೈಬಲ್ 
ನಂತರ ಐವತ್ತೇ ವರ್ಷಗಳೊಳಗೆ ೧೪೮೬ರಲ್ಲಿ, ಫ್ರಾಂಕ್‌ಫರ್ಟ್‌ನಲ್ಲಿ ಸ್ಟೇಟ್ ಸೆನ್ಸಾರ್‌ಶಿಪ್ ಜಾರಿಯಾಯಿತು. 
ಬೈಬಲಿನ, ಟ್ರಾಕುಗಳ ಅನಧಿಕೃತ/ ಸಂಪ್ರದಾಯವಿರೋಧಿ ಅನುವಾದ ತಡೆಯುವುದು ಅದರ ಉದ್ದೇಶ. 
ಪೋಪ್ ಆರನೆಯ ಅಲೆಕ್ಸಾಂಡರ್ ೧೫೦೧ರಲ್ಲಿ ಲೌಕಿಕ ಪುಸ್ತಕಗಳಿಗೂ ಸೆನ್ಸಾರ್‌ಶಿಪ್ ಅನ್ವಯಿಸಿದ. 

೪೦೦ ವರ್ಷಗಳ ನಂತರ ಸೆನ್ಸಾರ್‌ಶಿಪ್ ಮತ್ತು ನಿಯಂತ್ರಣದ ಬಗ್ಗೆ ಇಂಥದೇ ಚಡಪಡಿಕೆ 
ಶುರುವಾಗಿತ್ತು: ಟೆಲಿಗ್ರಾಫ್ , ಟೆಲಿಫೋನ್, ಮತ್ತು ಬಾನುಲಿಗಳಂಥ ಹೊಸ ಸಂವಹನ ತಂತ್ರಗಳ ಅನ್ವೇಷಣೆ 
ತರುವ ರಾಜಕೀಯ ಪರಿಣಾಮಗಳನ್ನು ಎದುರಿಸಲೆಂದು ಟೆಲಿಗ್ರಾಫ್ ಕುಟುಂಬವನ್ನು ನಾಶಮಾಡುತ್ತದೆ, 
ಅಪರಾಧವನ್ನು ಹೆಚ್ಚಿಸುತದೆ; ಟೆಲಿಫೋನು ಸಮಾಜವನ್ನೇ ಸ್ಫೋಟಿಸುತದೆ; ಬಾನುಲಿಯು ಪ್ರಚಾರದ 
ದನಿಯಾಗತದೆ ಅನ್ನುವ ಕಳವಳ ಕಾಣಿಸಿತ್ತು. ಪ್ರತಿಯೊಂದು ಸಂದರ್ಭದಲ್ಲೂ ನಿರ್ದಿಷ್ಟವಾಗಿ ಭಾಷೆಯನ್ನು 
ಕೇಂದ್ರವಾಗಿಟ್ಟುಕೊಂಡಿದ್ದ ಪರ ವಿರುದ್ಧ ಚರ್ಚೆಗಳು ನಡೆದವು. 

ಬೈಬಲು ಮುದ್ರಣಗೊಂಡಾಗ ಹುಟ್ಟಿದ ' ಧರ್ಮದ ವಿಚಾರದಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸುವುದು 
ಎಷ್ಟು ಸೂಕ್ತ' ಎಂಬ ಚರ್ಚೆ ಆಗ ಆರಂಭವಾದದ್ದು ಈಗಲೂ ಆಗಾಗ ಕೇಳುತಿರುತ್ತದೆ. ರೇಡಿಯೋ 
ಮೂಲಕ ಆಯ್ದ ಕೆಲವು ದನಿಗಳು ಲಕ್ಷಾಂತರ ಜನರ ಕಿವಿಗೆ ಬೀಳುವಂತಾದಾಗ ಸರಿಯಾದ ಉಚ್ಚಾರಣೆ, 
ಸ್ಪಷ್ಟತೆ , ಅರ್ಥವಾಗುವಂಥ ಭಾಷೆಯನ್ನು ಬಳಸಬೇಕೋ , ಸ್ಥಳೀಯ ಉಚ್ಚಾರಣಾ ವೈವಿಧ್ಯಕ್ಕೆ ಅವಕಾಶ 
ನೀಡಬೇಕೋ ಎಂಬಂಥ ಚರ್ಚೆಗಳು ಇಪ್ಪತ್ತೊಂದನೆಯ ಶತಮಾನದಲ್ಲೂ ನಡೆಯುತ್ತಿವೆ. ಅಂತರ್ಜಾಲ, 
ಈ ಮೇಲ್, ಉಪಯೋಗಕಾರಿ ಮಾಹಿತಿ, ಶಾಪಿಂಗ್, ವ್ಯಾಪಾರ, ಜಾಹಿರಾತು, ಸೃಜನಶೀಲ ಬರವಣಿಗೆ, 
ಸಂಶೋಧನೆ, ಚಲನಚಿತ್ರ, ಟಿವಿ , ಪ್ರಕಾಶನ, ಫೋನು, ಎಲ್ಲದರ ಸಂಗಮವಾಗಿರುವ ಸೈಬರ್ ಸೇಸ್‌ನ 
ಭಾಷೆಯ ಪ್ರಶ್ನೆಗಳು ಈಗ ಮುನ್ನೆಲೆಯಲ್ಲಿವೆ. ಸಂವಹನ ತಂತ್ರ ಬದಲಾದಂತೆ ಭಾಷೆಯ ಪ್ರಶ್ನೆಯ 
ಹಳೆಯ ವಾಗ್ವಾದ ಹೊಸ ರೂಪ ಪಡೆಯುತ್ತ ಮೈದೋರುತ್ತದೆ. 

ಮುದ್ರಣವು ಯೂರೋಪಿಯನ್ ಸಮಾಜದ ಮೇಲೆ ಮಾಡಿದ ಪರಿಣಾಮಗಳನ್ನು ಕುರಿತು 
ಮಾರ್ಷಲ್ ಮೆಕ್ಲುಹಾನ್ ಬರೆದಿರುವ ಗುಟೆನ್‌ಬರ್ಗ್ ಗ್ಯಾಲಾಕ್ಷಿ ( ೧೯೬೨) ಎಂಬ ಅದ್ಭುತ ಪುಸ್ತಕವನ್ನು 
ನೋಡಿ. 

[ ಸಾಪ್ತಾಹಿಕ ಪುರವಣಿ ೨೧ - ೧೦ - ೨೦೧೨] 


೧೮೩ 


ನುಡಿಯೊಳಗಾಗಿ 


ನುಡಿ ಕಡಲು: ಮುದ್ರಣ - ಮಂಥನ 


LHI 


' 


# 
A 


ed 


. 


. 


- 
Webps 


1 


$ 


3 


. 


ANDRA 


:24/ 

/ 


11 


= 


ಇe.AM 


/ 
# 
/ 


He44AJA 


| 


M 


LAT 


. 


. 


1 


And 


A 


- 
- 


ಸಾಕ್ಷಿಗಳಿಗೆ 


- 


. 


4 


- 


11 


- 


- 


274 


- 


! 

4run 
- 
: 

4041 


- ERMAT 

- 


TV+KAS 


ATTANASAAYA 

- 


- 


: 


LAx/eಾನುಸದಾಕಾಣLATE 


Set- 

44| 


- 


MAT 


42 


9++ 


d 


17/ 


- 

A 


+ 


- 


4/ 


+ 


+ 


EdAr 


- 


4.ddddd.. 


TE/ 


++ 


e 


r 


nage 


47) 


NISE 


ತಂತ್ರಜ್ಞಾನವು ಜ್ಞಾನವಲ್ಲ, ಜ್ಞಾನದ ಅನ್ವಯ . ದೇಹದ 
ಅಂತರ್ಗತವಾದ ಸಾಮರ್ಥ್ಯವನ್ನು ಪ್ರತ್ಯೇಕಗೊಳಿಸಿ ದೇಹದ ಹೊರಗಿನ 
ಸ್ವತಂತ್ರ ವಸ್ತುವಾಗಿಸಿ ಬಳಕೆಗೆ ಸುಲಭವಾಗಿ ಒದಗುವಂತೆ 
ಮಾಡಿಕೊಳ್ಳುವುದು, ಹಾಗೆ ಮಾಡಿಕೊಳ್ಳುತ್ತ ನಿಜವಾಗಿ ದುರ್ 
ಬಲನಾಗಿರುವ ಮನುಷ್ಯನ ಬಲ , ಸಾಮರ್ಥ್ಯಗಳನ್ನು 
ಹೆಚ್ಚಿಸಿಕೊಳ್ಳುವುದು ಎಂದು ತಂತ್ರ ಜ್ಞಾನವನ್ನು ವಿವರಿಸಿಕೊಳ್ಳಬಹುದು. 
ನೋಡಿ, ಬರವಣಿಗೆ ಮನುಷ್ಯನ ಕೈಯ ಕೌಶಲ ; ಕೈಯ ಕೌಶಲವೊಂದೇ 
ಇದ್ದಾಗ ಬರೆದದ್ದನ್ನು ಪ್ರತಿ ಮಾಡುವುದೆಂದರೆ ಎಷ್ಟು ಪ್ರತಿಗಳು 
ಬೇಕೋ ಅಷ್ಟು ಬಾರಿ ಬರೆಯಬೇಕಿತ್ತು, ಒಂದೊಂದು ಪ್ರತಿಯಲ್ಲಿ 
ಒಂದೊಂದು ಥರ ವೈಚಿತ್ರಗಳು, ತಪ್ಪುಗಳು, ಸೇರ್ಪಡೆಗಳು ಏನೇನೋ 
ಇರುತಿದ್ದವು. ಹಲವು ಶತಮಾನಗಳ ಅವಧಿಯಲ್ಲಿ ಈ ಕೈಯ 


ನುಡಿಯೊಳಗಾಗಿ 


೧೮೪ 


ಕೌಶಲ ಅಚ್ಚುಮೊಳೆಗಳಾಗಿ ಮುದ್ರಣ ತೊಡಗಿದಾಗ ಕೈಯ ಕೌಶಲ ಮನುಷ್ಯ ದೇಹದ ಹೊರಗಿನದಾಯಿತು. 
ಬರವಣಿಗೆ ಎಂಬ ಕೈಯ ಕೌಶಲವನ್ನು ತಪ್ಪಿಲ್ಲದಂತೆ ಅಸಂಖ್ಯ ಪ್ರತಿಗಳಾಗಿಸುವ ತಂತ್ರ ಸಾಧ್ಯವಾದಮೇಲೆ 
ಮತ್ತೆ ಅದನ್ನು 'ಒಳಗು' ಮಾಡಿಕೊಳ್ಳುವ ಕೆಲಸ, ತಂತ್ರಜ್ಞಾನದ ಚಲನೆಯ ಗತಿಯೇ ಹೀಗೆ ಅನ್ನಿಸುತ್ತದೆ 
ಮೊದಲು ಹೊರಮುಖ ಚಲನೆ, ಆಮೇಲೆ ಒಳ ಮುಖ ಚಲನೆ, ಮತ್ತೆ ಒಳ ಹೊರಗುಗಳೆರಡರ ಪಲ್ಲಟ. 

ಭಾಷೆಯನ್ನು ಬರೆಯುವುದಕ್ಕೆ ಧ್ವನಿ ಆಧಾರಿತ ಅಕ್ಷರ ಮಾಲೆ ಎಂಬ ತಂತ್ರವನ್ನು ಮನುಷ್ಯ 
ಕಂಡುಕೊಂಡಾಗಲೇ ಮನುಷ್ಯ ಕಿವಿಯ ಮಾಂತ್ರಿಕ ಲೋಕದಿಂದ ನಿರ್ಲಿಪ್ತವಾದ ನೋಟದ ಲೋಕಕ್ಕೆ 
ಅನುವಾದಗೊಂಡ ಅನ್ನುವುದು ಮೆಕ್ಲುಹಾನ್‌ನ ವ್ಯಾಖ್ಯಾನ. ಮನಸ್ಸು ಅಕ್ಷರದ ಮಾಧ್ಯಮಕ್ಕೆ ಒಳಪಟ್ಟಿದ್ದರಿಂದ 
ಇಂದ್ರಿಯಗಳ ಕಾರ್ಯಬಾಹುಳ್ಯದ ಪ್ರಮಾಣ ಹೆಚ್ಚು ಕಡಮೆಯಾಯಿತೇ ? ಅಂದರೆ ಕಿವಿಗಿಂತ ಕಣ್ಣೆ 
ಮುಖ್ಯವಾಯಿತೇ ? ಹೀಗೆ ಆಗಿದ್ದರಿಂದ ಮನಸ್ಸಿನ ಕಾರ್ಯ ವಿಧಾನ ಬದಲಾಯಿತೇ ? ಅಕ್ಷರಸ್ಥ ಮನಸ್ಸು 
ಇಡಿತನವನ್ನು ಕಳೆದುಕೊಂಡು ದ್ವಂದ್ವದ ಸಂಕಟಕ್ಕೆ ಸಿಲುಕಿತೇ ? ಈ ಪ್ರಶ್ನೆಗಳಿಗೆ ಸುಲಭದ ಉತ್ತರವಿಲ್ಲ. 
ಕುವೆಂಪು ಅವರ ಕಾದಂಬರಿಗಳನ್ನೊಮ್ಮೆ ನೆನಪು ಮಾಡಿಕೊಳ್ಳಿ - ಅಕ್ಷರಸ್ಥ ಹೂವಯ್ಯ , ಮುಕುಂದಯ್ಯ 
ಇಂಥವರ ' ದುರ್ಬಲ ವ್ಯಕ್ತಿತ್ವಗಳಿಗೂ ಗುತ್ತಿ, ಐತ ಇಂಥ ಅನಕ್ಷರಸ್ಥ ಪಾತ್ರಗಳ ಸದೃಢತೆಗೂ ಇರುವ 
ವ್ಯತ್ಯಾಸ ಮನದಟ್ಟಾಗುತ್ತದೆ. ತಾಂತ್ರಿಕತೆ ಬೆಳೆದಂತೆ ಮನುಷ್ಯ ಇಂದ್ರಿಯಗಳು ಹೊರಮುಖಗೊಳ್ಳುವ 
ಪ್ರಮಾಣದಲ್ಲಿ ಆಗುವ ಬದಲಾವಣೆಗಳ ತಿಳಿವಳಿಕೆ ಇಲ್ಲದೆ ಸಾಂಸ್ಕೃತಿಕ ಪಲ್ಲಟಗಳ ಥಿಯರಿಯನ್ನು 
ರೂಪಿಸಿಕೊಳ್ಳುವುದು ಕಷ್ಟ, ತಾಂತ್ರಿಕತೆ ಅನ್ನುವುದು ಸಮಾಜಗಳ ಸಂಸ್ಕೃತಿಯನ್ನು ನಿರ್ಣಯಿಸುವ 'ವಿಧಿ'; 
ಈ ಮಾತು ಸ್ವಲ್ಪ ಅತಿರೇಕ ಅನ್ನಿಸಿದರೂ ನಿಜದ ಅಂಶ ಇದೆ ಅಲ್ಲವೇ ! 

ನಾವು ಈ ಅಂಕಣದಲ್ಲಿ ಪರಿಶೀಲಿಸುತ್ತಿರುವ ಭಾಷೆಗೆ ಸಂಬಂಧಿಸಿದ ಕೆಲವು ಸಂಗತಿಗಳನ್ನೇ 
ನೋಡಿ, ಮುದ್ರಣವು ವ್ಯಾಪಕವಾಗಿ ಬಳಕೆಗೆ ಬರುವವರೆಗೂ ಓದುವುದೆಂದರೆ ಗಟ್ಟಿಯಾಗಿ ಓದುವುದು, 
ವಾಚಿಸುವುದು ಮಾತ್ರವೇ ಆಗಿತ್ತು. ಹತ್ತೊಂಬತ್ತನೆಯ ಶತಮಾನದಲ್ಲಿ ಕೂಡ ಡಿಕಿನ್‌ನಂಥ ಕಾದಂಬರಿಕಾರ 
ತನ್ನ ಕೃತಿಗಳನ್ನು ಊರೂರು ತಿರುಗಿ ದೊಡ್ಡ ಸಭೆಗಳೆದುರು ವಾಚಿಸುತಿದ್ದ. ಇಪ್ಪತ್ತನೆಯ ಶತಮಾನದ 
ಮಧ್ಯಭಾಗದವರೆಗೂ ಕಾವ್ಯವಾಚನ, ಪುರಾಣ ಶ್ರವಣ ಇಂಥವು ಕನ್ನಡ ನಾಡಿನಲ್ಲಿ ಪ್ರಚಲಿತವಾಗಿದ್ದವು. 
ಇವತ್ತು ಪುಸ್ತಕ ಪ್ರಕಾಶನವೆಂದರೆ ಸಮಾರಂಭ, ಪುಸ್ತಕವನ್ನು ಕುರಿತ ಹೊಗಳಿಕೆಯ ಭಾಷಣ, ರಿಯಾಯತಿ 
ದರದ ಮಾರಾಟ ಇತ್ಯಾದಿ ನೆನಪಿಗೆ ಬರುತ್ತವೆ. ಮಧ್ಯಕಾಲೀನ ಅವಧಿಯಲ್ಲಿ ಪ್ರಕಾಶನವೆಂದರೆ ಸಾರ್ವಜನಿಕ 
ಪ್ರದರ್ಶನ ರೂಪದ ವಾಚನವೇ ಆಗಿತ್ತು. ಮಧ್ಯಕಾಲೀನ ವಿದ್ಯಾರ್ಥಿ, ಅಷ್ಟೇ ಯಾಕೆ , ಡಿ.ಎಲ್.ಎನ್. 
ರಂಥ ಅಧ್ಯಾಪಕರ ಶಿಷ್ಯರು ಕೂಡ ಹಳಗನ್ನಡ ಕೃತಿಗಳನ್ನು ಕೈಯಾರೆ ಬರೆದುಕೊಳ್ಳುವ ಲಿಪಿಶಾಸ್ತ್ರಜ್ಞ 
ಸಂಪಾದಕ, ಪ್ರಕಾಶಕ ಎಲ್ಲವೂ ಆಗಿರಬೇಕಾಗಿತ್ತು. ಜ್ಞಾನದ ನುಡಿ ರೂಪದ ಮತ್ತು ಲಿಪಿ ರೂಪದ 
ರಚನೆಗಳಿಗೆ ಇರುವ ವ್ಯತ್ಯಾಸ ಮತ್ತು ಘರ್ಷಣೆ ಸಮಾಜದ ಬದುಕಿನಲ್ಲಿ ಹೇಗೆಲ್ಲ ವ್ಯಕ್ತವಾಗಿರಬಹುದು 
ಅನ್ನುವುದನ್ನು ಕಲ್ಪಿಸಿಕೊಳ್ಳಲೂ ಸಾಧ್ಯವಿಲ್ಲ. 

ಮುದ್ರಣ ತಂತ್ರದಿಂದಾಗಿಯೇ ಜ್ಞಾನವೆನ್ನುವುದು ದೊಡ್ಡ ಪ್ರಮಾಣದ ಉತ್ಪಾದನೆ, ಮಾಸ್ ಪ್ರೊಡಕ್ಷನ್ 
ಆಗಿ ಬದಲಾಯಿತು. ಗ್ರಹಿಕೆ ಮತ್ತು ಅನ್ವೇಷಣೆಯ ಉಪಕರಣವಾಗಿದ್ದ ಭಾಷೆ ಪುಸ್ತಕದ ರೂಪ ತಾಳಿ 
ಬೇಕೆಂದಲ್ಲಿಗೆ ಹೊತ್ತೊಯ್ಯಬಹುದಾದ ಗ್ರಾಹಕ ವಸ್ತುವಿನ ರೂಪ ತಳೆಯಿತು. ಕಿಸೆಯಲ್ಲೋ ಕೈಯಲ್ಲೋ 
ಹಿಡಿಯಬಹುದಾದ ಪುಸ್ತಕ , ಮನಸ್ಸಿನಲ್ಲೇ ಮೌನವಾಗಿ ಓದಿಕೊಳ್ಳುವ ಅಭ್ಯಾಸ ಮತ್ತು ವ್ಯಕ್ತಿಯ ಖಾಸಗಿತನದ 
ಬೆಳವಣಿಗೆ ಇವಕ್ಕೆಲ್ಲ ಸಂಬಂಧ ಇದೆ ಅನ್ನಿಸುತ್ತದೆ. 

ಮುದ್ರಣ ಕಾರಣದಿಂದ ಭಾಷೆಯ ಪ್ರಸರಣ , ಪ್ರಮಾಣೀಕರಣ; ಮಾಹಿತಿ ಸಂಗ್ರಹ, ಮಾಹಿತಿ 
ಮುನರ್‌ವ್ಯವಸ್ಥೆ , ಮಾಹಿತಿ ಜೋಪಾನ; ಪಠ್ಯದ ಅರ್ಥವನ್ನು ವೃದ್ಧಿಸುವ ಅನುಬಂಧ, ಟಿಪ್ಪಣಿ, ಚಿತ್ರ 


೧೮೫. 


ನುಡಿಯೊಳಗಾಗಿ 


ಇತ್ಯಾದಿಗಳ ಸೇರ್ಪಡೆ; ಪಠ್ಯ ಪುಸ್ತಕಗಳ ಮೂಲಕ ಸಮಾಜ ವ್ಯವಸ್ಥೆಯನ್ನು ಸಮರ್ಥಿಸಿ ಒಪ್ಪಿಕೊಳ್ಳುವಂತೆ 
ಮಾಡುವ ತತ್ವ ಇವುಗಳ ಪ್ರಭಾವ ಎಲ್ಲ ಸಾಮಾಜಿಕ ಚಟುವಟಿಕಗಳ ಮೇಲೂ ದಟ್ಟವಾಗಿ ಆಯಿತು. 
ಅಕ್ಷರಸ್ಥ ಶಿಕ್ಷಣದ ತರ್ಕಕ್ಕೆ ಬಾಹಿರವಾದ ' ಜನ'ಸಮುದಾಯ ನಾಗರಿಕರಲ್ಲ , ವಿಚಾರವಂತರಲ್ಲ. ಶಿಕ್ಷಿತರಲ್ಲ. 
ಅನ್ನುವ ಉದಾಸೀನ, ಉದ್ದಟತನಗಳೂ ಬೆಳೆದವು. 

- ನಮ್ಮ ದೇಶದ ನ್ಯಾಶನಲ್ ಲೈಬ್ರರಿಯ ಮೊಟ್ಟ ಮೊದಲ ಮುಖ್ಯಸ್ಥರಾಗಿದ್ದ ಬಳ್ಳಾರಿ ಶಾಮಣ್ಣ 
ಕೇಶವ ಮೂರು ಸಂಪುಟಗಳಲ್ಲಿ ಹಿಸ್ಟರಿ ಆಫ್ ಪ್ರಿಂಟಿಂಗ್ ಅಂಡ್ ಪಬ್ಲಿಶಿಂಗ್ ಇನ್ ಇಂಡಿಯ 
ಹಾಗೂ ದಿ ಬುಕ್ ಇನ್ ಇಂಡಿಯಾ ಎಂಬ ಎರಡು ಬಹು ಮುಖ್ಯ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. 
ಅದರ ಮುಖ್ಯಾಂಶಗಳನ್ನು ಸ್ಕೂಲವಾಗಿ ಗಮನಿಸಿದರೂ ಮುದ್ರಣವು ಭಾರತೀಯ ಮನಸನ್ನು ತಿದ್ದಿದ 
ಬಗೆಯ ರೂಪುರೇಖೆಗಳು ಹೊಳೆಯುತ್ತವೆ. 

ಭಾರತದಲ್ಲಿ ಮುದ್ರಣ ಶುರುವಾಗಿ ೪೫೫ ವರ್ಷಗಳಾದವು. ವಾಸ್ಕೋ ಡ ಗಾಮ ಭಾರತದಲ್ಲಿ 
ಕಾಲಿಟ್ಟ ೫೯ ವರ್ಷಗಳಿಗೆ ಗೋವಾದಲ್ಲಿ ಪ್ರಸ್ತು ಶುರುವಾಯಿತು. ಬೈಬಲನ್ನು ಅನೇಕ ಭಾಷೆಗಳಲ್ಲಿ 
ಒದಗಿಸಬೇಕೆಂಬ ಉದ್ದೇಶದಿಂದ ಕ್ರಿಶ್ಚಿಯನ್ ಮಿಶನರಿಗಳು ಮುದ್ರಣವನ್ನು ಭಾರತದಲ್ಲಿ ಪ್ರಚಾರಕ್ಕೆ 
ತಂದರು. ಈಗ ಮುದ್ರಣವು ಸಮಾರು ಸಾವಿರ ಕೋಟಿ ರುಪಾಯಿಯ ಉದ್ಯಮ . 
- ೧೫೪೨ರಲ್ಲಿ ಸೇನಿನ ಫ್ರಾನ್ಸಿಸ್ ಕೇವಿಯರ್ ತಮಿಳುನಾಡಿನಲ್ಲಿ ಬೈಬಲ್ ಪಾಠ ಹೇಳುತಿದ್ದ. 
ಗೋವಾದ ವೈಸ್‌ರಾಯ್ ಪೋರ್ಚುಗೀಸ್‌ ಅರಸನ ಪರವಾಗಿ ಶಾಲೆಗಳನ್ನು ತೆರೆದಿದ್ದ. ಇಬ್ಬರಿಗೂ 
ಪುಸ್ತಕಗಳ ಅಗತ್ಯ ಹೆಚ್ಚಾಗುತಿತ್ತು . ಭಾರತ, ಇಥಿಯೋಪಿಯ, ಜಪಾನ್‌ಗಳಿಗೆ ಮುದ್ರಣ ಯಂತ್ರಗಳನ್ನು , 
ಪಾದ್ರಿಗಳನ್ನೂ ಕಳಿಸಬೇಕೆಂದು ಕ್ಷೇವಿಯರ್ ಪೋರ್ಚುಗೀಸ್‌ ಅರಸನನ್ನು ಒತ್ತಾಯಿಸಿದ. ಇತಿಯೋಪಿಯಕ್ಕೆ 
ಹೊರಟ ಯಂತ್ರ ಮತ್ತು ಮಿಶನರಿಗಳು ಸೆಪ್ಟೆಂಬರ್ ೧೫೬೬ರಲ್ಲಿ ಗೋವೆಗೆ ಬಂದಿಳಿದವು. ಇಷ್ಟು 
ಹೊತ್ತಿಗೆ ಇಥಿಯೋಪಿಯದ ಅರಸನ ಮನಸ್ಸು ಬದಲಾಗಿತ್ತು. ಪ್ರಸ್ಸು ಗೋವೆಯಲ್ಲೇ ಉಳಿಯಿತು. ಅಲ್ಲಿನ 
ಸೇಂಟ್ ಪಾಲ್ ಕಾಲೇಜಿನಲ್ಲಿ ನೆಲೆಯೂರಿತು. ಮುಂದಿನ ತಿಂಗಳಲ್ಲೇ , ಅಂದರೆ, ನವೆಂಬರ್ ೬ , ೧೫೫೬ 
ಭಾರತದ ಮೊಟ್ಟಮೊದಲ ಪುಸ್ತಕ ಪ್ರೀಂಟಾಯಿತು. 

ಭಾರತದಲ್ಲಿ ಮುದ್ರಣದ ಚರಿತ್ರೆಯೆಂದರೆ ರಾಷ್ಟ್ರವು ಮೈಕೊಡವಿ ಎದ್ದು ನಿಂತ ಕಥೆ; ದೇಶ 
ಭಾಷೆಗಳು ಮತ್ತು ತಂತ್ರಜ್ಞಾನದ ಸಂಬಂಧ ಸದೃಢಗೊಂಡ ಕಥೆ. ಗುಟೆನ್‌ಬರ್ಗ್ ಬೈಬಲು ಮುದ್ರಣಗೊಂಡ 
ನೂರು ವರ್ಷಗಳೊಳಗೆ ಅನೇಕ ಭಾರತೀಯ ಭಾಷೆಗಳು ಅಚ್ಚು ಮೊಳೆಗಳ ರೂಪ ತಳೆದು ಕಾಗದದ 
ಮೇಲೆಕಣ್ಣಿಗೆ ಕಾಣುತಿದ್ದವು. ತಾಳೆಗರಿಗಳಲ್ಲಿದ್ದ , ಹಸ್ತಪ್ರತಿಗಳಲ್ಲಿದ್ದ ಭಾಷಾ ರೂಪದ ಜ್ಞಾನ ಸಾಮಾನ್ಯರ 
ಮನೆಗಳಿಗೂ ಕಾಲಿಟ್ಟಿತು. ಭಾರತೀಯ ಸಾಂಸ್ಕೃತಿಕ ಪರಂಪರೆ ಅನ್ನುವ ಕಲ್ಪನೆ ಜನದ ಮಾನಸನ್ನು 
ಆವರಿಸುತಿತ್ತು. ಇದು ಎಲ್ಲ ಭಾರತೀಯ ಭಾಷೆಗಳಲ್ಲೂ ನಡೆಯಿತು. ' ಮುದ್ರಣ ಪರಂಪರೆಯ ಸೇವೆಯನ್ನೂ 
ಮಾಡಿತು , ಪರಂಪರೆಗೆ ಸವಾಲೂ ಆಯಿತು. ಮುದ್ರಣಕ್ಕೆ ರಾಜಕೀಯ, ಸಾಮಾಜಿಕ, ಧಾರ್ಮಿಕ 
ಕಟ್ಟುಪಾಡುಗಳು , ಸೀಮೆಗಳು ಇರಲಿಲ್ಲ, ಎಲ್ಲ ಛಾಯೆಗಳ ಅಭಿಪ್ರಾಯ , ನಿಲುವುಗಳೂ ವಿಚಾರಗಳೂ 
ಪ್ರಸಾರಗೊಳ್ಳಲು ತೊಡಗಿದವು' ಅನ್ನುತ್ತಾರೆ ಕೇಶವನ್. 

ಭಾರತದ ಮೊದಲ ಪ್ರೆಸ್ಸುಗಳು ಪಶ್ಚಿಮ ಕರಾವಳಿಯ ಸಾಲಿನಲ್ಲಿ -ಗೋವಾ,ಕೊಚಿನ್ , ಕನ್ಯಾಕುಮಾರಿ 
ಬಳಿಯ ಪುಕ್ಕಯಲ್, ಕೋಡುಂಗಲ್ಲೂರಿನ ಬಳಿಯ ವ್ಯಾಪಿಕೋಟೆ, ತ್ರಿಶೂರ್ ಬಳಿಯ 
ಅಂಬಲಕ್ಕಾಡುಗಳಲ್ಲಿ; ಪೂರ್ವ ಕರಾವಳಿಯ ತರಂಗಂಬಾಡಿ- ಮದರಾಸು, ಫೋರ್ಟ್ ವಿಲಿಯಮ್ 
ಕಲ್ಕತ್ತ ಮತ್ತು ಶ್ರೀರಾಮಪುರಗಳಲ್ಲಿ; ಎರಡನೆಯ ಹಂತದಲ್ಲಿ ಮುಂಬೈ ಮತ್ತು ದೇಶದ ಇತರ ಪ್ರಾಂತ್ಯಗಳಲ್ಲಿ 
ತಲೆ ಎತ್ತಿದವು.ರೋಮ್‌ನ ಕ್ಯಾತೋಲಿಕ್ ಪಾದ್ರಿಗಳು, ಯೂರೋಪಿನ ಪ್ರಾಟೆಸ್ಟೆಂಟ್ ಪಾದ್ರಿಗಳು ಬೈಬಲ್ 
ಅನುವಾದಗಳಲ್ಲಿ ತೊಡಗಿಕೊಂಡರು. 


ನುಡಿಯೊಳಗಾಗಿ 


೧೮೬ 


ಈ ಮಜಲಿನಲ್ಲಿ ನೆನೆಯಬೇಕಾದವನು ವಿಲಿಯಮ್ ಕಾರಿ. ಇಂಗ್ಲೆಂಡಿನವನು, ಮೋಚಿಯ ಮಗ, 
ಪಾದರಿಯಾಗಿ ೧೭೯೩ರಲ್ಲಿ ಭಾರತಕ್ಕೆ ಬಂದ, ಇಲ್ಲಿನ ದೇಶಭಾಷೆಗಳನ್ನು ಕಲಿತ, ಕಲ್ಕತ್ತೆಯ ಫೋರ್ಟ್ 
ವಿಲಿಯಮ್ ಕಾಲೇಜಿನಲ್ಲಿ ಸಂಸ್ಕೃತ ಮತ್ತು ಬಂಗಾಳಿ ಪ್ರಾಧ್ಯಾಪಕನಾಗಿದ್ದ , ಬೈಬಲನ್ನು ಸಂಸ್ಕೃತ ಮತ್ತು 
ಬಂಗಾಳಿ ಭಾಷೆಗಳಿಗೆ ಅನುವಾದಿಸಿ ಪ್ರಕಟಿಸಿದ, ಮರಾಠಿ, ಪಂಜಾಬಿ ಆವೃತ್ತಿಗಳನ್ನು ಸಿದ್ದಪಡಿಸಿದ. 
ಭಾರತೀಯ ಭಾಷೆಗಳ ಅಚ್ಚುಮೊಳೆಗಳ ಬೆಳವಣಿಗೆಗೆ ಕಾರಣನಾದ. 

ಅಸ್ಸಾಂನಲ್ಲಿ ೧೮೩೮ರಲ್ಲಿ ನಾಥನ್ ಬ್ರೌನ್, ಆಲಿವರ್ ಕಟರ್, ಮೈಲ್ಸ್ ಬ್ಯಾನ್ಸನ್, ೧೮೨೦ರಲ್ಲಿ 
ಗುಜರಾತ್‌ನ ಸೂರತ್ ಮಿಶನ್ ಪ್ರೆಸ್ ಅನ್ನು ವಿಲಿಯಮ್ ಫೈವಿ ಆರಂಭಿಸಿದರು . ೧೮೨೦ ಮೈಸೂರಿನ 
ವೆಸ್ಲಿಯನ್ ಮಿಶನ್ ಪ್ರೆಸ್ , ಮತ್ತು ೧೮೪೦ರಲ್ಲಿ ಮಂಗಳೂರಿನ ಬಾಸೆಲ್ ಮಿಶನ್ ಶುರುವಾದವು. 
೧೮೨೧ರಲ್ಲಿ ಕೊಟ್ಟಾಯಂನಲ್ಲಿ ಬೆಂಜಮಿನ್ ಬೈಲಿ ಮುದ್ರಣಾಲಯ ಆರಂಭಿಸಿದ. ಇವೆಲ್ಲ ದೇಶಭಾಷೆಗಳಲ್ಲಿ 
ಪ್ರಕಟಣೆಯ ಕ್ರಾಂತಿಯನ್ನು ತಂದವು. 

ಬಹಳಷ್ಟು ಭಾರತೀಯ ಭಾಷೆಗಳಲ್ಲಿ ಮುಂಚೂಣಿಯಲ್ಲಿದ್ದ ಪ್ರಕಾಶಕರೆಂದರೆ ಬೈಬಲ್ ಅನುವಾದಕರು. 
ಜೊತೆಗೇ ಕ್ರಿಶ್ಚಿಯನ್ ಮಿಶನರಿಗಳು ಹದಿನೆಂಟನೆಯ ಶತಮಾನದ ಕೊನೆಯಿಂದ ಹತ್ತೊಂಬತ್ತನೆಯ 
ಶತಮಾನದ ಮೊದಲ ಅರ್ಧದವರೆಗೆ ೮೬ ನಿಘಂಟು, ೧೧೫ ವ್ಯಾಕರಣ ಪುಸ್ತಕ , ೪೫ ನಿಯತಕಾಲಿಕಗಳನ್ನು 
೭೩ ಭಾಷೆಗಳಲ್ಲಿ ಪ್ರಕಟಿಸಿದರು . 

ಮುದ್ರಣದ ಮೂಲಕ ನಡೆದ ಭಾಷಾ ವಿಕಾಸ ಸಾಮಾಜಿಕ - ರಾಜಕೀಯ ಪರಿಣಾಮಗಳನ್ನು 
ತಂದವು. ತಿಳಿವಳಿಕೆಯ ಹೊಸ ಬಗೆ, ಅಧಿಕಾರದ ಹೊಸ ಸಾಧ್ಯತೆ ಭಾರತವನ್ನು ವ್ಯಾಪಿಸಿತು. ಹಳತು 
ಕಳಚಿಕೊಂಡು ಹೊಸತಾಗುವ, ಮಧ್ಯಕಾಲೀನದಿಂದ ಆಧುನಿಕತೆಯತ್ತ ಹೊರಳುವ ಅವಧಿಗೆ ಬಲ 
ಬಂದದ್ದೇ ಮುದ್ರಣ ತಂತ್ರಜ್ಞಾನವನ್ನು ಸ್ಥಳೀಯ ಭಾಷೆಗಳಿಗೆ ಅನ್ವಯಿಸಿಕೊಂಡದ್ದರಿಂದ, ಅದರಿಂದಾಗಿ 
ಸಾರ್ವಜನಿಕ ಶಿಕ್ಷಣ ಕ್ರಮ ರೂಪುಗೊಂಡದ್ದರಿಂದ, 

ಇದೇ ಅವಧಿಯಲ್ಲಿ ಆಧುನಿಕ ರಾಷ್ಟ್ರೀಯತೆಯ ಏಕರೂಪದ, ಕೇಂದ್ರೀಕರಣದ ಶಕ್ತಿಗಳು 
ರೂಪುಗೊಂಡವು. ಹಾಗೆಯೇ ಸುಶಿಕ್ಷಿತರ ಖಾಸಗಿತನವೂ ಬೆಳೆಯಿತು. ಅಧಿಕಾರದ ಕೇಂದ್ರೀಕರಣ 
ಸುಲಭಸಾಧ್ಯವಾದಂತೆ ಆಳುವ ಸರ್ಕಾರದ ವಿರೋಧವೂ ಹುಟ್ಟಿಕೊಂಡಿತು. ಮುದ್ರಣದ ಕಾರಣದಿಂದಲೇ 
ಭವಿಷ್ಯದ ಕನಸು ಆದರ್ಶಗಳು ಅರಳಿದಂತೆಯೇ ಭಾರತದ ಪ್ರಾಚೀನವನ್ನು ಮರುಸೃಷ್ಟಿ ಮಾಡುವ 
ಹಂಬಲ, ಹಳೆಯ ಬದುಕಿನ ಕ್ರಮವನ್ನು ಮರುಸ್ಥಾಪಿಸುವ ಹಟ ಇವೂ ತಲೆ ಎತ್ತಿದವು. ಪ್ರಾಚೀನ 
ಜ್ಞಾನವನ್ನು ಒಳಗೊಂಡ ಕೃತಿಗಳನ್ನು ತಪ್ಪಿಲ್ಲದೆ ಮೂಲಕ್ಕೆ ನಿಷ್ಠವಾಗಿ ಸಂಪಾದಿಸಿ ಪ್ರಕಟಿಸುವ ಕಾರ್ಯ 
ಆರಂಭವಾಯಿತು. ಮುದ್ರಣ ಎಷ್ಟೆಂದರೂ ನಕಲು ಪ್ರತಿಯಲ್ಲವೇ ; ಆದ್ದರಿಂದಲೇ 'ಮೂಲ'ವನ್ನು ಶೋಧಿಸುವ 
ಕಾರ್ಯ ತೊಡಗಿತು. ಈ ಸಾಂಸ್ಕೃತಿಕ ಮಂಥನ ಇನ್ನೂ ನಡೆದೇ ಇದೆ. ನುಡಿಕಡಲನ್ನು ಕಡೆಯುವ 
ಮಂತಿನ ಚಾಲಕಶಕ್ತಿಗಳ ರೂಪ ಬದಲಾಗಿದೆ. 

ಭಾರತದಲ್ಲಿ ನಡೆದ ಕೆಲವು ನುಡಿ ಸಾಹಸಗಳ ನಿದರ್ಶನಗಳನ್ನು ಮುಂದಿನ ವಾರಗಳಲ್ಲಿ ನೋಡೋಣ. 


[ಸಾಪ್ತಾಹಿಕ ಪುರವಣಿ ೨೮ - ೧೦ - ೨೦೧೨] 


೧೮೭ 


ನುಡಿಯೊಳಗಾಗಿ 


ಸತ್ತಸಮುದ್ರದ ಹಸ್ತಪ್ರತಿಗಳು 


ಆಧುನಿಕತೆಯೊಂದಿಗೇ ಪ್ರಾಚೀನವನ್ನು ಖಚಿತಗೊಳಿಸಿಕೊಳ್ಳುವ, 
ಸ್ಥಿರಗೊಳಿಸುವ ಮನೋಧರ್ಮವೂ ಬೆಳೆಯುತ್ತದೆ ಅನಿಸುತ್ತದೆ. 
ಆಧುನಿಕ ತಂತ್ರಜ್ಞಾನ ಪ್ರಾಚೀನದ ಸೇವೆಗೂ ಮರು ಸೃಷ್ಟಿಗೂ 
ಬಳಕೆಯಾಗುತ್ತದೆ . ಬೈಬಲ್ಲಿನ ಹಸ್ತಪ್ರತಿಗಳ ಪರಿಷ್ಕರಣದ ಕಥೆ ಇದಕ್ಕೆ 
ನಿದರ್ಶನ. 

ಹಸ್ತ ಪ್ರತಿ' ಅನ್ನಿ , ಮುದ್ರಿತ ಪ್ರತಿ ' ಅನ್ನಿ , ಎರಡೂ ಪ್ರತಿ 
ಅಥವ ನಕಲು. ಹಾಗಿದ್ದರೆ ಈ ಪ್ರತಿಗಳಿಗೆ ಕಾರಣವಾದ ಮೂಲ 
ಹೇಗಿತ್ತು ಅನ್ನುವ ಪ್ರಶ್ನೆ ಬಗೆ ಬಗೆಯ ಶೋಧಗಳಲ್ಲಿ ತೊಡಗಿಸುತ್ತದೆ, 
ಶೋಧಕ್ಕೆ ಆಧುನಿಕ ತಂತ್ರಜ್ಞಾನ ಒದಗಿಬರುತ್ತದೆ. 


ನುಡಿಯೊಳಗಾಗಿ 


೧೮೮ 


ಪೂರ್ವದಲ್ಲಿ ಜೋರ್ಡಾನ್, ಪಶ್ಚಿಮದಲ್ಲಿ ಇಸ್ರೇಲ್ ಮತ್ತು ವೆಸ್ಟ್ ಬ್ಯಾಂಕ್ , ನಡುವೆ ಸಮುದ್ರ 
ಮಟ್ಟಕ್ಕಿಂತ ೧೩೮೮ ಅಡಿ ಕೆಳಗೆ ಇರುವ, ಅತಿ ಹೆಚ್ಚು ಲವಣಾಂಶವಿರುವ, ಆ ಕಾರಣದಿಂದಲೇ 
ಜಲಚರಗಳಿಲ್ಲದ, ೬೭ ಕಿಲೋಮೀಟರ್ ಉದ್ದ, ೧೮ ಕಿಲೋಮೀಟರ್ ಅಗಲವಾದ ಸರೋವರದ ಹೆಸರು 
ಸತ್ತ ಸಮುದ್ರ, ಸುತ್ತಲೂ ಮರುಭೂಮಿ, ಬೋಳು ಬೆಟ್ಟಸಾಲುಗಳ ನಾಡು. 

೧೯೪೭ನೆಯ ಇಸವಿಯಲ್ಲಿ ಈ ಸತ್ತಸಮುದ್ರದ ಈಶಾನ್ಯಕ್ಕೆ , ಖಿರ್ಬೆಟ್ ಖಮಾನ್ ಎಂಬಲ್ಲಿ 
ಕೆಲವು ಹಸ್ತಪ್ರತಿಗಳು ದೊರೆತವು. ಅವು ಸತ್ತ ಸಮುದ್ರದ ಹಸ್ತಪ್ರತಿಗಳೆಂದೇ ಪ್ರಸಿದ್ಧವಾಗಿವೆ. ಇವು 
ಬೈಬಲ್‌ನ ಅತಿ ಹಳೆಯ ಹಸ್ತಪ್ರತಿಗಳು . ಹೀಬ್ರೂ , ಅರಾಮಿಕ್ , ಗ್ರೀಕ್ ಮತ್ತು ನಬಾಟೇಯನ್ ಭಾಷೆಗಳಲ್ಲಿವೆ. 
ಒಣಗಿಸಿದ ಚರ್ಮದ ಮೇಲೆ, ಪ್ಯಾಪರೆಸ್ ಕಾಗದದ ಮೇಲೆ, ತಾಮ್ರದ ಹಾಳೆಗಳ ಮೇಲೆ ಬರೆದ 
ಸುರುಳಿಗಳು, ಕ್ರಿಪೂ ೪೦೮ರಿಂದ ಕ್ರಿಪೂ ೩೧೮ರ ಅವಧಿಯವು. ಕ್ರಿಪೂ ೧೩೫ರಿಂದ ಕ್ರಿಶ ೭೩ರ ವರೆಗಿನ 
ಅವಧಿಯ ನಾಣ್ಯಗಳೂ , ಇತರ ವಸ್ತುಗಳೂ ಇಲ್ಲಿ ಸಿಕ್ಕಿವೆ. 
- ಈ ಹಸ್ತಪ್ರತಿ ಸುರುಳಿಗಳು ಯೆಹೂದಿಗಳ ಪ್ರಾಚೀನ ಪಂಥ ಎಸ್ಸೆನೆಸ್ ಗೆ ಸಂಬಂಧಿಸಿದ್ದು, ಜೆರುಸಲೆಮ್‌ನ 
ಪುರೋಹಿತರು, ಝಡೊಕೈಟ್ ಪಂಥದವರು, ಅಥವ ಈಗ ಗೊತ್ತಿರದ ಇನ್ನಯಾವುದೋ ಯಹೂದಿ 
ಪಂಥದವರು ಬರೆದದ್ದು ಅನ್ನುವ ವಾಗ್ವಾದಗಳಿವೆ. ಈ ಹಸ್ತಪ್ರತಿಗಳಲ್ಲಿ ಶೇ ೪೦ ಭಾಗ ಬೈಬಲ್ಲಿನ ಹಳೆಯ 
ಒಡಂಬಡಿಕೆಯ ಪ್ರತಿಗಳು, ಇನ್ನಷ್ಟು ಹೀಬ್ರೂ ಬೈಬಲಿನಲ್ಲಿ ಸೇರಿರದ ಪ್ರಾರ್ಥನಾ ಗೀತೆಗಳು ಇತ್ಯಾದಿ, 
ಮತ್ತೆ ಕೆಲವು ಯೆಹೂದಿ ಪಂಥಗಳ ಧಾರ್ಮಿಕ ವ್ಯಾಖ್ಯಾನದ ಪಠ್ಯಗಳು. 

ಈಗ ವೆಸ್ಟ್ ಬ್ಯಾಂಕ್ ಎಂದು ಪ್ರಸಿದ್ಧವಾಗಿರುವ ವಾಡಿ ಖುಮಾನ್ ಎಂಬ ಜಾಗದ ೧೨ 
ಗುಹೆಗಳಲ್ಲಿ, ೧೯೪೬ - ೧೯೫೬ರ ಅವಧಿಯಲ್ಲಿ ಇವು ಪತ್ತೆಯಾವು. ಬೆದೋಯಿನ್ ಮರುಭೂಮಿ 
ವಾಸಿಗಳಾದ ಅರಬ್ ಜನಸಮುದಾಯದ ಅಲೆಮಾರಿ ಕುರಿಗಾಹಿಗಳಾದ ಬೆದೋಯಿನ್ ಜನ ಇವನ್ನು 
ಅಕಸ್ಮಾತ್ ಕಂಡರು. 

ಮುಹಮ್ಮದ್ ಎದ್ ಧಿಬ್, ಅವನ ಸೋದರ ಸಂಬಂಧಿ ಜುಮ ಮುಹಮದ್ ಕುರಿ ಕಾಯುತ್ತ 
ಯಾವುದೋ ಬೆಟ್ಟದ ಶಿಖರ ಮುಟ್ಟಿದರು. ಅಲ್ಲೊಂದು ಗುಹೆ, ಮಹಮದ್ ಒಳಗೆ ಹೋದ. ಅಗಲ 
ಬಾಯಿಯ ಜಾಡಿಗಳಿದ್ದವು. ಕೈ ಹಾಕಿ ನೋಡಿದ, ಕೆಟ್ಟ ವಾಸನೆಯ ಕಂಬಳಿ ಬಟ್ಟೆ ಬಿಡಿಸಿ ನೋಡಿದರೆ 
ಚರ್ಮದ ಸುರುಳಿಗಳು ಇದ್ದವು. ಒಂದೆರಡಲ್ಲ, ಏಳು, ತಮ್ಮ ಟೆಂಟಿಗೆ ತಂದರು. ಕಂಬಕ್ಕೆ ನೇತು 
ಹಾಕಿದರು. ಯಾರಾದರೂ ಕೊಳ್ಳುತ್ತಾರೇನೋ ಎಂದು ಹುಡುಕುತ್ತ ಹಳೆಯ ವಸ್ತುಗಳನ್ನು ಗುಟ್ಟಾಗಿ 
ಮಾರುತಿದ್ದ ಬೆಡ್ಲಹೆಮ್‌ನ ಚಮಾರನಿಗೆ ಏಳು ಪೌಂಡ್ ದುಡ್ಡಿಗೆ ಸುರುಳಿ ಮಾರಿದರು. ಅವುಗಳಲ್ಲಿ 
ನಾಲ್ಕು ಕಳ್ಳ ಸಾಗಣೆಯಾಗಿ ಅಮೆರಿಕ ತಲುಪಿ ಕಾಲು ಮಿಲಿಯನ್ ಡಾಲರ್ ದುಡ್ಡಿಗೆ ಮಾರಾಟವಾದವು. 
ಇನ್ನು ಮೂರು ಜೆರುಸಲೆಮ್‌ನ ಹೀಬ್ರೂ ವಿಶ್ವವಿದ್ಯಾಲಯಕ್ಕೆ ತಲುಪಿದವು. ಈಗ ಏಳೂ ಹಸ್ತಪ್ರತಿಗಳು 
ಅಲ್ಲಿ, ಇಸ್ರೇಲ್‌ನ ' ಪುಸ್ತಕ ದೇಗುಲದಲ್ಲಿದ್ದು ಈಗ ಪ್ರತಿ ವರ್ಷ ಸಾವಿರಾರು ವೀಕ್ಷಕರನ್ನು ಸೆಳೆಯುತ್ತಿವೆ. 

ಮಹಮದ್ ಮತ್ತವನ ಗೆಳೆಯರು ಮತ್ತಷ್ಟು ಸುರುಳಿಗಳು ಸಿಗುತ್ತವೋ ಎಂದು ಹುಡುಕಿದರು. 
ಅವರು ಸ್ಥಳವಂದಿಗರು. ತಲೆಗೊಂದು ಬಟ್ಟೆ ಸುತ್ತಿಕೊಂಡು ಬಿರು ಬಿಸಿಲಲ್ಲೂ ಅಲೆದು, ಅಗೆದು, 
ಹುಡುಕಬಲ್ಲವರು. ಸುರುಳಿಗಳು ಪತ್ತೆಯಾದ ಸುದ್ದಿ ಅಮ್ಮಾನ್, ಜೋರ್ಡಾನ್‌ಗಳಿಗೆ ತಲುಪುವ ಹೊತ್ತಿಗೆ 
ಒಂದೂವರೆ ವರ್ಷ ಕಳೆದಿತ್ತು. ಆ ಗುಹೆ ಎಲ್ಲಿದೆ ಅನ್ನುವುದನ್ನು ಪತ್ತೆ ಮಾಡುವ ಸವಾಲು ಎದುರಾಗಿತ್ತು. 
ಕುರಿಗಾಹಿಗಳು ಮರುಭೂಮಿಯಲ್ಲಿ ಎಲ್ಲೋ ಮಾಯವಾಗಿದ್ದರು. ಬೆಡ್ಲಹೆಮ್‌ನ ಚಮ್ಮಾರ ಬಾಯಿ 
ಬಿಡುತ್ತಿರಲಿಲ್ಲ. ಕೊನೆಗೂ ಮಹಮದ್‌ಗೆ ಸುರುಳಿಗಳು ಸಿಕ್ಕ ಗುಹೆ ಪತ್ತೆಯಾದಾಗ ಅದು ಯಾವುದೋ 
ಯಹೂದಿ ಪಂಥದ ಪುಸ್ತಕ ಸಂಗ್ರಹ ಸ್ಥಳ ಇರಬೇಕು ಅನಿಸಿತು. ಗುಹೆಗೆ ದಕ್ಷಿಣಕ್ಕೆ ಒಂದು ಮೈಲು 


೧೮೯ 


ನುಡಿಯೊಳಗಾಗಿ 


ದೂರದಲ್ಲಿ ವಾಡಿ ಖುಮಾನ್ ಎಂಬ ಸ್ಥಳವಿತ್ತು. ೧೯೪೯ರಿಂದ ಅಲ್ಲಿ ನಡೆದ ಅನ್ವೇಷಣೆಗಳ ಫಲವಾಗಿ 
ಮಠವೋ ವಸತಿಯೋ ಆಗಿದ್ದಿರಬಹುದಾದ ಜಾಗ ಪತ್ತೆಯಾಯಿತು. ಅದು ಕ್ರಿಪೂ ೧೦೦ರಿಂದ ಕ್ರಿಶ 
೬೬ರವರೆಗೆ ಕಣ್ಣಾವಲಿನ ಜಾಗವಾಗಿತ್ತೋ ಏನೋ ಅನ್ನುವ ಊಹೆ ಮಾಡಿದರು. ತಜ್ಞರು ಈ ಜಾಗದ 
ಉತ್ಪನ್ನದಲ್ಲಿ ಮಗ್ನರಾಗಿ ಹಸ್ತಪ್ರತಿಗಳನ್ನು ಹುಡುಕುವ ಕೆಲಸ ಕುರಿಕಾಯುವವರಿಗೆ ಒಪ್ಪಿಸಿದರು. 

೧೯೫೨. ಬೆದೋಯಿನ್ ಜನ ತಮ್ಮ ವಸತಿಯಿಂದ ದಕ್ಷಿಣಕ್ಕೆ ಹನ್ನೊಂದು ಮೈಲು ದೂರದಲ್ಲಿ 
ಮುರಬ್ಬಾತ್ ಅನ್ನುವ ಜಾಗದಲ್ಲಿ ಮತ್ತಷ್ಟು ಸುರುಳಿ ಪತ್ತೆ ಮಾಡಿದರು. ಅವು ಹಳೆಯ ಒಡಂಬಡಿಕೆಯ 
ಕಾಲದಷ್ಟೆ ಹಳೆಯವು. ಆದರೆ ಅಲ್ಲಿದ್ದ ಮರದ ಉಪಕರಣಗಳು ಆರುಸಾವಿರ ವರ್ಷಗಳಷ್ಟು ಪ್ರಾಚೀನವಾದವು. 
ಮತ್ತೂ ದಕ್ಷಿಣಕ್ಕೆ ಜೋರ್ಡನ್ ಮತ್ತು ಇಸ್ರೇಲ್ ಗಡಿಯ ಹತ್ತಿರ ಇನ್ನೂ ಕೆಲವು ಗುಹೆಗಳು , ಹಸ್ತಪ್ರತಿಗಳು 
ದೊರೆತವು. ಮೊದಲು ಹಸ್ತಪ್ರತಿ ದೊರೆತ ಜಾಗದ ಹತ್ತಿರವೆ ವಾಡಿ ಖುಮಾನ್ ಬಳಿ , ಆರ್ಕಿಯಾಲಜಿಯ 
ವಿದ್ವಾಂಸರು ಕಂಡುಕೊಂಡ ಮಠದಿಂದ ಕಲ್ಲೆಸೆತದಷ್ಟು ದೂರದಲ್ಲಿ ವಿಸ್ಮಯ ನಡೆಯಿತು. ' ಇಲ್ಲೇ ಎಲ್ಲೋ 
ಒಂದು ಹಕ್ಕಿಯನ್ನು ಬೇಟೆಯಾಡಿದ್ದೆ, ಅದು ಗಾಯಗೊಂಡು ನೆಲಕ್ಕೆ ಬಿದ್ದು, ಅಲ್ಲಿದ್ದ ಬಿಲದಲ್ಲಿ 
ಮಾಯವಾಯಿತು, ಹುಡುಕಿ ಹೋದಾಗ ದೊಡ್ಡದೊಂದು ಕೋಣೆಕಾಣಿಸಿತು, ಅಲ್ಲಿ ಹಳೆಯ ಮಣ್ಣಿನ 
ದೀಪ ಇತ್ತು, ನಾನು ಮುಂದೆ ನೋಡಲಿಲ್ಲ. ಸತ್ತ ಹಕ್ಕಿ ತೆಗೆದುಕೊಂಡು ಬಂದೆ' ಎಂದು ಬೇಟೆಗಾರನೊಬ್ಬ 
ಹೇಳಿದ್ದ. ಅಲ್ಲಿ ಹೋಗಿನೋಡಿದರೆ ಅದುವರೆಗೆ ಸಿಕ್ಕಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಹಸ್ತಪ್ರತಿಗಳು ದೊರೆತವು. 
೧೯೫೬ರವರೆಗೆ ಒಟ್ಟು ಹನ್ನೊಂದು ಗುಹೆಗಳು, ಒಟ್ಟು ೯೭೨ ಹಸ್ತಪ್ರತಿ ಸುರುಳಿಗಳು ಪತ್ತೆಯಾದವು. 

ಈ ನಡುವೆ ಅರಬ್ - ಇಸ್ರೇಲ್ ಯುದ್ದದಿಂದ ಹಸ್ತಪ್ರತಿ ಸುರುಳಿಗಳೂ ಊರೂರಿಗೆ, ಮೂಸಿಯಮ್‌ನಿಂದ 
ಮ್ಯೂಸಿಯಮ್‌ಗೆ ಸ್ಥಳಾಂತರಗೊಳ್ಳುತಿದ್ದವು. ಮರುಭೂಮಿಯ ಹವೆ ಶುಷ್ಕ, ತೇವಾಂಶ ಇಲ್ಲವೆನ್ನುವಷ್ಟು 
ಕಡಮೆ , ಗುಹೆಯಲ್ಲಿ ಗಾಳಿಯಾಡದು. ಅಂಥಲ್ಲಿ ಹೂಜಿಗಳಲ್ಲಿ ಶತಮಾನಗಳ ಕಾಲ ಉಳಿದು ಬಂದಿದ್ದ 
ಹಸ್ತ ಪ್ರತಿಗಳು ಹೊರ ಲೋಕಕ್ಕೆ ಗೊತ್ತಾಗಿ ಸಂಶೋಧನೆ, ಮಾರಾಟ , ಸಾಗಣೆಗಳಿಗೆ ಸಿಕ್ಕಿ ನಾಶವಾಗುತ್ತಿದ್ದವು. 

ಪೋಲಿಯೋಗ್ರಫಿ, ಅಂದರೆ ಪ್ರಾಚೀನ ಬರವಣಿಗೆಯ ವಿಶ್ಲೇಷಣೆಗೆ ಒಳಪಡಿಸಿದರು. ಇವು ಕ್ರಿಷ 
೨೨೫ - ಕ್ರಿಶ ೫೦ರ ಅವಧಿಯವು ಅನ್ನುವ ಅಂದಾಜಾಯಿತು. ರೇಡಿಯೊ ಕಾರ್ಬನ್ ಡೇಟಿಂಗ್ ತಂತ್ರ 
ಬಳಸಿದರು. ಹಸ್ತಪ್ರತಿಗಳ ಕಾಲ ಕ್ರಿಷ೨ ರಿಂದ ಕ್ರಿಪೂ ೧ ಅನ್ನುವುದು ಪತ್ತೆಯಾಯಿತು. 

ಇಟಲಿಯ ನ್ಯಾಶನಲ್ ನ್ಯೂಕ್ಲಿಯರ್ ಫಿಸಿಕ್ಸ್ ಇನ್‌ಸ್ಟಿಟ್ಯೂಟ್ ಪ್ರಯೋಗಗಳನ್ನು ನಡೆಸಿ ಕಬ್ಬಿಣದ 
ಅದಿರು ಬಳಸಿದ, ಇದ್ದಿಲು ಪುಡಿಯನ್ನು ಆಲಿವ್ ಎಣ್ಣೆಯೊಂದಿಗೆ ಬಳಸಿದ ಎರಡು ಬಗೆಯ ಕಪ್ಪು 
ಇಂಕು, ಮರ್ಕುರಿ ಸಿಡ್ ಬಳಸಿದ ಕೆಂಪು ಇಂಕು ಬಳಕೆಯಾಗಿದೆ. ಓಕ್ ಮರದ ಕಾಯಿ , ಜೇನು, 
ಎಣ್ಣೆ, ವಿನಿಗರ್‌, ನೀರು ಇಂಥ ಮಿಶ್ರಣ ಬಳೆಕಯಾಗಿದೆ; ಹದಮಾಡಿದ ಚರ್ಮ , ಅಥವ ವೆಲ್ಲಮ್, 
ಪೈಪರಿಸ್ , ತಾಮ್ರದ ಹಾಳೆಗಳ ಬಳಕೆ, ಅದರಲ್ಲಿ ಆಡು ಮತ್ತು ಹಸು ಚರ್ಮಗಳನ್ನು ಬಳಸಿರುವುದು 
ಧಾರ್ಮಿಕವಾಗಿ ಮಹತ್ವದ ವಿಷಯಗಳಿಗೆ, ಜಿಂಕೆ, ಕಾಡು ಕುರಿಯ ಚರ್ಮದ ಹಾಳೆ ಧಾರ್ಮಿಕವಾಗಿ 
ಅಷ್ಟು ಮಹತ್ವದಲ್ಲದ ಬರಹಕ್ಕೆ ಬಹಳಷ್ಟು ಚರ್ಮದ ಹಾಳೆಗಳು ಅದೇ ಪ್ರದೇಶದ ಪ್ರಾಣಿಗಳವು ಅನ್ನುವ 
ಸಂಗತಿಗಳು ಬಯಲಾದವು. 

ಕಾಪಾಡಿಕೊಳ್ಳಲು ಧನ ಸಂಪನ್ಮೂಲವಿಲ್ಲದ ಜೋರ್ಡನ್ ಸರ್ಕಾರ ವಿದೇಶೀ ಸಂಸ್ಥೆಗಳು ಇವನ್ನು 
ಖರೀದಿಸಬಹುದೆಂದಿತು. ೧೯೫೩ರಲ್ಲಿ ಹಸ್ತಪ್ರತಿಗಳು ಪೂರ್ವ ಜೆರುಸಲೆಮ್‌ನ ಪ್ಯಾಲಸ್ಟೇನ್ ಆರ್ಕಿಯಾಲಜಿ 
ಮೂಜಿಯಂಗೆ ಸ್ಥಳಾಂತರಗೊಂಡವು. ಗಾಜುಗಳ ನಡುವೆ ಇಟ್ಟು ಅವನ್ನು ಕಾಪಾಡುವ ಯತ್ನದಲ್ಲಿ 
ತೇವಾಂಶ ಸೇರಿ ಇನ್ನಷ್ಟು ಹಾಳಾದವು. ೫೬ರಲ್ಲಿ ಅರಬ್ ಇಸ್ರೇಲಿ ಯುದ್ಧದ ಸಮಯದಲ್ಲಿ ಜೋರ್ಡನ್‌ನ 
ಆಟೊಮನ್ ಬ್ಯಾಂಕ್‌ನ ಖಜಾನೆಯಲ್ಲಿ ಕವರುಗಳಲ್ಲಿಟ್ಟು ಮತ್ತಷ್ಟು ನಾಶವಾದವು. ೧೯೬೦ ಬ್ರಿಟಿಶ್‌ 
ಮತ್ತು ಇಸ್ರೇಲ್ ಮೂಸಿಯಮ್‌ಗಳು ರಾಸಾಯನಿಕಗಳನ್ನು ಬಳಸಿ ಇವನ್ನು ಕಾಪಾಡಲು ಯತ್ನಿಸಿದವು. 
೧೯೯೧ರಲ್ಲಿ ಇವಕ್ಕೆ ಪ್ರತ್ಯೇಕ ಏರ್‌ಕಂಡೀಶನ್ ಕೋಣೆಗಳಾದವು. 


ನುಡಿಯೊಳಗಾಗಿ 


೧೯೦ 


ನಾಸಾ ಸಂಸ್ಥೆ ಇನ್‌ಫ್ರಾರೆಡ್ ಇಮೇಜಿಂಗ್ ತಂತ್ರ ಬಳಸಿ ಸತ್ತ ಸಮುದ್ರದ ಹಸ್ತಪ್ರತಿಗಳ ಚಿತ್ರ 
ತೆಗೆಯಿತು. ಬಾಹ್ಯಾಕಾಶದ ಅನ್ವೇಷಣೆಗೆ ಬಳಸುವ ರಿಮೋಟ್ ಸೆನ್ಸಿಂಗ್ ಮತ್ತು ಬಹು ಆಯಾಮದ 
ಚಿತ್ರಣಗಳ ಮೂಲಕ ಈ ಮೊದಲು ಅಸ್ಪಷ್ಟವಾಗಿದ್ದ ತುಣುಕುಗಳನ್ನೂ ಸ್ಪಷ್ಟವಾಗಿ ಕಾಣುವಂತೆ ಮಾಡಿತು. 
ಓದಲಾಗದ ಪ್ರಾಚೀನ ಹಸ್ತಪ್ರತಿಗಳನ್ನು ಓದುವಂತೆ ಮಾಡಲು ಇಂಥ ತಂತ್ರಜ್ಞಾನವನ್ನು ಗೆಗ್ ಬೆರ್ಮನ್ 
ಅಭಿವೃದ್ಧಿ ಮಾಡಿದ. ಈಗ ಇಸ್ರೇಲ್‌ ಆಂಟಿಕ್ವಿಟೀಸ್ ಅಥಾರಿಟಿ ಮತ್ತು ಗೂಗಲ್ ಡಿಜಿಟೈಸೇಶನ್ ಯೋಜನೆ 
೨೦೧೧ ರಿಂದ ೨೦೧೬ರ ಅವಧಿಯಲ್ಲಿ, ೩. ೫ ಮಿಲಿಯನ್ ಡಾಲರ್ ವೆಚ್ಚದಲ್ಲಿ ಈ ಹಸ್ತಪ್ರತಿಗಳ 
ಡಿಜಿಟಲ್ ಫೋಟೋ ತೆಗೆದು ಕಾಪಾಡುವ ಕೆಲಸದಲ್ಲಿ ತೊಡಗಿವೆ. ಅತಿ ಹೆಚ್ಚಿನ ರೆಸೊಲ್ಯೂಶನ್‌ನ 
ಚಿತ್ರಗಳು, ಇನ್‌ಫ್ರಾರೆಡ್ ಫೋಟೋಗಳು, ಇವನ್ನೆಲ್ಲ ಇಸ್ರೇಲಿನ ಮ್ಯೂಸಿಯಮ್‌ನ ಜಾಲತಾಣ http:// 
dss.collections.imj.org.il/ ದಲ್ಲಿ ನೋಡಬಹುದು. 

ಈ ಸುರುಳಿಗಳು ಸಿಗುವ ಮುನ್ನ ಕ್ರಿಶ ೮೦೦ - ೧೦೦೦ದವರೆಗಿನ ಹೀಬ್ರೂ ಬೈಬಲ್ ಹಸ್ತಪ್ರತಿಗಳೇ 
ಅತಿ ಹಳೆಯವೆನಿಸಿದ್ದವು. ಈಗ ಅದಕ್ಕಿಂತ ಸುಮಾರು ಸಾವಿರ ವರ್ಷ ಹಳೆಯ ಹಸ್ತಪ್ರತಿ, ಬುಕ್ ಅಫ್ 
ಎಸ್ತರ್ ಹೊರತುಪಡಿಸಿ ಇಡೀ ಹಳೆಯ ಒಡಂಬಡಿಕೆಯದು ದೊರೆತಿತ್ತು. ಬೈಬಲನ್ನು ಲಿಖಿತ ರೂಪಕ್ಕೆ 
ಇಳಿಸಿದ್ದು ಹೇಗೆ, ತಲೆಮಾರಿನಿಂದ ತಲೆಮಾರಿಗೆ ಸಾಗಿದ್ದು ಹೇಗೆ ಅನ್ನುವ ಸೂಚನೆಗಳು ದೊರೆತವು. ಈಗ 
ಇರುವ ಬೈಬಲ್‌ನಲ್ಲಿ ಅರ್ಥವಾಗದ ಎಷ್ಟೋ ಭಾಗಗಳ ಸ್ಪಷ್ಟನೆ ದೊರೆಯಿತು. ಈಗಿನ ಹೊಸ ಅನುವಾದಗಳು 
ಇಂಥ ಹೊಸ ತಿಳಿವಳಿಕೆ ಬಳಸಿಕೊಂಡಿವೆ. ಎಲ್ಲಕ್ಕಿಂತ ಮಿಗಿಲಾಗಿ ಏಸುವಿನ ಕಾಲದಲ್ಲಿ ಜುಡಾಯಿಸಂ 
ಹೇಗಿತ್ತೆಂಬುದರ ಚಿತ್ರಣ ಈ ಹಸ್ತಪ್ರತಿಗಳಿಂದ ಲಭ್ಯವಾಯಿತು. ಆ ಕಾಲದ ಜುಡಾಯಿಸಂನಲ್ಲಿ ವೈವಿಧ್ಯವಿತ್ತು, 
ಏಸುವಿನ ಬೋಧನೆಗಳಿಗೂ ಆ ಕಾಲದ ಜುಡಾಯಿಸಂಗೂ ಹಲವು ಸಾಮ್ಯಗಳಿವೆ ಅನ್ನುವುದು ಪತ್ತೆಯಾಯಿತು. 

ಸತ್ತಸಮುದ್ರದ ಹಸ್ತಪ್ರತಿಗಳ ಬಹುಭಾಗ ಈಗ ಇಸ್ರೇಲ್ ಸರ್ಕಾರದ ವಶದಲ್ಲಿ, ಇಸ್ರೇಲ್ ಮೂಸಿಯಮ್‌ನ 
ಗ್ರಂಥದೇಗುಲ ( ದಿ ಶೈನ್ ಆಫ್ ದಿ ಬುಕ್ ) ನಲ್ಲಿದೆ. ಅದರ ಒಡೆತನ ತಮ್ಮದು ಎಂದು ಜೋರ್ಡನ್ 
ಕಾನೂನು ಸಮರ ನಡೆಸಿದೆ. ಹೊಸ ಒಡಂಬಡಿಕೆಯನ್ನು ಆಧರಿಸಿದ ಕ್ರಿಶ್ಚಿಯನ್ ಬೋಧನೆಗಳ ಬೇರು 
ಪ್ರಾಚೀನ ಯೆಹೂದಿ ಧರ್ಮದಲ್ಲಿದೆ ಅನ್ನುವ ಸತ್ಯವನ್ನು ವಿದ್ವಾಂಸರು ಬಚ್ಚಿಡುತಿದ್ದಾರೆ ಅನ್ನುವ ವಾಗ್ವಾದವೂ 
ಬಿರುಸಾಗಿದೆ . ಪ್ರಾಚೀನದ ಹಕ್ಕು ಯಾರದು ? ತಂತ್ರಜ್ಞಾನ ಪ್ರಾಚೀನದ ಅವಶೇಷವನ್ನು ಕಾಪಾಡಬಲ್ಲದು, 
ಆದರೆ ಅದರ ಅರ್ಥವಂತಿಕೆಯ , ಮಹತ್ವದ ನಿರ್ಧಾರ ವರ್ತಮಾನದ ಮನಸುಗಳಿಗೆ, ಅಧಿಕಾರಕ್ಕೆ , 
ರಾಜಕೀಯಕ್ಕೆ ಸೇರಿದ್ದು. 

[ ಸಾಪ್ತಾಹಿಕ ಪುರವಣಿ ೪ - ೧೧ - ೨೦೧೨] 


೧೯೧ 


ನುಡಿಯೊಳಗಾಗಿ 


ವಿದ್ಯೆ ಬೇಕು, ಸ್ಕೂಲು ಬೇಡ 


ನಮಗೆ ಪ್ರೀತಿ ಎಂಬ ಪದ ಗೊತ್ತು, ಪ್ರೀತಿ ಗೊತ್ತಿಲ್ಲ; ಸ್ವಾತಂತ್ರ್ಯವೆಂಬ 
ಪದ ಗೊತ್ತು, ಸ್ವಾತಂತ್ರ್ಯ ಬೇಕಾಗಿಲ್ಲ; ಬದಲಾವಣೆಯ ಬಯಕೆ 
ಇದೆ, ಸ್ವತಃ ಬದಲಾಗಲು ಯಾರೂ ಸಿದ್ಧರಿಲ್ಲ. ಹೀಗಿರದಿದ್ದರೆ ನಮ್ಮ 
ಮಕ್ಕಳನ್ನು ಹೀಗೆ ನೋಡಿಕೊಳ್ಳುತಿರಲಿಲ್ಲ, ಅವರ 'ಶಿಕ್ಷಣ 'ಕ್ಕೆಂದು 
ನಾವು ಕಟ್ಟಿಕೊಂಡಿರುವ 'ಸ್ಕೂಲು' ಹೀಗೆ ಇರುತ್ತಿರಲಿಲ್ಲ, ನಮ್ಮ 
ಸಮಾಜ , ಸರ್ಕಾರ ಯಾವುದೂ , ನಾವು ಕೂಡಾ, ಈಗ ಇರುವ 
ಹಾಗೆ ಇರುತ್ತಿರಲಿಲ್ಲ. 

ಕವಿ ವರ್ಡ್ಸ್‌ವರ್ತ್ನ ಸಾಲುಗಳು ನೆನಪಾಗುತ್ತಿವೆ: 'ಸ್ವರ್ಗ 
ನಮ್ಮ ಸುತ್ತಲೇ ಇರುವುದು ಬಾಲ್ಯದಲ್ಲಿ/ ಬೆಳೆ ಬೆಳೆದಂತೆ ಸೆರೆಮನೆಯ 


ನುಡಿಯೊಳಗಾಗಿ 


೧೯೨ 


ನೆರಳು ದಟ್ಟಿಸುವುದು. ಬೆಳೆದು ದೊಡ್ಡವನಾಗುತ್ತ ಆಗುತ್ತ ದರ್ಶನದ ಪ್ರಭೆ ಮಸುಕಾಗುತ್ತ ಆಗುತ್ತ 
ಸಾಮಾನ್ಯ ದಿನದ ಸಾಮಾನ್ಯ ಬೆಳಕಪ್ಪ ಅವನ ಪಾಲಿಗೆ', ದಿವ್ಯಪ್ರಭೆಯನ್ನು ಮಂಕು ಬೆಳಕಾಗಿಸುವುದೇ 
ಶಿಕ್ಷಣದ ಉದ್ದೇಶ, ಸ್ಕೂಲಿನ ಪರಮ ಗುರಿ. 

- ಮಕ್ಕಳಲ್ಲಿ ಪ್ರಶ್ನೆಗಳಿರುವುದಿಲ್ಲ. ಕುತೂಹಲವಿರುತ್ತದೆ. ದೊಡ್ಡವರಲ್ಲಿ ಪ್ರಶ್ನೆಗಳಿರುತ್ತವೆ, ಕುತೂಹಲದ 
ಬದಲಿಗೆ ಬೇರೆಯವರು ಹುಡುಕಿಕೊಟ್ಟ ಉತ್ತರಗಳನ್ನು ನಂಬುವ ಧಾವಂತವಿರುತ್ತದೆ. ಶಿಕ್ಷಣದ ಉದ್ದೇಶ 
ಕುತೂಹಲವನ್ನು ಕಡಿಮೆ ಮಾಡಿ ದೊಡ್ಡವರು ಕೊಡುವ ಉತ್ತರಗಳನ್ನು ಒಪ್ಪಿಕೊಳ್ಳುವಂತೆ ಮಕ್ಕಳನ್ನು 
ಶಿಕ್ಷಿಸುವುದೇ ಅಲ್ಲವೇ . ಒತ್ತಡವಿಲ್ಲದೆ, ಉತ್ತರ ಪಡೆಯಬೇಕೆಂಬ ಧಾವಂತವಿಲ್ಲದೆ, ಸರಿ ತಪ್ಪುಗಳ ಗೋಜಲಿಲ್ಲದೆ, 
ಪರೀಕ್ಷೆಯ ಆತಂಕವಿಲ್ಲದೆ ಸಹಜ ಕುತೂಹಲದಿಂದ ಮಗು ತಾನು ಕಲಿಯಬೇಕಾದ್ದರಲ್ಲಿ ಶೇಕಡಾ 
೯೦ರಷ್ಟನ್ನು ಸ್ಕೂಲಿಗೆ ಸೇರುವ ಮೊದಲೇ ಕಲಿತಿರುತ್ತದೆ. 

ನಮಗೆ ಮಕ್ಕಳ ಬಗ್ಗೆ ಪ್ರೀತಿ ಇದ್ದರೆ ಆ ತಾಜಾ ಮನಸುಗಳೊಡನೆ, ಜೀವಗಳೊಡನೆ ನಾವು 
ಹೊಂದಿಕೊಳ್ಳುವುದಕ್ಕೆ ಆಗಬೇಕು. ಅವರ ಕಣ್ಣಿನಿಂದ ಲೋಕವನ್ನು ಕಂಡು ಬೆರಗುಪಡುವುದಕ್ಕೆ ಆಗಬೇಕು. 
ಆದರೆ ಮಗು ನಮಗೆ, ಅಂದರೆ ದೊಡ್ಡವರಿಗೆ ಹೊಂದಿಕೊಳ್ಳಬೇಕು ಅನ್ನುವುದೇ ನಮ್ಮ ಅಪೇಕ್ಷೆ. ಬೆರಗು 
ಕಳೆದುಕೊಂಡು, ನಾವು ದಯಪಾಲಿಸುವ ಉತ್ತರಗಳನ್ನು ಒಪ್ಪಿಕೊಂಡು ನಮ್ಮಂತೆ, ಎಲ್ಲರಂತೆ ಆಗಬೇಕು 
ಮಗು ಎಂದು ಬಯಸುತ್ತೇವೆ. 

ಶಾಲೆಯಲ್ಲಿ ಕಲಿಯುವ ವಿಷಯ ಯಾವುದೇ ಇರಲಿ ಮಗುವಿನ ಮನಸಿಗೆ ತುಂಬುವ ಭಾಷೆಯ 
ಸ್ವರೂಪ ಮಾತ್ರ ಒಂದೇ . ಅದು ನಮಗೆ ಗೊತ್ತಿರುವ ಉತ್ತರಗಳನ್ನು ಮಗುವೂ ಹೇಳುವಂತಾಗಲಿ ಎಂದು 
ರೂಪಿಸಿದ ಪ್ರಶ್ನೆಗಳನ್ನು ಕೇಳುವುದು. ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತು ? ಗಂಧಕಾಮ್ಲದ 
ಗುಣಸ್ವಭಾವಗಳೇನು? ನ್ಯೂಟನ್ನನ ಮೂರನೆಯ ನಿಯಮ ಯಾವುದು ? ಅಸಹಾಯಕ ಮಕ್ಕಳು ಉತ್ತರಗಳನ್ನು 
ಕಲಿತು ಹೇಳುತ್ತವೆ, ಬರೆಯುತ್ತವೆ, ಮರೆಯುತ್ತವೆ. ಸುಮ್ಮನೆ ನೆನಪು ಮಾಡಿಕೊಳ್ಳಿ. ನೀವು ಶಾಲೆ 
ಕಾಲೇಜಿಗೆ ಹೋದವರಾಗಿದ್ದರೆ ಅಲ್ಲಿ ನಿಮಗೆ ಕಲಿಸಲ್ಪಟ್ಟ ವಿಷಯಗಳಲ್ಲಿ ಎಷ್ಟು ಈಗ ನಿಮ್ಮ ನೆನಪಿನಲ್ಲಿದೆ, 
ಎಷ್ಟು ನಿಮ್ಮ ಬದುಕಿಗೆ ಒದಗಿ ಬಂದಿದೆ? 

ನಮ್ಮ ಸಮರ್ಥನಿಗೀಗ ನಾಲ್ಕು ವರ್ಷ ಮುಗಿಯುತ್ತ ಬಂತು. ಕಳೆದ ಸುಮಾರು ಒಂದು ವರ್ಷದಿಂದ 
ಮನೆಯವರೆಲ್ಲ ಅವನೊಡನೆ ಮಾತನಾಡುವ ರೀತಿಯೇ ಬದಲಾಗಿದೆ. ಸಮರ್ಥನ ಅಮ್ಮ , ಅಪ್ಪ, ನಾನು, 
ಸಮರ್ಥನ ಅಜ್ಜಿ, ಮಾವಂದಿರು, ಚಿಕ್ಕಪ್ಪಂದಿರು ಎಲ್ಲರೂ ಅವನೊಡನೆ ಬಳಸುವ ವಾಕ್ಯಗಳಲ್ಲಿ ನೂರಕ್ಕೆ 
ಅರುವತ್ತು ಎಪ್ಪತ್ತರಷ್ಟು ನಿಷೇಧಾರ್ಥದ ವಾಕ್ಯಗಳೇ ! ಹೀಗೆ ಮಾಡಬೇಡ, ಅಲ್ಲಿ ಕೂರಬೇಡ, ಸೋಫಾಮೇಲೆ 
ಕುಣಿಯಬೇಡ, ಗಲಾಟೆ ಮಾಡಬೇಡ, ಟಿವಿ ನೋಡಬೇಡ, ಚೂಯಿಂಗ್‌ಗಮ್ ತಿನ್ನಬೇಡ- ನಿಷೇಧಾರ್ಥದ 
ವಾಕ್ಯಗಳಿಲ್ಲದೆ ಮಕ್ಕಳೊಡನೆ ಮಾತಾಡುವುದು ಎಷ್ಟು ಕಪ್ಪು ಹುಟ್ಟಿದ ಜೀವ ಸಂಪೂರ್ಣ ಸ್ವತಂತ್ರವಾದ 
ಮನಸಿನೊಡನೆ ಹುಟ್ಟಿರುತ್ತದೆ. ಭಾಷೆಯನ್ನು ಕಲಿಯುತ್ತ ಕಲಿಯುತ್ತ ಅದರ ಸ್ವಾತಂತ್ರ್ಯ ಇಷ್ಟಿಷ್ಟೆ ಕಳೆದುಕೊಳ್ಳುತ್ತ 
ಲೋಕಕ್ಕೆ ಹೊಂದಿಕೊಳ್ಳುತ್ತದೆ, ಅಥವ ಹಾಗೆ ನಾವು ಮಾಡುತ್ತೇವೆ. 

ಕಲಿಯುವುದರ ಬಗ್ಗೆಯೂ ನಮಗೆ ಎಷ್ಟೊಂದು ತಪ್ಪು ಕಲ್ಪನೆಗಳಿವೆ. ಮಕ್ಕಳು ಕಲಿಯಲೆಂದು 
ಸ್ಕೂಲು ಇರುವುದಲ್ಲ . ಸ್ಕೂಲು ಎಂಬ ಸಂಸ್ಥೆಯ ಅಗತ್ಯಕ್ಕೆ ಮಕ್ಕಳು ಕಚ್ಚಾ ವಸ್ತುಗಳಾಗಿ ಒದಗಿ ಬರುತ್ತವೆ 
ಅಷ್ಟೆ. ದಿನಕ್ಕೆ ಆರು ಗಂಟೆಯಂತೆ, ವಾರಕ್ಕೆ ಐದು ದಿನದ ಹಾಗೆ, ವರ್ಷಕ್ಕೆ ಹತ್ತು ತಿಂಗಳ ಕಾಲ, ಒಟ್ಟಾರೆ 
ಹನ್ನೆರಡು ವರ್ಷ ಸ್ಕೂಲು ಅನ್ನುವುದು ಮಗುವಿನ ಜೀವಂತಿಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು 
ನಾಶಮಾಡುತ್ತದೆ. ಶಾಲೆಯಲ್ಲೂ ನಿಷೇಧಗಳದ್ದೇ ಕಾರುಬಾರು. ಮೇಷ್ಟರು ಹೇಳುವವರೆಗೆ ಮಾತಾಡಬಾರದು; 
ಪ್ರಶ್ನೆ ಕೇಳುವುದಿದ್ದರೆ ಕೈ ಎತ್ತಬೇಕು; ಅನುಮತಿಕೊಟ್ಟರೆ ಮಾತಾಡಬೇಕು; ಕಿಟಕಿಯಾಚೆ ನೋಡಬಾರದು; 


୦୧a 


ನುಡಿಯೊಳಗಾಗಿ 


ಪಕ್ಕದ ಮಗುವಿನೊಡನೆ ಮಾತು ನಿಷಿದ್ದ; ಗಲಾಟೆ ಮಾಡಕೂಡದು - ಎಷ್ಟೊಂದು ನಿಷೇಧಗಳು ಶಾಲೆಯಲ್ಲಿ. 
ಹನ್ನೆರಡು ವರ್ಷ ಬೆಳೆದ ಮಗು ಕಾಲೇಜಿಗೆ ಬಂದಾಗ ಸ್ವಂತ ಆಲೋಚನೆ ಇಲ್ಲ, ಸ್ವಂತವಾಗಿ ಬರೆಯುವುದಕ್ಕೆ 
ಬರುವುದಿಲ್ಲ. ವಿಷಯ ಕುರಿತು ಸಂವಾದದಲ್ಲಿ ಭಾಗವಹಿಸುವುದಿಲ್ಲ ಇತ್ಯಾದಿ ಆಕ್ಷೇಪ ಬೇರೆ. ಸ್ವಂತಿಕೆಯನ್ನು 
ಕಳೆಯುವ ಶಿಸ್ತಿಗೆ ಮಗುವನ್ನು ಒಳಪಡಿಸಿ ಸ್ವಂತಿಕೆ ಇಲ್ಲ ಎಂದು ಬೆಳೆದ ಮಗುವನ್ನು ಆಕ್ಷೇಪಿಸುವುದಕ್ಕಿಂತ 
ವಿಪರ್ಯಾಸ ಬೇರೆ ಇದೆಯೆ! 

ನಮ್ಮ ಇಡೀ ಶಿಕ್ಷಣ ಕ್ರಮ , ಇಡೀ ಪರೀಕ್ಷಾ ವ್ಯವಸ್ಥೆ , ಸ್ಕೂಲು, ಕಾಲೇಜು ಇವೆಲ್ಲ ಆತ್ಮವಂಚನೆಯ 
ತಳಹದಿಯ ಮೇಲೆ ನಿಂತಿವೆ ಅನಿಸುತ್ತದೆ. ಪಾಸು-ಫೇಲು ಅನ್ನುವುದನ್ನೆ ನೋಡಿ, ಜಗತ್ತಿನಾದ್ಯಂತ 
ನೂರಕ್ಕೆ ಅರುವತ್ತು ಮಕ್ಕಳು ಫೇಲ್ ಆಗುತ್ತಾರೆ. ಇನ್ನೂ ಶೇಕಡಾ ಮೂವತ್ತು ಪಾಸಾಗುತ್ತಾರೆ ಆದರೆ 
ನಿಜವಾಗಿ ಅವರಿಗೆ ತಾವು ಪಾಸಾದ ವಿಷಯದಲ್ಲಿ ಏನೂ ನಿಜವಾಗಿ ತಿಳಿದಿರುವುದಿಲ್ಲ. ಯಾರನ್ನೂ 
ಫೇಲು ಮಾಡಬಾರದು ಅನ್ನುವ ನಿಯಮ ಬೇರೆ. ಪಾಸು-ಫೇಲು ಮಕ್ಕಳ ಸಾಧನೆಯ ಮಾನದಂಡಗಳಲ್ಲ. 
ಸಾಂಸ್ಥಿಕ ಅಗತ್ಯಗಳು, ಇಡೀ ಜಗತ್ತು ನಡೆಯುತ್ತಿರುವುದೇ ಫೇಲ್ ಆದವರಿಂದ ಅನ್ನಿಸುವುದಿಲ್ಲವೇ ? 

ಮಕ್ಕಳು ಫೇಲ್ ಆಗುವುದಕ್ಕೆ ಅವರಿಗೆ ಬೋರ್ಆಗುವುದು, ಭಯವಿರುವುದು, ಗೊಂದಲವಿರುವುದು, 
ತಮ್ಮಿಂದ ಅಪ್ಪ ಅಮ್ಮಂದಿರಿಗೆ ನಿರಾಸೆಯಾಗುವುದೆಂಬ ಆತಂಕ, ಅಳುಕು ಇವೆಲ್ಲ ಕಾರಣಗಳಿರಬಹುದು. 
ಅಪ್ಪ ಅಮ್ಮಂದಿರ ಅಪೇಕ್ಷೆಗಳ ಮೋಡ ಯಾವಾಗಲೂ ಮಗುವನ್ನು ಕವಿದುಕೊಂಡೇ ಇದ್ದರೆ ಫೇಲ್ 
ಆಗುವುದು ಸಹಜವಲ್ಲವೇ ? ಶಾಲೆಯಲ್ಲಿ ಕಲಿಸುವ ವಿಷಯಗಳು ಕುಲ್ಲಕ, ಬೇಸರದ್ದು , ಮಕ್ಕಳ ಶಕ್ತಿ 
ಸಾಮರ್ಥ್ಯ ಚೈತನ್ಯ ಕೌಶಲಗಳಗಿಂತ ತುಂಬ ಕಡಮೆ ಮಟ್ಟದ್ದು ಆಗಿರುವಾಗಲೂ ಬೇಸರ ಹುಟ್ಟುತ್ತದೆ. 
ಶಾಲೆಯಲ್ಲಿ ಕಿವಿಯನ್ನು ತುಂಬುವ ಮನಸ್ಸನ್ನು ಕಿಕ್ಕಿರಿಯುವ ಭಾಷಾ ಪ್ರವಾಹ ಅರ್ಥಹೀನ ಅನಿಸುತ್ತದೆ, 
ಮಕ್ಕಳಿಗೆ ಏನು ಗೊತ್ತಿದೆಯೋ ಅದಕ್ಕೂ ಶಾಲೆಯ ಭಾಷೆ ತಿಳಿಸಿಕೊಡುವ ಸಂಗತಿಗೂ ಸಂಬಂಧವಿಲ್ಲ, 
ಅಥವ ತದ್ವಿರುದ್ಧ ಅನಿಸುತ್ತದೆ. 

ಮಕ್ಕಳು ಶಾಲೆಯಲ್ಲಿ ಮಾತ್ರ ಕಲಿಯುತ್ತಾರೆ, ಅಪ್ಪ ಅಮ್ಮ ಹೇಳಿಕೊಟ್ಟದ್ದನ್ನು ಮಾತ್ರ ಕಲಿಯುತ್ತಾರೆ 
ಅನ್ನುವುದು ದೊಡ್ಡ ಅಪನಂಬಿಕೆ. ಎಲ್.ಕೆ. ಜಿ. ಶಾಲೆಗೆ ಹೋಗುವ ನಮ್ಮ ಸಮರ್ಥನನ್ನು ಅವರಮ್ಮ 
ಮೊನ್ನೆ ಕೇಳುತಿದ್ದರು, 'ಹಾರ್ಟ್ ಅಂದರೆ ಗೊತ್ತೇನೋ ?' ' ಗೊತ್ತು ಮಮ್ಮಿ , ಅದೇ ಕೆಂಪಗಿರುತ್ತೆ, ಬಾಣ 
ಚುಚ್ಚಿಕೊಂಡಿರುತ್ತೆ, ಐ ಲವ್ ಯು ಅನ್ನುತ್ತಲ್ಲ ಅದು' ಅನ್ನುವ ಉತ್ತರಕೊಟ್ಟ ಅವನು. ಮಕ್ಕಳು ಏನು 
ನೋಡುತ್ತಾರೆ, ಏನು ಕಲಿಯುತ್ತಾರೆ , ಹೇಗೆ ಕಲಿಯುತ್ತಾರೆ - ನಮಗೆ ಗೊತ್ತಿಲ್ಲ, ಗೊತ್ತಾಗುವುದು ಸಾಧ್ಯವಿಲ್ಲ. 

ಮಕ್ಕಳಿಗೆ ಏನು ಬೇಕು ಎಂದು ದೊಡ್ಡವರು ಭಾವಿಸಿದ್ದೇವೆಯೋ ಅದು ಶಿಕ್ಷಣಕ್ರಮವಾಗಿದೆ. 
ದೊಡ್ಡವರ ಹೆಮ್ಮೆಯನ್ನು ಪೋಷಿಸುವುದಕ್ಕಾಗಿ ಸ್ಕೂಲುಗಳಿವೆ. ಮಗು ಹೀಗೇ ಬದುಕನ್ನು ನೋಡಬೇಕು, 
ಹೀಗೇ ಬದುಕನ್ನು ಅರ್ಥಮಾಡಿಕೊಳ್ಳಬೇಕು, ಹೀಗೇ ಆಲೋಚನೆ ಮಾಡಬೇಕು ಎಂದು ತಿದ್ದುವುದಕ್ಕಾಗಿ 
ಶಿಕ್ಷಣ ಅನ್ನುವ ಸಂಸ್ಥೆ ರೂಪುಗೊಂಡಿದೆ. ಶಿಕ್ಷಣ ಕ್ರಾಂತಿಕಾರಿಯಾಗುವುದಕ್ಕಿಂತ ಮಿಗಿಲಾಗಿ 
ಸಂಪ್ರದಾಯನಿಷ್ಠವಾಗಿರುವುದೇ ಹೆಚ್ಚು. ಇರುವ ವ್ಯವಸ್ಥೆಗೆ ಹೊಂದಿಕೊಳ್ಳುವಂತೆ ಮನಸ್ಸು ತಿದ್ದುವುದೇ 
ಅದರ ಗುರಿ. ಪ್ರೀತಿ, ಸ್ನೇಹ, ಸಮಾಧಾನಗಳ ಪಾಠ ಹೇಳುತ್ತ ಸ್ಪರ್ಧೆ , ಮತ್ಸರ, ಆಕ್ರೋಶ, ವಂಚನೆಗಳು 
ಬದುಕಿಗೆ ಅಗತ್ಯ ಅನ್ನುವುದನ್ನು ಸುಪ್ತವಾಗಿ ಮನಸಿನಲ್ಲಿ ತುಂಬುವುದೇ ಶಾಲೆಯ ಭಾಷೆಯ ಲಕ್ಷಣ. 
* ಟಾಲ್ಸ್ಟಾಯ್, ರವೀಂದ್ರನಾಥ ಟಾಗೋರ್, ವಿನೋಬಾ ಭಾವೆ, ಇವಾನ್ ಇಲಿಚ್ , ಜಾನ್ ಸಿ. 
ಹಾಲ್ಸ್, ನೀಲ್, ಒಬ್ಬಿಬ್ಬರಲ್ಲ ನೂರಾರು ಜನ ಸೂಕ್ಷ್ಮಜ್ಞರು ಶಾಲೆ ಅನ್ನುವ ಸಂಸ್ಥೆಯ ಕೆಡುಕುಗಳ ಬಗ್ಗೆ 
ಹೇಳಿದ್ದಾರೆ, ಹೊಸ ಪ್ರಯೋಗಗಳನ್ನು ನಡೆಸಿದ್ದಾರೆ. ಅಂಥ ಬಲ್ಲವರ ಮಾತಿನ ಸಾರಾಂಶ ಇದು: ವಿದ್ಯೆ 
ಅನ್ನುವದು ಕುತೂಹಲದಿಂದ ಒಳಗುಮಾಡಿಕೊಂಡು ತನ್ನದಾಗಿಸಿಕೊಂಡದ್ದು, ಶಿಕ್ಷಣ ಅನ್ನುವುದು 


ನುಡಿಯೊಳಗಾಗಿ 


ಬಲವಂತವಾಗಿ ತುಂಬಿಸಿದ್ದು, ಯಶಸ್ವೀ ಆಸಾಮಿಯನ್ನು ಸೃಷ್ಟಿಸುವುದಕ್ಕಿಂತ ಸಂತೋಷವಾಗಿರುವ 
ಮನುಷ್ಯರನ್ನು ಸೃಷ್ಟಿಸುವುದು ವಿದ್ಯೆಯ ಗುರಿಯಾಗಬೇಕು. ಹೀಗೆ ಆಗುವುದಕ್ಕೆ ವಿಫಲತೆಯ ಭಯವಿಲ್ಲದೆ 
ಕುತೂಹಲದಿಂದ ಅರಿಯುವ ಮನಸ್ಸಿಗೆ ಶಕ್ತಿ ತುಂಬಬೇಕು. 

ಖಲೀಲ್ ಗಿಬ್ರಾನ್‌ನ ಸುಪ್ರಸಿದ್ಧ ಕವಿತೆಯ ಸಾಲು ನೋಡಿ: 
- ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಬದುಕಿನ ಬಗ್ಗೆ ಬದುಕಿಗೇ ಇರುವ ಹಂಬಲದ 
ಮಕ್ಕಳು ಅವು. ನಿಮ್ಮ ಮೂಲಕ ಬರುತ್ತಾರೆ, ಆದರೆ ನಿಮ್ಮಿಂದ ಬಂದವರಲ್ಲ; ನಿಮ್ಮೊಂದಿಗೆ 
ಇರುತ್ತಾರೆ, ನಿಮ್ಮ ಅಧೀನರಲ್ಲ . ನಿಮ್ಮ ಪ್ರೀತಿಯನ್ನು ಅವರಿಗೆ ಕೊಡಬಹುದು, ನಿಮ್ಮ 
ಆಲೋಚನೆಗಳನ್ನಲ್ಲ. ಮಕ್ಕಳಿಗೆ ಅವರದ್ದೇ ಆಲೋಚನೆಗಳಿವೆ. 


- ಮಕ್ಕಳ ಮೈಯಿಗೊಂದು ಮನೆ ಕೊಡಬಹುದು, ಅವರ ಆತ್ಮಕ್ಕಲ್ಲ. ಮಕ್ಕಳ ಆತ್ಮ 
ಬದುಕುವುದು ನಾಳೆಗಳಲ್ಲಿ, ನಿಮ್ಮ ಕನಸಿನಲ್ಲೂ ಆ ನಾಳೆಯನ್ನು ನೀವು ಕಾಣಲಾರಿರಿ. 
ಮಕ್ಕಳಂತೆ ಆಗಲು ಯತ್ನಿಸಬಹುದು ನೀವು, ಅವರನ್ನು ನಿಮ್ಮಂತೆ ಮಾಡಬೇಡಿ. ಬದುಕು 
ಮುಂದೆ ಸಾಗುವುದೇ ಹೊರತು ಹಿಂದೆ ಹರಿಯುವುದಲ್ಲ, ನಿನ್ನೆಗಳ ಸುಳಿಯಲ್ಲಿ ಸಿಕ್ಕುವುದೂ 
ಅಲ್ಲ. 


ನೀವು ಧನುಸ್ಸು, ನಿಮ್ಮ ಮಕ್ಕಳು ಆ ಧನುಸಿಗೆ ಹೂಡಿದ ಬಾಣ , ಹೆದೆ ಸೆಳೆದ 
ಬಿಲ್ಲುಗಾರ ಅನಂತದಲ್ಲಿರುವ ಬಿಂದುವಿಗೆ ಗುರಿ ಹೂಡಿದ್ದಾನೆ. ಬಾಣ ಅಲ್ಲಿಗೆ ತಲುಪಲೆಂದು 
ಕಸುವೆಲ್ಲ ಹಾಕಿ ಬಿಲ್ಲು ಬಾಗುವಂತೆ ಎಳೆದಿದ್ದಾನೆ. ಬಿಲ್ಲುಗಾರನ ಕೈಯ ಬಿಲ್ಲಿನಂತೆ ಬಾಗಿ 
ಆನಂದಪಡಿ. ಹಾರುವ ಬಾಣ ಅವನಿಗಿಷ್ಟ. ಅಂತೆಯೇ ಸ್ಥಿರವಾದ ಧನುಸ್ಸು ಕೂಡಾ.' 

ಸರ್ಕಾರ, ಶಿಕ್ಷಣ , ಸೈನ್ಯ, ಪೋಲೀಸು, ಸೆರೆಮನೆ, ನ್ಯಾಯಾಲಯ , ಧರ್ಮ, ಆಸತ್ರೆ ಇವೆಲ್ಲವೂ 
ನಾವು ಬಳಸುವ ಭಾಷೆಯಿಂದಲೇ ರೂಪುಗೊಂಡಿರುವ 'ಸಂಸ್ಥೆಗಳು, ರಚನೆಗಳು , ಸಂಸ್ಥೆ ಅಂದರೆ 
ಸ್ಥಾಪಿತವಾದದ್ದು, ನಿಯಮಗಳನ್ನುಳ್ಳದ್ದು, ಸ್ಥಿರವಾದದ್ದು. ಈ ಸಂಸ್ಥೆಗಳೆಂಬ ರಚನೆಗಳೇ ವ್ಯಕ್ತಿತ್ವವನ್ನೂ 
ರೂಪಿಸುತ್ತವೆ, ಮನುಷ್ಯತ್ವ ಅನ್ನುವುದರ ವ್ಯಾಖ್ಯೆಯನ್ನೂ ನೀಡುತ್ತವೆ. ಇವನ್ನು ಕುರಿತ ಚಿಂತನೆ ಭಾಷೆಯ 
ತತ್ವದ ಬಲು ಮುಖ್ಯ ಭಾಗ, ಅವನ್ನು ಪರಿಶೀಲಿಸುವುದಕ್ಕೆ ಮುನ್ನುಡಿಯಾಗಿ ಮಕ್ಕಳದಿನಾಚರಣೆಯ 
ಹೊತ್ತಿನಲ್ಲಿ ಈ ವಾರದ ಬರಹ ರೂಪುಗೊಂಡಿದೆ. ಇಲ್ಲಿನ ಕೆಲವು ಮಾತುಗಳು ಉತ್ತೇಕ್ಷೆ ಅನಿಸಿದರೂ 
ಅದರ ಹಿಂದೆ ಇರುವ ಸತ್ಯ ಮನಸಿಗೆ ಇಳಿಯಲೆಂಬುದು ಹಾರೈಕೆ. 


[ ಸಾಪ್ತಾಹಿಕ ಪುರವಣಿ, ೧೧ - ೧೧ - ೨೦೧೨] 


೧೯೫ 


ನುಡಿಯೊಳಗಾಗಿ 


ಕಥೆ ಮತ್ತು ಸಂಸ್ಥೆ 


ನಮ್ಮೆಲ್ಲರ ತಲೆಯಲ್ಲೂ ಒಂದೊಂದು ಕಥೆ ಇರುತ್ತದೆ, ಅದಕ್ಕೆ 
ಲೋಕದಲ್ಲಿ ಸಾಕ್ಷಿ ಹುಡುಕುತ್ತ ಇರುತ್ತೇವೆ- ಸುಮಾರಾಗಿ ಈ ಅರ್ಥದ 
ಒಂದು ಮಾತನ್ನು ತೇಜಸ್ವಿಯವರ ' ಚಿದಂಬರ ರಹಸ್ಯ ' 
ಕಾದಂಬರಿಯಲ್ಲಿ ಕೆಸರೂರಿಗೆ ಬಂದ ಪತ್ತೇದಾರ ಹೇಳುತ್ತಾನೆ. 

ಬದುಕಿನ ಯಾವುದೇ ಸಂಗತಿಯನ್ನಾಗಲಿ ಆದಿ, ಮಧ್ಯ, 
ಅಂತ್ಯವಿರುವ ಕಥೆಯಾಗಿ ನಿರೂಪಿಸಿಕೊಳ್ಳದಿದ್ದರೆ ಅರ್ಥವೇ 
ಆಗುವುದಿಲ್ಲ. ಹತ್ತು ಅಂಗಡಿ ಸುತ್ತಿ ಶಾಪಿಂಗ್ ಮಾಡಿದ್ದು, ಪ್ರವಾಸ 
ಹೋದಾಗ ಆದ ನಡೆದ ಘಟನೆಗಳು, ಮನೆಯಲ್ಲಿ ಹತ್ತು ವರ್ಷದ 
ಹಿಂದೆ ನಡೆದ ಮದುವೆಯ ವಿಷಯ , ತಲೆಮಾರಿನಿಂದ ಸಾಗಿ 
ಬಂದಿರುವ ಮನಸ್ತಾಪ , ಹಿತವೋ ಅಹಿತವೋ ಆದ ಪ್ರಣಯ 
ಪ್ರಸಂಗ, ಇರುವ ಪಕ್ಷ ಬಿಟ್ಟು ಹೊಸ ಪಕ್ಷ ಕಟ್ಟುವ ರಾಜಕೀಯ 
ನಾಯಕರ ಏಳು ಬೀಳು ಎಲ್ಲವನ್ನೂ ಕಥನವಾಗಿಯೇ ಕಟ್ಟಿಕೊಂಡು 
ಅರ್ಥವನ್ನು ನಿರ್ಮಿಸಿಕೊಳ್ಳುತ್ತ ಇರುತ್ತೇವೆ. 

ಪತ್ರಿಕೆಗಳಿಗೆ, ಟಿವಿಗೆ ಎಲ್ಲವೂ 'ಸ್ಟೋರಿ'ಗಳೇ . ಇಂಥ ಯಾವುದೇ 
ಸಂಗತಿಯನ್ನು ಕಥೆಯಾಗಿ ಹೇಳುತ್ತ ಹೇಳುತ್ತ ನಾವು ಕಟ್ಟಿಕೊಂಡ 
ಕಥೆಯನ್ನೇ ನಿಜವೆಂದು ನಂಬುತ್ತಲೂ ಇರುತ್ತೇವೆ. ಕಟ್ಟಿಕೊಂಡ 
ಕಥೆಗಳ ಆಚೆಗೆ ಏನಾದರೂ ಸತ್ಯವಿದೆಯೇ ಅನ್ನುವುದೇ ಚಿದಂಬರ 
ರಹಸ್ಯ . 

ಅಂದಹಾಗೆ ಚಿತ್ - ಅಂಬರ ಅಂದರೆ ಚಿತ್ರ ಮತ್ತು ಆಕಾಶ, 
ಆಕಾಶವೇ ಹೊದಿಕೆಯಾದ ಚಿತ್ತ, ಆಕಾಶದ ಹಾಗೆ ಏನೂ ಇಲ್ಲದ, 
ಎಲ್ಲವೂ ಇರುವ ಚಿತ್ತ ಎಂದೆಲ್ಲ ಹೇಳಿಕೊಳ್ಳಬಹುದು. ತಮಿಳುನಾಡಿನ 
ಚಿದಂಬರಂನಲ್ಲಿರುವ ದೇವಾಲಯದ ಗರ್ಭಗುಡಿಯಲ್ಲಿ ಇರುವ 
ಪರದೆಯನ್ನು ತೆರೆಯುವ ಕ್ಷಣಕ್ಕೆ ಭಕ್ತರು ಕಾಯುತ್ತಾರೆ. ಪರದೆಯ 
ಹಿಂದೆ ಇರುವುದರ ದರ್ಶನವಾಗಲೆಂದು. 


ನುಡಿಯೊಳಗಾಗಿ 


೧೯೬ 


ಪರದೆ ಸರಿದಾಗ ಹಿಂದೆ ಏನೂ ಇಲ್ಲ. ಇದು ಕೂಡ ಪರದೆಯ ಹಿಂದೆ ಏನೂ ಇಲ್ಲ ಅನ್ನುವುದು 
ಗೊತ್ತಿದ್ದೂ ಸುಮ್ಮನೆ ಕಾಯುವ ಒಣ ಅಭ್ಯಾಸವಾಗಿಬಿಟ್ಟಿದೆ . ಆದರೆ ಇದೊಂದು ಬೆಡಗಿನಂಥ ರೂಪಕ , 
ಮನಸ್ಸು ಕೊಟ್ಟು ಅರಿತರೆ. 

ಭಾಷೆ -ಕಥೆ - ಸಾಮಾಜಿಕ ಸಂಸ್ಥೆಗಳು ಇವಕ್ಕೆ ಇರುವ ಸಂಬಂಧವನ್ನು ಕುರಿತು ಗಿಯಾಮೃತಿಸ್ತಾ 
ವಿಕೊ ಗಿಯಾಂಬಶಿಸ್ತ ( ೧೬೬೮ - ೧೭೭೪) ತುಂಬ ಹೊಸರೀತಿಯಲ್ಲಿ ಪರಿಶೀಲಿಸಿದ. ವಿಕೋ ಇಟಲಿಯ 
ನೇಪಲ್ಲಿನಲ್ಲಿ ಹುಟ್ಟಿದ. ಅವನಪ್ಪ ಪುಸ್ತಕ ವ್ಯಾಪಾರಿ. ಅಮ್ಮ ಗಾಡಿ ಕಟ್ಟುವವನ ಮಗಳು. ಅನಾರೋಗ್ಯ 
ಮತ್ತು ಜೆಸೂಯಿಟ್ ಶಿಕ್ಷಣ ಕ್ರಮ ಅತೃಪ್ತಿ ಹುಟ್ಟಿಸಿ ವಿಕೆ ಮನೆಯಲ್ಲೇ ಬೇಕಾದ್ದನ್ನು ಓದಿಕೊಂಡ. 

- ಕೆಲವು ಕಾಲ ಮೇಷ್ಟರಾಗಿದ್ದ. ಆಮೇಲೆ ನೇಪಲ್ಸ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನಾದ, ನೇಪಲ್ಸ್ನ 
ರಾಜ ಅವನನ್ನು ಚರಿತ್ರೆಲೇಖಕನಾಗಿ ನೇಮಕಮಾಡಿದ. ಆಧುನಿಕ ವೈಚಾರಿಕತೆಗೆ ರೂಪಕೊಟ್ಟ ಪ್ರಮುಖರಲ್ಲಿ 
ವಿಕೊ ಒಬ್ಬ . ಸೈಾ ನುವೊ ( ನವ ವಿಜ್ಞಾನ) ಅನ್ನುವ ಅವನ ಪುಸ್ತಕ ೧೭೨೫ರಲ್ಲಿ ಪ್ರಕಟವಾಯಿತು. 

ಸತ್ಯ , ಜ್ಞಾನ ಇವೆಲ್ಲವೂ ನಿರ್ಮಾಣ' ಗಳು , ' ರಚನೆ'ಗಳು ಅನ್ನುವ ನಿಲುವು ಅವನದು. 

ಇಡೀ ಮನುಷ್ಯ ಸಮಾಜವನ್ನು ಅರಿಯುವ ಬಗೆಯನ್ನು ವಿಕೋ ವಿಜ್ಞಾನವೆಂದು ಕರೆದ. ಗೆಲಿಲಿಯೊ , 
ಬೇಕನ್, ನ್ಯೂಟನ್ ಇಂಥ ಚಿಂತಕರೆಲ್ಲ ನೈಸರ್ಗಿಕ ಜಗತ್ತಿನ ವಿಜ್ಞಾನವನ್ನು ರೂಪಿಸಿದ್ದಾರೆ, ಈಗ 
ಮನುಷ್ಯನ ಫಿಸಿಕ್ಸ್ ರಚಿಸಿಕೊಳ್ಳುವ ಗಳಿಗೆ ಬಂದಿದೆ ಅಂದ ವಿಕೆ . 

ಮನುಷ್ಯನ ವಿಜ್ಞಾನದ ಮುಖ್ಯ ಕೆಲಸವೆಂದರೆ ಕಥೆ, ಕಥನಗಳನ್ನು ಗ್ರಹಿಸುವುದು ಹೇಗೆ ಅನ್ನುವುದನ್ನು 
ಕಂಡುಕೊಳ್ಳುವುದು. ಆದಿಮ ಮನುಷ್ಯ ಬಾಲಿಶನಲ್ಲ, ಮೂರ್ಖನಲ್ಲ, ಬರ್ಬರನೂ ಅಲ್ಲ. ಆದಿಮ 
ಮನುಷ್ಯನಿಗೆ ಜನ್ಮಜಾತವಾದ ಕಾವ್ಯವಿವೇಕವಿತ್ತು. ಆದಿಮ ಮನುಷ್ಯ ಅದನ್ನು ಬಳಸಿಕೊಂಡು ಸುತ್ತಲ 
ಪರಿಸರಕ್ಕೆ ತೋರಿದ ಪ್ರತಿಕ್ರಿಯೆಗಳು ರೂಪಕ, ಸಂಕೇತ, ಪುರಾಣದ ರೂಪಗಳನ್ನು ತಾಳಿದವು. 

- ಹಾಸ್ಯಾಸದ, ಅಸಂಬದ್ಧ, ಅತಿರಂಜಿತವೆಂಬಂತೆ ತೋರುವ ಸೃಷ್ಟಿ ಕಥನಗಳು ವಾಸ್ತವಕ್ಕೆ ತೋರಿದ 
ಮುಗ್ಧ ಪ್ರತಿಕ್ರಿಯೆಗಳಲ್ಲ, ಸುಳ್ಳುಗಳಲ್ಲ, ಕಲ್ಪನೆಗಳಲ್ಲ. ವಾಸ್ತವವನ್ನು ಅರಿಯುವ, ಭಾಷೆಯಲ್ಲಿ ಹಿಡಿದಿಡುವ, 
ನಿಭಾಯಿಸುವ ರೀತಿ ಈ ಕಥನಗಳಲ್ಲಿ ಕಾಣುತ್ತದೆ. ಪುರಾಣ ಕಥೆಗಳು ಆದಿಮ ಮನುಷ್ಯರು ನಿರೂಪಿಸಿಕೊಂಡಿದ್ದ 
ನಾಗರಿಕತೆಯ ಕಥೆಗಳು ಅನ್ನುತ್ತಾನೆ ವಿಕೆ . 

ಮನುಷ್ಯ ತನ್ನ ವಾಸ್ತವ ಅನುಭವವನ್ನು ಸಾಮಾನೀಕರಿಸಿ ನಿರೂಪಿಸಿದಾಗ ಪುರಾಣ ಕಥೆಗಳು 
ಹುಟ್ಟಿಕೊಂಡವು. ಅನುಭವಕ್ಕೆ, ಆಲೋಚನೆ , ಕಲ್ಪನೆಗಳಿಗೆ ಅರ್ಥವಾಗುವಂತ “ ಆಕಾರ ~ ಕೊಡುವ ಪ್ರಯತ್ನವೇ 
ಪುರಾಣಗಳ ಸೃಷ್ಟಿ, ಯೌವನ ಶಾಶ್ವತವಾಗಿ ಉಳಿಯಬೇಕು, ಸಾವನ್ನು ಗೆಲ್ಲಬೇಕು ಅನ್ನುವ ಹಂಬಲಗಳು 
ಎಲ್ಲ ಕಾಲದ ಮನುಷ್ಯರ ಹಂಬಲಗಳೇ ಅಲ್ಲವೇ . 

ಅವನ್ನು ಹಾಗೆ ಹೇಳುವುದಕ್ಕಿಂತ ಯಯಾತಿಯ ಕಥೆಯಾಗಿಯೋ ಮಾರ್ಕಂಡೇಯನ 
ಕಥೆಯಾಗಿಯೋ ರೂಪಿಸಿಕೊಂಡಾಗ ಹಂಬಲಕ್ಕೆ ಒಂದು ಆಕಾರ ಮೂಡುತ್ತದೆ. ಊರೂರು ತಿರುಗುತ್ತ 
ಕಥೆ ಹೇಳಿಕೊಂಡೇ ಬದುಕಿದ್ದ ಚಾರಣ ಕವಿಗಳಿದ್ದರು, ಎಲ್ಲ ಸಂಸ್ಕೃತಿಗಳಲ್ಲೂ , ಕಥೆಗಳ ಮೂಲಕವೇ 
ಬದುಕಿನ, ಸಮಾಜದ ಸತ್ಯಗಳನ್ನು ಸಮುದಾಯಗಳಲ್ಲಿ ಹರಡುತಿದ್ದರು. ಭಾಷೆಯ ನಿರೂಪಣೆಗಳೇ 
ವಿವಿಧ ಬಗೆಯ ಮದುವೆಯ ಕ್ರಮ , ರಾಜ್ಯಾಡಳಿತ ಕ್ರಮ , ಶಿಕ್ಷೆ , ಶಿಕ್ಷಣ ಇವೆಲ್ಲ ಸಂಸ್ಥೆಗಳನ್ನೂ ರೂಪಿಸುವುದರಲ್ಲಿ 
ಮುಖ್ಯ ಪಾತ್ರವಹಿಸಿದ್ದವು. 

`ಸಂಸ್ಥೆ ' ಅನ್ನುವ ಮಾತು ಬಂತು. ಈ ಮಾತನ್ನು ವಿಶೇಷವಾದ ಅರ್ಥದಲ್ಲಿ ಬಳಸುತ್ತಾರೆ. 
ಬದುಕಿನ ಬೇರೆ ಬೇರೆ ವಲಯಗಳಲ್ಲಿ ನಮ್ಮನ್ನು ನಿಯಂತ್ರಿಸುವ ವಿಧಿಗಳು , ನಿಯಮಗಳು, ನಿಯಂತ್ರಕಗಳ 
ಸಮೂಹವೇ ಸಂಸ್ಥೆ . 


೧೯೭ 


ನುಡಿಯೊಳಗಾಗಿ 


ಗಂಡು ಹೆಣ್ಣುಗಳ ಸಂಬಂಧ ಹೀಗಿರುವುದು ಅಪೇಕ್ಷಣೀಯ ಎಂದು ನಿರ್ಧರಿಸುವ ಮದುವೆ 
ಎಂಬ ಸಂಸ್ಥೆ , ಅಧಿಕಾರವನ್ನು ಹೇಗೆ ನ್ಯಾಯಬದ್ಧವಾಗಿ ಬಳಸಬೇಕು ಅನ್ನುವುದನ್ನು ವಿಧಿಸುವ ಸರ್ಕಾರವೆಂಬ 
ಸಂಸ್ಥೆ , ವಸ್ತು , ಉತ್ಪಾದನೆ, ಮಾರಾಟ , ಲಾಭ, ಇತ್ಯಾದಿಗಳನ್ನು ನಿರ್ಣಯಿಸುವ ಆರ್ಥಿಕ ವ್ಯವಸ್ಥೆ, 
ತಲೆಮಾರಿನಿಂದ ತಲೆಮಾರಿಗೆ ಜ್ಞಾನವನ್ನು ಹೇಗೆ ವರ್ಗಾಯಿಸಬೇಕು ಎಂಬುದನ್ನು ನಿರ್ಧರಿಸುವ ಶಿಕ್ಷಣ , 
ಅತಿಮಾನುಷ/ ಅಲೌಕಿಕದ ಬಗ್ಗೆ ನಮ್ಮ ಸಂಬಂಧವನ್ನು ನಿರ್ಧರಿಸುವ ಧರ್ಮ ಇವು ಮನುಷ್ಯ ಸಮಾಜದ 
ಮುಖ್ಯವಾದ ಸಂಸ್ಥೆಗಳು ಅನ್ನುತ್ತಾರೆ. 

- ಮಹಾಭಾರತದಂಥ ಕಥೆ ಮನುಷ್ಯ ಕಟ್ಟಿಕೊಂಡಿರುವ ಈ ಮುಖ್ಯ ಸಂಸ್ಥೆಗಳ ಪರಿಶೀಲನೆಯೇ 
ಅಲ್ಲವೇ ? ಅದರಲ್ಲಿ ಎಷ್ಟು ಬಗೆಯ ಮದುವೆಗಳು , ಎಷ್ಟು ಬಗೆಯ ಅಧಿಕಾರ/ ರಾಜರು, ಎಷ್ಟು ಬಗೆಯ 
ಶಿಕ್ಷಣದ ವಿವರಗಳು, ಎಷ್ಟೆಲ್ಲ ಧರ್ಮಸೂಕ್ಷ ಗಳ ಪರಿಶೀಲನೆ ಇದೆ ಅನ್ನುವುದನ್ನು ಗಮನಿಸಿ. 

ಕಥೆಗಳ ಹಾಗೆಯೇ ಸಂಸ್ಥೆಗಳೂ ಮನುಷ್ಯ ಮನಸ್ಸಿನಿಂದಲೇ ಆಕಾರ ಪಡೆಯುತ್ತವೆ. 

ಆಮೇಲೆ ' ಜಗತ್ತು ಇರುವುದೇ ಹೀಗೆ, ಇದು ಸಹಜ, ಇದು ಸತ್ಯ ' ಎಂದು ಮನುಷ್ಯ ಮನಸ್ಸು 
ತಾನೇ ಕಟ್ಟಿಕೊಂಡ ಕಥೆಗಳ ಮೂಲಕ, ಸಂಸ್ಥೆಗಳ ಮೂಲಕ ಲೋಕವನ್ನು ನೋಡಲು ಕಲಿಯುತ್ತದೆ. 
ಇರುವ ' ಸತ್ಯ ' ಮತ್ತು ಕಲ್ಪಿಸಿಕೊಂಡ ' ವಾಸ್ತವ' ಎರಡೂ ಒಂದೇ ಅನ್ನಿಸಲು ಶುರುವಾಗುತ್ತದೆ. 

ಲೋಕವನ್ನು ನೋಡುವುದೆಂದರೆ ಮನುಷ್ಯ ಮನಸ್ಸು ಲೋಕಕ್ಕೆ ಕೊಟ್ಟಿರುವ ರೂಪವನ್ನು ನೋಡುವುದಷ್ಟೇ 
ಆಗಿರುತ್ತದೆ. ಈ ಅರ್ಥದಲ್ಲಿ ಮನುಷ್ಯ ತನ್ನನ್ನು ತಾನೇ ಸೃಷ್ಟಿಸಿಕೊಳ್ಳುವ 'ಪೊಯೆಟ್' ಅನ್ನುತ್ತಾನೆ ವಿಕೆ . 
ಪೊಯೆಟ್ ಅನ್ನುವ ಮಾತಿನ ಗ್ರೀಕ್ ಮೂಲ ಪದಕ್ಕೆ ನಿರ್ಮಾಪಕ , ಮಾಡುವವನು, ಸೃಷ್ಟಿಸುವವನು 
ಅನ್ನುವ ಅರ್ಥವಿದೆ. ನಮ್ಮಲ್ಲೂ ಕವಿ ಅನ್ನುವ ಮಾತಿಗೆ ಬ್ರಹ್ಮ ಅನ್ನುವ ಅರ್ಥವಿದೆ. 

ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ಮನುಷ್ಯನ ಮನಸಿನ ಬಿಂಬಗಳ ಮೂಲಕ ಸೃಷ್ಟಿಗೊಂಡ ಸಮಾಜ, 
ಸಂಸ್ಥೆಗಳು ಮನುಷ್ಯನನ್ನೂ ತಿದ್ದಿ ರೂಪಿಸುವುದೂ ಗಮನಕ್ಕೆ ಬರುತ್ತದೆ. ಕುವೆಂಪುವ ಸೃಜಿಸಿದೀ ರಾಮಾಯಣಂ' 
ಎಂಬ ಮಾತು ನೆನಪಿಗೆ ಬರುತ್ತದೆ. ಕುವೆಂಪು ಕೃತಿಗಳನ್ನು ರಚಿಸಿದರು, ಆ ಕೃತಿಗಳೇ ಕುವೆಂಪು 
ಅವರನ್ನೂ ರಚಿಸಿದವು. ಮನುಷ್ಯ ಕಥೆಗಳನ್ನು ಕಟ್ಟಿಕೊಳ್ಳುತ್ತಾನೆ, ಪುರಾಣಗಳನ್ನು ಕಟ್ಟಿಕೊಳ್ಳುತ್ತಾನೆ, ಸಂಸ್ಥೆಗಳನ್ನು 
ಕಟ್ಟಿಕೊಳ್ಳುತ್ತಾನೆ , ತಾನು ಗ್ರಹಿಸಿದಂತೆ ಇಡೀ ಲೋಕವನ್ನೆ ರಚಿಸಿಕೊಳ್ಳುತ್ತಾನೆ, ಹಾಗೆ ಮಾಡುತ್ತ ಮಾಡುತ್ತ 
ತನ್ನನ್ನೆ ರಚಿಸಿ ರೂಪಿಸಿಕೊಳ್ಳುತ್ತಾನೆ. 

- ರಚನೆಯ ಕ್ರಿಯೆ ಅಂದರೆ ಗುರುತಿಸಬಹುದಾದ , ರಿಪೀಟು ಮಾಡಬಹುದಾದ ರೂಪಗಳ ಸೃಷ್ಟಿ. 
“ಕುರ್ಚಿ' ಅನ್ನುವುದಕ್ಕೆ ಮನುಷ್ಯ ಮನಸ್ಸು ಒಂದು ಆಕಾರ ಕೊಟ್ಟು ರಚನೆಯ ಮಾಡಿದೆಯಲ್ಲ ಅದನ್ನು 
ರಿಪೀಟು ಮಾಡಬಹುದು, ಆದ್ದರಿಂದಲೇ ಆ ರಚನೆ ಯಶಸ್ವಿ, ಸರ್ಕಾರದ ಮಾದರಿಗಳೂ ರಚನೆಗಳೇ 
ಆದ್ದರಿಂದ ಅವನ್ನೂ ರಿಪೀಟು ಮಾಡಬಹುದು. ಭಾಷೆಯೂ ರಚನೆಯೇ ಆದ್ದರಿಂದ ಅದನ್ನು ಕಲಿಯುವುದಕ್ಕೆ 
ಸಾಧ್ಯವಾಗಿದೆ. 

ಮತ್ತಷ್ಟು ಮುಂದುವರೆದು ಏಕೋ ಇನ್ನೊಂದು ಸಂಗತಿಯನ್ನು ಪ್ರಸ್ತಾಪಿಸುತ್ತಾನೆ. ಅದು ನಾವು 
ಯಾವುದನ್ನು ಮನುಷ್ಯತ್ವ, ಪ್ರೀತಿ, ಇತ್ಯಾದಿ ಸದ್ಗುಣಗಳು, ಮನುಷ್ಯತ್ವದ ಲಕ್ಷಣಗಳು ಅನ್ನುತ್ತೇವೋ 
ಅವೆಲ್ಲವೂ ಮನುಷ್ಯನಿಂದ ರಚನೆಗೊಂಡ ಭಾಷೆ, ಕಥನ, ಸಂಸ್ಥೆಗಳಿಂದ ಸಾಧ್ಯವಾಗಿರುವ ಫಲಿತಾಂಶಗಳು 
ಅನ್ನುತ್ತಾನೆ. 

ಸಂಪ್ರದಾಯಗಳು, ವಿಧ್ಯುಕ್ತ ಆಚರಣೆಗಳು ಇವೆಲ್ಲ ಮನುಷ್ಯನ ಮಿದುಳನ್ನು , ಮನಸ್ಸನ್ನು ತಿದ್ದುವ 
ಕಾರ್ಯ ಮಾಡುತ್ತ ಮನುಷ್ಯ ನಿರ್ಮಿತ ಲೋಕವು ಸಹಜ , ಅ -ಕೃತಕ ಅನ್ನುವ ದೃಷ್ಟಿ ನಮ್ಮಲ್ಲಿ 
ಮೂಡತೊಡಗುತ್ತದೆ . 


ನುಡಿಯೊಳಗಾಗಿ 


೧೯೮ 


ಸಮಾಜ ಹೀಗೆಯೇ ಇರಬೇಕು, ಬದುಕು ಹೀಗೆಯೇ ಸಾಗಬೇಕು, ಮನುಷ್ಯತ್ವ ಅಂದರೆ ಇದು 
ಅನ್ನುವ ಪೂರ್ವ ನಿರ್ಧಾರಿತವಾದ ಮಾದರಿಗಳು ಯಾವುದೂ ಇಲ್ಲ ಎಂದು ಪ್ರತಿಪಾದಿಸುವ ಅಸ್ತಿತ್ವವಾದ; 
ಮನುಷ್ಯತ್ವ ಅನ್ನುವುದು ಮನುಷ್ಯ ಸ್ವಭಾವ ಅನ್ನುವುದು ನಿರ್ದಿಷ್ಟ ಸಾಮಾಜಿಕ ಸಂಬಂಧಗಳಿಂದ, 
ಮನುಷ್ಯ ಸಂಸ್ಥೆಗಳ ವ್ಯವಸ್ಥೆಯಿಂದ ರೂಪುಗೊಳ್ಳುತ್ತದೆ ಎಂದು ನಂಬುವ ಮಾಕ್ಸ್ವಾದ ಇವು ಕೂಡ 
ಬದುಕಿನ ರಾಚನಿಕ ಅಂಶಕ್ಕೆ ಪ್ರಾಮುಖ್ಯ ಕೊಡುತ್ತವೆ. 

ಮನುಷ್ಯನಾಗಿರುವುದು ಅಂದರೆ ರಚನೆಯ ಸಾಮರ್ಥ್ಯ ಇರುವುದು , ಹಾಗೆ ರಚಿಸಿದ್ದಕ್ಕೆ ಹೊಂದಿಕೊಂಡು 
ಹೋಗುವುದು ಮಾತ್ರವಲ್ಲ; ತಾನೇ ರಚಿಸಿದ್ದರಿಂದ ಸ್ವಲ್ಪ ದೂರ ಸರಿದು ನೋಡುವ ಪರಿಶೀಲಿಸುವ 
ಸಾಮರ್ಥ್ಯವೂ ಇರುವುದು. ಅದಕ್ಕೆ ಸಹಾಯಕವಾಗುವುದು ಭಾಷೆ. ಮನುಷ್ಯನ ಎಲ್ಲ ರಚನೆಗಳಿಗೆ 
ತಳಹದಿಯಾಗಿರುವ ಭಾಷೆಯನ್ನೂ ಒಂದು ರಚನೆ ಎಂದು ನೋಡುವುದಕ್ಕೆ ಕಾರಣವಾದ ಸಂಗತಿಗಳಲ್ಲಿ 
ವಿಕೋನ ಪುಸ್ತಕವೂ ಒಂದು ಮುಖ್ಯವಾದ ಪ್ರಚೋದನೆ. 

ಅವನು ಯಾವುದನ್ನು ಹೊಸ ವಿಜ್ಞಾನ ಎಂದು ಕರೆದನೋ ಅದು ಕ್ರಮೇಣ ಸಂರಚನಾವಾದ 
ಎಂಬ ಹೆಸರಿನಲ್ಲಿ ದೊಡ್ಡ ತತ್ವವಾಗಿ ಬೆಳೆಯಿತು. ಮಾನವಿಕ ವಿಷಯಗಳ ಅಧ್ಯಯನಕ್ಕೆ ಹೊಸ ದಾರಿಯನ್ನು 
ತೋರಿಸಿತು. 

ತೇಜಸ್ವಿಯವರ ಮಾತನ್ನು ಈ ಲೇಖನದ ಆರಂಭದಲ್ಲಿ ಹೇಳಿದ್ದೆ . ಕೊನೆಯಲ್ಲಿ ನಮ್ಮ ದೇಶದ 
ಪುರಾಣಗಳ ಒಂದು ಲಕ್ಷಣವನ್ನು ಸೂಚಿಸಬೇಕು ಅನ್ನಿಸಿದೆ. ನಮ್ಮೆಲ್ಲ ಪುರಾಣಗಳೂ ವಿಶ್ವ ಸೃಷ್ಟಿಯಿಂದ 
ಆರಂಭವಾಗಿ ವಿಶ್ವದಲ್ಲಿ ಭೂಮಿಯ ಸ್ಥಾನವನ್ನು ನಿರ್ದೇಶಿಸುವುದರಿಂದಲೇ ತೊಡಗುತ್ತವೆ. ಪಂಪನ 
ಆದಿಪುರಾಣವನ್ನೇ ನೋಡಿ. 

ಲೋಕದ ಆಕಾರವರ್ಣನೆಯ ನಂತರ ಮಧ್ಯಮ ಲೋಕ, ಜಂಬೂದ್ವೀಪ, ಜಂಬೂದ್ವೀಪದಲ್ಲಿನ 
ಮಂದರ ಪರ್ವತ , ಅದರ ಬಳಿಯ ವಿದೇಹ, ಪಶ್ಚಿಮ ವಿದೇಹ, ಪಶ್ಚಿಮ ವಿದೇಹದಸೀದಾನದಿ , 
ನದಿಯ ತಟದ ಗಂಧಳ ದೇಶ, ಗಂಧಳ ದೇಶದ ವಿಜಯಾರ್ಧ ಪರ್ವತ, ಆ ಪರ್ವತದ ಸಾನು ಪ್ರದೇಶ, 
ಅಲ್ಲಿನ ವಿದ್ಯಾಧರ ಶ್ರೇಣಿಗಳು, ಆ ಶ್ರೇಣಿಗಳಲ್ಲಿನ ಮಾವಿನ ಮರ, ಅಲ್ಲಿದ್ದ ಅರಮನೆಯಲ್ಲಿದ್ದ ರಾಜ ಹೀಗೆ 
ಕಾಲ - ದೇಶಗಳನ್ನು ನಿರ್ದಿಷ್ಟಗೊಳಿಸುತ್ತ, ಒಂದು ಜೀವಿಯ ಕಥೆಗೂ ಇಡೀ ವಿಶ್ವಕ್ಕೂ ಇರುವ ಸಂಬಂಧವನ್ನು 
ಕಟ್ಟಿಕೊಡುತ್ತ ಮುಂದುವರೆಯುತ್ತದೆ. 

ಕಥೆ ಎಂದರೆ ಸಾಮಾನ್ಯವೇ ? ಅದು ನಾವು ನೀವು ಕಟ್ಟಿಕೊಂಡಿರುವ ಲೋಕ. ಭಾಷೆ ಎಂದರೆ 
ಸಾಮಾನ್ಯವೇ ? ಅದು ಕಥೆಯನ್ನೂ ಕಟ್ಟುವ, ಕಟ್ಟಿದ ಕಥೆಯನ್ನು ಬಿಡಿಸಿ ನೋಡುವುದಕ್ಕೂ ಒದಗುವ 
ಕರಣ. 


[ ಸಾಪ್ತಾಹಿಕ ಪುರವಣಿ, ೧೮ - ೧೧ - ೨೦೧೨] 


೧೯೯ 


ನುಡಿಯೊಳಗಾಗಿ 


ಬರವಣಿಗೆಯ ಮನೆ, ಆತ್ಮದ ಆಸ್ಪತ್ರೆ 


ಬರವಣಿಗೆಯ ಮನೆ, ಆತ್ಮದ ಆಸ್ಪತ್ರೆ ಇವೆರಡೂ ಲೈಬ್ರರಿಗಳನ್ನು 
ವರ್ಣಿಸಲು ಪ್ರಾಚೀನ ಈಜಿಪ್ಟಿನ ಜನ ಬಳಸುತಿದ್ದ ವರ್ಣನೆಗಳು. 

ಬರವಣಿಗೆ ಹುಟ್ಟಿಕೊಂಡದ್ದು , ಇವತ್ತೂ ಹೆಚ್ಚಿನ ಪ್ರಮಾಣದಲ್ಲಿ 
ಬಳಕೆಯಾಗುತ್ತಿರುವುದು ದಿನ ನಿತ್ಯದ ವ್ಯವಹಾರದ ವಿವರಗಳ 
ದಾಖಲೆಗೆ -ಭೂಮಿಯ ಒಡೆತನ , ದುಡ್ಡು ಕಾಸಿನ ಲೆಕ್ಕಾಚಾರ, ದವಸ 
ಧಾನ್ಯಗಳ ಪ್ರಮಾಣ , ತೆರಿಗೆ ಇತ್ಯಾದಿಗಳ ವಿವರವನ್ನು ಕಾದಿಡುವುದಕ್ಕೆ . 
ಕ್ರಮೇಣ ತನ್ನ ದನಿಯ ಮಿತಿಯ ಆಚೆಗೆ, ತನ್ನ ಕಾಲದಿಂದ ಆಚೆಗೆ 
ಇರುವವರನ್ನೂ ಬರವಣಿಗೆಯ ಮೂಲಕ ತಲುಪುವುದು ಸಾಧ್ಯ 
ಅನ್ನುವುದು ಹೊಳೆದಾಗ ಗತಕಾಲದ ವಿವೇಕ, ಸಮಕಾಲೀನ ತಿಳಿವಳಿಕೆ, 
ಭವಿಷ್ಯದ ಭರವಸೆ, ಭಯ ಎಲ್ಲವನ್ನೂ ಬರವಣಿಗೆಯ ಮೂಲಕ 
ಬೇಕಾದವರಿಗೆ ಬೇಕಾದಾಗ ಸಿಗುವಂತೆ ಮಾಡಬಹುದು ಅನ್ನುವ 


0 


d 


3 


ಸA 


he 


- 


AFA 


\ Adshe 


. 


A 


S 


. 


414 


ನುಡಿಯೊಳಗಾಗಿ 


೨೦೦ 


ಅರಿವು ಮೂಡಿತು. ಈ ಅರಿವೇ ಲೈಬ್ರರಿಗಳ ಉಗಮಕ್ಕೆ ಮುಖ್ಯ ಕಾರಣ. ಸೂಕ್ಷ್ಮವಾದ ಇನ್ನೂ ಒಂದು 
ವಿಷಯವಿದೆ. ಬರವಣಿಗೆಯ ಮೂಲಕ ಗತಕಾಲದ ಸಮ್ಮತ ಚಿತ್ರಣ , ವರ್ತಮಾನ ಕಾಲದ ವ್ಯವಸ್ಥೆಗಳ 
ವಿವರಣೆ ಬರವಣಿಗೆಯಿಂದ ಸಾಧ್ಯವಾದಷ್ಟೂ ಹೆಚ್ಚು ಜನಕ್ಕೆ ತಲುಪಿಸಲು ಸಾಧ್ಯ. ಜ್ಞಾನವೇ ಶಕ್ತಿ , 
ಜ್ಞಾನವೇ ಅಧಿಕಾರ. ಆದ್ದರಿಂದಲೇ ಜ್ಞಾನದ ಉಗ್ರಾಣದ ಯಜಮಾನಿಕೆ ಯಾರದ್ದಾಗಿರುತ್ತದೋ ಅವರಿಗೆ 
ದೊಡ್ಡ ಸಂಪತ್ತಿನ ಒಡೆತನವೇ ದೊರೆತಂತೆ. ರಾಜರು, ಧರ್ಮದ ಮುಖಂಡರು, ವೈದ್ಯಕೀಯ, 
ನ್ಯಾಯಶಾಸ್ತ್ರದಂಥ ದಾಖಲೆಗಳನ್ನು ಆಧರಿಸಿ ಕೌಶಲಗಳನ್ನು ಬಳಸುವವರಿಗೆ ಲೈಬ್ರರಿಗಳ ಅಗತ್ಯವಿತ್ತು. 

ಲೈಬ್ರರಿಗಳ ವಿಕಾಸ ಹೇಗೆ ನಡೆಯಿತು, ಮನುಷ್ಯ ಬರವಣಿಗೆಯನ್ನು ಕಂಡುಕೊಂಡಂದಿನಿಂದ 
ಇದುವರೆಗೆ ಲೈಬ್ರರಿಗಳು ತಾವು ಯಾವ ಸಂಸ್ಕೃತಿಗೆ ಸೇರಿದವೋ ಅದರಲ್ಲಿ ಎಂಥ ಪಾತ್ರ ವಹಿಸಿವೆ, ತಮಗೆ 
ದತ್ತವಾದ, ಉಡುಗೊರೆಯಾಗಿ ದೊರೆತ ಲೈಬ್ರರಿಗಳನ್ನು ಸಮಾಜ ಹೇಗೆ ಬಳಸಿಕೊಂಡಿವೆ ಇವೆಲ್ಲ ಸ್ವಾರಸ್ಯಕರ 
ಅಧ್ಯಯನದ ವಸ್ತುಗಳು. ಅಷ್ಟೇ ಮುಖ್ಯವಾದ ಪ್ರಶ್ನೆಗಳೆಂದರೆ ದಿನದಿನವೂ ಸೇರ್ಪಡೆಯಾಗುವ ಮಾಹಿತಿಯನ್ನು 
ಸುಲಭವಾಗಿ ಬಳಸಲು ಸಾಧ್ಯವಾಗುವಂತೆ ಹೇಗೆ ವರ್ಗೀಕರಿಸುತಿದ್ದರು, ಲೈಬ್ರರಿಗಳನ್ನು ಯಾರು 
ಬಳಸಬಹುದಾಗಿತ್ತು, ದಾಖಲೆಗಳ ಕಳವು, ವಿರೂಪ ಇಂಥ ಇಂದೂ ಲೈಬ್ರರಿಗಳನ್ನು ಕಾಡುವ ಪ್ರಶ್ನೆಗಳಿಗೆ 
ಯಾವ ಉಪಾಯ ಕಂಡುಕೊಂಡಿದ್ದರು ಅನ್ನುವ ಪ್ರಶ್ನೆಗಳು ಕೂಡ ಇವೆ. ಜ್ಞಾನದ ಸೃಷ್ಟಿ, ಜ್ಞಾನದ 
ಸಂಗ್ರಹ , ಜ್ಞಾನದ ಬಳಕೆ ಇವುಗಳ ಲಕ್ಷಣ ಹೇಗೆ ಯಾಕೆ ಬದಲಾಗುತ್ತ ನಡೆದವು ಇವೆಲ್ಲವೂ ನುಡಿ 
ಬಳಕೆಯನ್ನು ಕುರಿತ ಪ್ರಶ್ನೆಗಳೇ . 
- ನಲಂದಾ, ತಕ್ಷಶಿಲಾ, ವಿಶ್ವವಿದ್ಯಾಲಯದ ಲೈಬ್ರರಿಗಳಿಗಿಂತಲೂ ಅತಿ ಪ್ರಾಚೀನ ಲೈಬ್ರರಿಗಳ ತಿಳಿವಳಿಕೆ 
ಆರ್ಕಿಯಾಲಜಿಯ ಸಂಶೋಧನೆಗಳಿಂದ ದೊರೆತಿದೆ. ಮೊಟ್ಟ ಮೊದಲ ಪುಸ್ತಕ ಉಗ್ರಾಣಗಳು ಪತ್ತೆಯಾದದ್ದು 
ಸುಮೇರಿಯದಲ್ಲಿ, ಸುಮೇರಿಯದ ದೇಗುಲಗಳು ಅಲ್ಲಿನ ವ್ಯವಹಾರದ ದಾಖಲೆಗಳನ್ನ ಪ್ರಾರ್ಥನೆ,ಸ್ತೋತ್ರ 
ಮಂತ್ರ ಇತ್ಯಾದಿಗಳನ್ನೆಲ್ಲ ಕಾದಿಡುತಿದ್ದ ಮೊಟ್ಟಮೊದಲ ಲೈಬ್ರರಿಗಳು. ಅವು ಬಾಗಿಲುಗಳಿಲ್ಲದ, ಏಣಿಯ 
ಮೂಲಕ ಮಾತ್ರ ಇಳಿದು ಪ್ರವೇಶಿಸಬಹುದಾದ ನೆಲಮಾಳಿಗೆಗಳಲ್ಲಿದ್ದವು. ಮರದ ಪೆಟ್ಟಿಗೆಗಳಲ್ಲಿ, ಸೆಣಬಿನ 
ಬುಟ್ಟಿಗಳಲ್ಲಿ , ಇಟ್ಟಿಗೆಯಿಂದ ಕಟ್ಟಿದ ಗೂಡುಗಳಲ್ಲಿ ಮಣ್ಣಿನ ಫಲಕಗಳನ್ನು ಕಾದಿಡುತಿದ್ದರು. ಇಂಥ 
ಒಂದೊಂದು ಕೋಶಕ್ಕೂ ಲೇಬಲ್ಲಿನ ಥರ ಒಂದು ಫಲಕ, ಅದರಲ್ಲಿ ಆ ಕೋಶದೊಳಗಿನ ಫಲಕಗಳ 
ವಿವರ ಇರುತಿತ್ತು. 

ಗೌರವಾನ್ವಿತ ಉದಾತ್ತ ವೀರ 
ಕುರಿಗಳು ಎಲ್ಲಿ 
ಹಸು, ಎತ್ತುಗಳು ಎಲ್ಲಿ 
ನಿನ್ನೊಡನೆ ನಾನಿರಲಿಲ್ಲ 
ನಮ್ಮ ನಗರದಲ್ಲಿ 
ಹಿಂದಿನ ದಿನಗಳಲ್ಲಿ 
ದೈವಿಕ ನಿಯಮಗಳ ಪಾಲಕ 
ನನ್ನ ದೈವದ ಆವಾಸ 
ಬೆಂಕಿಯ ದೇವರು 

ಆಕಾಶದ ದೇವರು 
ಇಂಥ ಕ್ಯಾಟಲಾಗುಗಳನ್ನು ಪ್ರಾಚೀನ ಕವಿತೆಗಳೆಂದೇ ತಿಳಿದು ಅನುವಾದಿಸಿದವರೂ ಇದ್ದಾರೆ! 

ಮನುಷ್ಯ ಕುಲದ ಅತಿ ಹಳೆಯ ಲೈಬ್ರರಿ ಇದ್ದದ್ದು ಎಲ್ಲಾದಲ್ಲಿ . ಆಧುನಿಕ ಸಿರಿಯಾದ ಎಲ್ಲಾ (ಎಲ್ಲಾ 
ಎಂದರೆ 'ಬಿಳಿಯ ಕಲ್ಲು', ಈಗಿನ ಅದರ ಹೆಸರು ಟೆಲ್ ಮಾರ್ಡಿಕ್ ) ಎಂಬಲ್ಲಿ, ಇಟಲಿಯ ಆರ್ಕಿಯಾಲಜಿ 


೨೦೧ 


ನುಡಿಯೊಳಗಾಗಿ 


ತಜ್ಞರು ೧೯೭೪ - ೭೫ನೆಯ ಇಸವಿಯಲ್ಲಿ ಗ್ರಂಥಾಲಯವನ್ನು ಪತ್ತೆ ಮಾಡಿದರು. ಇಲ್ಲಿ ೧೮೦೦ 
ಪೂರ್ಣ ಮಣ್ಣಿನ ಫಲಕಗಳು, ೪೭೦೦ ಅಪೂರ್ಣ ಫಲಕಗಳು , ತುಣುಕುಗಳು ಪತ್ತೆಯಾದವು. ಕುಸಿದು 
ಬಿದ್ದ ಶೆಲ್ಲುಗಳ ನಡುವೆ ಇವು ಪತ್ತೆಯಾದವು. ಇವೆಲ್ಲ ಕ್ರಿಪೂ ೨೫೦೦ಕ್ಕಿಂತ ಪೂರ್ವದವು, ಕ್ರಿಪ್ 
೨೨೫೦ರಲ್ಲಿ ಎಲ್ಲಾ ನಗರವನ್ನು ಅಕ್ಕಾಡಿಯನ್ನರು ಸುಡುವುದಕ್ಕೂ ಮೊದಲಿನವು ಅನ್ನುವುದು ತಿಳಿಯಿತು. 
ಮೆಸೊಪಟಾಮಿಯದ ಜನ ಮಣ್ಣಿನ ಫಲಕಗಳ ಮೇಲೆ ಬರವಣಿಗೆ ಮಾಡುತಿದ್ದುದರಿಂದ ಇಡೀ ಊರು 
ಸುಟ್ಟರೂ , ಲೈಬ್ರರಿಯ ಶೆಲ್ಲುಗಳು ಸುಟ್ಟರೂ ಫಲಕಗಳು ಮಾತ್ರ ಬೆಂಕಿಗೆ ಸಿಕ್ಕು ಇನ್ನಷ್ಟು ಗಟ್ಟಿಯಾಗಿದ್ದವು! 
ಮೂರೂವರೆ ಮೀಟರ್ ಉದ್ದ, ನಾಲ್ಕು ಮೀಟರ್ ಅಗಲದ ಕೋಣೆಯಲ್ಲಿ ನೆಲದ ಮೇಲೆ ಫಲಕಗಳು 
ರಾಶಿ ಬಿದ್ದಿದ್ದವು. ಗೋಡೆಯುದ್ದಕ್ಕೂ ಇದ್ದ ಮರದ ಖಾನೆಗಳಲ್ಲಿದ್ದವು, ಕಟ್ಟಡಕ್ಕೆ ಬೆಂಕಿ ಬಿದ್ದಾಗ ಕೆಳಗೆ 
ಬಿದ್ದವು ಎಂದು ಊಹೆ ಮಾಡಿದರು. ಒಂದೊಂದು ಫಲಕಕ್ಕೂ ಶೀರ್ಷಿಕೆ, ಕ್ರಮಸಂಖ್ಯೆಯಂಥ ಬರಹ 
ಇದ್ದುದರಿಂದ ಅವು ಯಾವ ಶೆಲ್ಲಿನಲ್ಲಿದ್ದವು ಅನ್ನುವುದನ್ನು ಸಂಶೋಧಕರು ಪುನಾರಚಿಸಿ ನೋಡಿದರು. 
ವಿಷಯಕ್ಕೆ ಅನುಗುಣವಾಗಿ ಈ ಮಣ್ಣು ಹೊತ್ತಗೆ ಜೋಡಿಸಿದ್ದು ಪತ್ತೆಯಾಯಿತಂತೆ. ಈ ಸಂಗ್ರಹದಲ್ಲಿ 
ನಿಘಂಟು, ಅಕ್ಷರಮಾಲೆ, ಮಹಾಕಾವ್ಯ , ಪುರಾಣ, ಸ್ತೋತ್ರ, ಮಂತ್ರಗಳು, ಆಚರಣೆಗಳ ವಿವರ, ಗಾದೆಗಳ 
ಸಂಗ್ರಹ, ಸಸ್ಯ , ಪ್ರಾಣಿ, ಖನಿಜಗಳನ್ನು ಕುರಿತ ಬರವಣಿಗೆ, ಗಣಿತ ಪುಸ್ತಕಗಳು ಪತ್ತೆಯಾದವು. ಪ್ರಾಚೀನ 
ಸಮೀಪ ಪ್ರಾಚ್ಯದ ಗೆಝಟಿಯರ್ ಎಂದೇ ಹೊಗಳಿಕೆಗೆ ಪಾತ್ರವಾಗಿರುವ ದಾಖಲೆಯೊಂದರಲ್ಲಿ ಸಿರಿಯ , 
ಪ್ಯಾಲಸ್ಪೆನ್ , ಮೆಸೊಪೊಟಾಮಿಯದ ೨೮೮ ಊರುಗಳ ಹೆಸರು, ವಿವರಗಳಿವೆ. ಎಲ್ಲಾದ ಈ ಲೈಬ್ರರಿ 
ಲಿಪಿಕಾರರ ತರಬೇತಿ ಶಾಲೆಯಾಗಿಯೂ ಕೆಲಸ ಮಾಡುತಿತ್ತು. ಆಧುನಿಕ ವಿವಿಯಂತೆಯೇ ಜ್ಞಾನದ ಸೃಷ್ಟಿ 
ಮತ್ತು ಪ್ರಸಾರ ಅದರ ಉದ್ದೇಶ ಎಂದು ಊಹಿಸಿದ್ದಾರೆ. 

ಪ್ರಾಚೀನ ಈಜಿಪ್ಟಿನ ಜನ ಬರವಣಿಗೆಗೆ ಪ್ಯಾಪರಸ್ ಎಂಬ ಕಾಗದದಂಥ ವಸ್ತು ಬಳಸುತ್ತಿದ್ದುದರಿಂದ 
ಅವು ಕಾಲಕ್ರಮದಲ್ಲಿ ನಾಶವಾದವು. ಆದರೆ ಶಾಶ್ವತವಾಗಿ ಉಳಿಯಬೇಕೆಂದು ಬಯಸಿದ ವಿವರಗಳನ್ನು 
ದೇಗುಲಗಳ ಮೇಲೆ ಪಿರಮಿಡ್ಡುಗಳ ಮೇಲೆ ಕೆತ್ತಿದ್ದರಿಂದ ಅವುಗಳ ಮೂಲಕ ಈಜಿಪ್ಪಿನ ಲೈಬ್ರರಿಗಳ ಸ್ಕೂಲ 
ಚಿತ್ರ ದೊರೆಯುತ್ತದೆ. ಮನುಷ್ಯ ಸಾಯತಾನೆ, ಹೆಣ ಮಣ್ಣಾಗತದೆ, ಆದರೆ ಅವನು ಬರೆದದ್ದು ಅದನ್ನು 
ಓದುವವನ ನಾಲಗೆಯ ಮೇಲೆ ಶಾಶ್ವತವಾಗಿ ಉಳಿಯುತ್ತದೆ' ಅನ್ನುವ ಮಾತು ಅವರಲ್ಲಿತ್ತು. ಹೀರೊಗ್ಲಿಫಿಕ್‌ನಲ್ಲಿ 
ಸಾಹಸಗಳನ್ನು ಬರೆಸಿಕೊಂಡ ರಾಜನ ಕೀರ್ತಿ ಶಾಶ್ವತ ಎಂದು ನಂಬಿದ್ದರು. ಆದ್ದರಿಂದಲೇ ಅದನ್ನು 
ಅಳಿಸುವ ಶತ್ರುರಾಜರೂ ಇದ್ದರು. 

ನಿನಗಿಂತ ಮೊದಲೆ ಇದ್ದ ನಿನ್ನ ಪಿತೃಗಳನ್ನು ಕಾಪಿ ಮಾಡು, ತಿಳಿವಳಿಕೆಯಿಂದ ಸಾಧನೆಯ 
ತೀರ್ಮಾನವಾಗುತ್ತದೆ. ನೋಡು. ಪಿತೃಗಳ ನುಡಿ ಬರವಣಿಗೆಯಲ್ಲಿ ಶಾಶ್ವತವಾಗಿದೆ. ಹೊತ್ತಗೆಯನ್ನು ತೆರೆ, 
ಅಲ್ಲಿರುವ ಜ್ಞಾನವನ್ನು ಅನುಸರಿಸು. ಯಾರಿಗೆ ಶಿಕ್ಷಣವಿದೆಯೋ ಅವನು ತಜ್ಞನಾಗುತ್ತಾನೆ.' ಈ ಮಾತುಗಳು 
ಈಜಿಪ್ಪಿನ ಲಿಪಿಕಾರ ತನ್ನ ಮಗನಿಗೆ ಹೇಳಿದ ಮಾತುಗಳು, ಬರಹ ಮತ್ತು ಓದು ಎರಡೂ ಉಳ್ಳವರಿಗೆ 
ಮಾತ್ರ ಮೀಸಲಾಗಿದ್ದ ಈಜಿಪ್ಪಿನಲ್ಲಿ ಬರವಣಿಗೆಯ ಅಭ್ಯಾಸವಾಗಿ ಬರೆದ ಬರಹಗಳು, ಅವನ್ನು ತಿದ್ದಿದ 
ಗುರುತುಳ್ಳ ಸುರುಳಿಗಳು ಉಳಿದುಬಂದಿವೆ. ಸುಮಾರು ನಲವತ್ತು ಮೀಟರ್ ಉದ್ದದ ಪ್ಯಾಪರಸ್ ಸುರುಳಿಗಳೂ 
ಇವೆ. ಈ ಸುರುಳಿಗಳನ್ನು ಜಾಡಿಗಳಲ್ಲಿ , ಮರದ ಪೆಟ್ಟಿಗೆಗಳಲ್ಲಿ, ಅಧಿಕಾರಿಗಳು ಪ್ರಯಾಣದಲ್ಲಿ ಒಯ್ಯಲು 
ಸಾಧ್ಯವಾಗುವಂಥವು, ಇಡುತಿದ್ದರು. ಸುರುಳಿಗಳನ್ನು ಗುರುತು ಹಿಡಿಯಲು ಹೊರಭಾಗದ ಖಾಲಿ ಜಾಗದಲ್ಲಿ 
ಹೆಸರು, ಅಥವ ಚರ್ಮದ ಲೇಬಲ್ಲು ಇರುತಿದ್ದವು. ಅತಿ ಪ್ರಸಿದ್ದವಾದ ಈಜಿಪ್ಪಿನ ಲೈಬ್ರರಿ ಕ್ರಿಪೂ ೧೩ನೆಯ 
ಶತಮಾನದ್ದು, ಎರಡನೆಯ ರಾಮೈಸ್‌ನದು . 'ನಾನು ರಾಜಾಧಿರಾಜ' ಎಂದು ಶೆಲ್ಲಿಯ ಕವಿತೆಯಲ್ಲಿ 
ಹೇಳಿಕೊಳ್ಳುವವನು ಇವನೇ . ಅವನ ಹೆಸರಿನ ಪಿರಮಿಡ್ ಸಂಕೀರ್ಣದಲ್ಲಿಯೇ ಲೈಬ್ರರಿಯೂ ಇತ್ತು, 


ನುಡಿಯೊಳಗಾಗಿ. 


೨೦೨ 


ಅದರ ದ್ವಾರದ ಮೇಲೆಯೇ ಇದು ಆತ್ಮದ ಆಸತ್ರೆ' ಅನ್ನುವ ಮಾತು ಇದೆ. ಕಾವ್ಯ , ಕಥೆ, ಚರಿತ್ರೆ, 
ಖಗೋಳ, ಇಂಜಿನಿಯರಿಂಗ್ ಕುರಿತ ಪುಸ್ತಕಗಳು ಅಲ್ಲಿದ್ದವು. 

ಎಲ್ಲಕ್ಕಿಂತ ಹೆಚ್ಚು ಪ್ರಸಿದ್ದವಾದ ಪ್ರಾಚೀನ ಲೈಬ್ರರಿ ಕ್ರಿಪೂ ೬೬೮ - ೬೨೭ರ ಅವಧಿಯಲ್ಲಿ ನಿನ್‌ವಾದಲ್ಲಿ 
ರೂಪುಗೊಂಡ ಅರಿಯದ ರಾಜ ಅಶು‌ - ಬಾನಿಪಲ್‌ನ ಗ್ರಂಥಾಲಯ , ಇದು ಜಗತ್ತಿನ ಮೊಟ್ಟ 
ಮೊದಲ ಸುವ್ಯವಸ್ಥಿತ ಲೈಬ್ರರಿ ಎಂಬ ಖ್ಯಾತಿ ಪಡೆದಿದೆ. ಸುಮಾರು ಅರ್ಧಶತಮಾನ ಆಳಿದ ಈ ಅರಸ 
ಲಿಪಿಯ ಕೌಶಲವನ್ನೂ ಬಲ್ಲವನು . ತಾನು ಗೆದ್ದ ದೇಶಗಳಿಂದೆಲ್ಲ ಮಣ್ಣಿನ ಫಲಕಗಳ ಹಸ್ತಪ್ರತಿಗಳನ್ನು 
ಹೊತ್ತು ತಂದ; ಖಾಸಗಿಯವರ ಬಳಿ ಇದ್ದವನ್ನು ರಾಜಾಜ್ಞೆಯ ಮೂಲಕ ವಶಪಡಿಸಿಕೊಂಡ; ಸಂಗ್ರಹಗೊಂಡ 
ಕೃತಿಗಳ ಹಲವು ಪ್ರತಿಗಳನ್ನು ಮಾಡಿಸಿದ. ಒಂದು ಸಾವಿರದ ಐನೂರು ಶೀರ್ಷಿಕೆಗಳ ಹಲವು ಪ್ರತಿಗಳು 
ಅಲ್ಲಿ ಪತ್ತೆಯಾದವು. ಚರಿತ್ರೆ, ವರ್ಷದ ಪ್ರಮುಖ ಘಟನೆಗಳ ಸಾರಾಂಶ, ಪತ್ರಗಳು , ಆಜ್ಞೆಗಳು, ವರದಿಗಳು , 
ಶಕುನ, ಒಪ್ಪಂದಗಳು, ಭೂಮಾರಾಟದ ದಾಖಲೆಗಳು, ಭವಿಷ್ಯವಾಣಿ, ಪ್ರಾರ್ಥನೆ, ದನ, ಕುರಿ, ಗುಲಾಮರ 
ವಿವರ, ಆಚರಣೆ, ಪ್ರಾರ್ಥನೆ, ಸ್ತೋತ್ರ, ಕನಸು, ಉಗುರು ಗುರುತಿನ ಸಹಿಯ ಪತ್ರಗಳು, ಗಿಲ್ಲ ಮಿಶ್ 
ಮಹಾಕಾವ್ಯ , ಎನುಮ ಎಲಿಶ್ , ಸೃಷ್ಟಿಪುರಾಣ , ಶಾಸ್ತ್ರಕೃತಿಗಳು ಇವೆಲ್ಲ ದೊರೆತು ಪ್ರಾಚೀನದ ತಿಳಿವಳಿಕೆ 
ಹೆಚ್ಚಿತು. ಕೇವಲ ಅರಸನ ಉಪಯೋಗಕ್ಕೆ , ಅಥವ ಅವನ ಹತ್ತಿರದ ಬಂಧುಗಳ, ಅಧಿಕಾರಿಗಳ ಬಳಕೆಗೆ 
ಮಾತ್ರ ಸೀಮಿತವಾಗಿದ್ದ ಈ ಲೈಬ್ರರಿಯ ' ಪುಸ್ತಕಗಳನ್ನು ತೆರೆಯುವಾಗ, ಮತ್ತೆ ಎತ್ತಿಡುವಾಗ ಅಧಿಕಾರಿಯ 
ಹಾಜರಾತಿ ಕಡ್ಡಾಯವೆಂಬ ನಿಯಮವನ್ನೂ ಮಾಡಿದ್ದ. ಅವನ ಲೈಬ್ರರಿಯ ಅಧಿಕಾರಿ ಇಸ್ತರ್‌- ಶುಮ್ 
ಎರೆಶ್ ಬಹುಶಃ ಜಗತ್ತಿನ ಮೊಟ್ಟಮೊದಲ ಲೈಬ್ರೇರಿಯನ್ ಇರಬಹುದು! ಕ್ರಿಪೂ ೩ರ ಅಲೆಕ್ಸಾಂಡ್ರಿಯನ್ 
ಲೈಬ್ರರಿ ಅರಿಸ್ಟಾಟಲನ ಶಿಷ್ಯನ ಉಸ್ತುವಾರಿಯಲ್ಲಿದ್ದದ್ದನ್ನು ಜೂಲಿಯಸ್ ಸೀಸರ್ ಸುಟ್ಟದ್ದು ಬೇರೆಯದೇ 


ಕಥೆ. 


ಪ್ರಾಚೀನ ಲೈಬ್ರರಿಗಳು ರೂಪುಗೊಂಡದ್ದು ಅರಸರ ಅಪೇಕ್ಷೆ, ರಾಜ್ಯಾಡಳಿತದ ಅನುಕೂಲಗಳನ್ನು 
ಪೂರೈಸುವುದಕ್ಕೆ; ಮಧ್ಯಕಾಲದ ಯೂರೋಪಿನ ಲೈಬ್ರರಿಗಳು ರಾಜ ಅಥವ ಪೋಪ್‌ನ ಇಲ್ಲವೆ 
ಧರ್ಮಸಂಸ್ಥೆಗಳ ಸೇವೆಗೆ; ಯೂರೋಪಿನ ಕ್ಯಾತೊಲಿಕ್ ದೇಶಗಳಲ್ಲಿ ಲೈಬ್ರರಿಗಳು ಮತಧರ್ಮಕ್ಕೆ ಮೀಸಲು, 
ಬಳಸುತ್ತಿದ್ದವರೂ ಅವರೇ . ರಿನೆಸಾನ್ಸ್ನಲ್ಲಿ ಹೊಸ ಭೌಗೋಳಿಕ ತಿಳಿವಳಿಕೆ , ವಿಜ್ಞಾನದ ಬೆಳವಣಿಗೆಗಳ 
ಕಾರಣದಿಂದ ವಿಶಿಷ್ಟ ಗ್ರಂಥಾಲಯಗಳ ಅಗತ್ಯ ಹುಟ್ಟಿತು. ಕೈಗಾರಿಕಾ ಕ್ರಾಂತಿಯ ನಂತರ ಆರ್ಥಿಕ 
ಚಟುವಟಿಕೆಗಳು ಹೆಚ್ಚಿದವು. ವ್ಯಕ್ತಿಗಳು, ಸಣ್ಣ ಗುಂಪುಗಳು ಮಾಡುತಿದ್ದ ಕೆಲಸ ಕಾರ್ಯಗಳು ಕಸುಬುಗಳು 
ಈಗ ದೊಡ್ಡಸಂಸ್ಥೆಗಳು ನಡೆಸುತ್ತಿದ್ದವು. ಅವರ ಚಟುವಟಿಕೆಗಳು ತಂತ್ರಜ್ಞಾನದ ಅನ್ವಯವನ್ನು ಆಶ್ರಯಿಸುತಿದ್ದವು. 
ಮಾಹಿತಿ ವಿನಿಮಯ ಬೇಕಾಯಿತು. ಬಾಯಿ ಮಾತಿನ ಮೂಲಕ ತಿಳಿಸಬಹುದಾಗಿದ್ದ ಜ್ಞಾನ ಈಗ 
ದಾಖಲಾಗುವುದು, ಕಾಪಾಡುವುದು , ಕ್ರಮಬದ್ದವಾಗಿ ವ್ಯವಸ್ಥೆಗೊಳಿಸುವುದು ಅನಿವಾರ್ಯವಾಯಿತು. 

ಈಗ ಡಿಜಿಟಲ್ ಯುಗದಲ್ಲಿ ಗ್ರಂಥಾಲಯ ತಾತ್ವಿಕವಾಗಿ ಎಲ್ಲರಿಗೂ ಮುಕ್ತವಾಗಿರುವ 'ತೋರಿಕೆಯ 
ವಾಸ್ತವ'. ಆದರೆ ಅದನ್ನು ಎಟುಕಿಸಿಕೊಳ್ಳಲು ಯಂತ್ರಾಂಶಗಳ, ತಂತ್ರಾಂಶಗಳ ತಿಳಿವಳಿಕೆ ಅನಿವಾರ್ಯ 
ಅನ್ನುವ ಸ್ಥಿತಿಯಲ್ಲಿದ್ದೇವೆ. ಜ್ಞಾನಕ್ಕೆ ಮಾಹಿತಿಯ ರೂಪ ದೊರೆತು ಯಾವ ಮಾಹಿತಿ ನಂಬಲು ಅರ್ಹ 
ಅನ್ನುವ ತೊಳಲಾಟವೂ ಹುಟ್ಟಿದೆ. 

ಆಸಕ್ತರು ಲಿಯೊನಲ್ ಕ್ಯಾಸನ್ ಬರೆದಿರುವ ಲೈಬ್ರರೀಸ್ ಇನ್ ದಿ ಏನ್‌ಶೆಂಟ್ ವರ್ಲ್ಡ್ ( ೨೦೦೨) 
ಮತ್ತು ಫ್ರೆಡ್ ಲರ್ನ‌್ರನ ದಿ ಸ್ಟೋರಿ ಆಫ್ ದಿ ಲೈಬ್ರರೀಸ್ ( ೧೯೯೯ ) ಪುಸ್ತಕಗಳನ್ನು ನೋಡಬಹುದು. 


[ ಸಾಪ್ತಾಹಿಕ ಪುರವಣಿ, ೨೫ - ೧೧ - ೨೦೧೨] 


೨೦೩ 


ನುಡಿಯೊಳಗಾಗಿ 


ಭಾಷೆ ಎಂಬ ರಚನೆ 


ಚಳಿಗಾಲದ ಮಧ್ಯಾಹ್ನ , ಕೋಣೆಯೊಳಗೆ ಓರೆಯಾಗಿ ಬೆಳಕಿನ 
ಕಿರಣವೊಂದು ಬೀಳುತ್ತದೆ. ಚರ್ಚಿನ ಶೋಕ ಗೀತೆಯ ರಾಗದ 
ಹಾಗೆ ಭಾರವಾದ ಬೆಳಕು. ಮನಸು ನೋಯುತ್ತದೆ. ಗಾಯದ 
ಗುರುತಿಲ್ಲ. ಆ ಬೆಳಕು ಒಳಗಿನ ವ್ಯತ್ಯಾಸಗಳನ್ನು ಬೆಳಗುತ್ತದೆ. ಅರ್ಥಗಳು 
ಇರುವುದು ಆ ವ್ಯತ್ಯಾಸಗಳಲ್ಲೇ . ಅಮೆರಿಕದ ಕವಿ ಎಮಿಲಿ ಡಿಕಿನ್ಸನ್ 
ಬರೆದ ಕವಿತೆಯೊಂದರ ಸಾಲುಗಳು ಸ್ಕೂಲವಾಗಿ ಹೀಗಿವೆ. 
ಅರ್ಥಗಳಿರುವುದು ವ್ಯತ್ಯಾಸದಲ್ಲಿ ಅನ್ನುವುದು ಕವಿಗೆ ಆದ ದರ್ಶನ. 
ಬೆಳಕಿನ ಓರೆ ಕಿರಣ ಸಾವು- ಬದುಕುಗಳ ವ್ಯತ್ಯಾಸ ಅವಳ ಮನಸ್ಸಿಗೆ 
ಹೊಳೆಯಿಸಿದೆ. 


? 


( 


ನುಡಿಯೊಳಗಾಗಿ 


೨೦೪ 


ಅರ್ಥಗಳು ಇರುವುದು ವ್ಯತ್ಯಾಸಗಳಲ್ಲಿ ಅನ್ನುವುದನ್ನು ಬುದ್ಧಿಪೂರ್ವಕವಾಗಿ ತಿಳಿಯಲು, ವಿವರಿಸಲು 
ಹೊರಟಾಗ ಭಾಷೆ ಅನ್ನುವುದು ಹೇಗೆ ಒಂದು ` ರಚನೆ ' ಅನ್ನುವುದು ತಿಳಿಯುತ್ತದೆ. ಹತ್ತೊಂಬತ್ತನೆಯ 
ಶತಮಾನದಲ್ಲಿ ಭಾಷೆಯನ್ನು ಕುರಿತು ತಿಳಿಯುವುದೆಂದರೆ ಪದಗಳು, ಪದಗಳ ಅರ್ಥ ಹೇಗೆ ಬದಲಾಗುತ್ತ 
ಬಂದವು ಅನ್ನುವ ಕುತೂಹಲ; ಒಂದೇ ಥರದ ಭಾಷೆಗಳಲ್ಲಿ ಬಳಕೆಯಾಗುವ ಧ್ವನಿಗಳ ಬದಲಾವಣೆಯ 
ವಿನ್ಯಾಸ ಎಂಥದು ಅನ್ನುವ ಹುಡುಕಾಟ ಇಂಥವೇ ಮುಖ್ಯವಾಗಿದ್ದವು. ಅದನ್ನು ಫಿಲಾಲಜಿ ಅನ್ನುತಿದ್ದರು. 
ಆದರೆ ಭಾಷೆಯ ಅಧ್ಯಯನಕ್ಕೆ ಸ್ಪಷ್ಟವಾದ ದಿಕ್ಕು ಸಿಕ್ಕಿರಲಿಲ್ಲ. ಇಪ್ಪತ್ತನೆಯ ಶತಮಾನದ ಆರಂಭದಲ್ಲಿ, 
ವಿನಂಥವರ ಚಿಂತನೆಗಳ ಕಾರಣದಿಂದ ( ೧೮ - ೧೧- ೧೨ರ ಪುರವಣಿ ನೋಡಿ) ಭಾಷೆಯನ್ನು 
ರಚನೆ ಎಂದು ನೋಡುವ ಸಾಧ್ಯತೆ ಹೊಳೆಯಿತು. ಭಾಷೆಯೊಂದು ರಚನೆ ಎಂಬ ತಿಳಿವಳಿಕೆ 'ಭೂಮಿ 
ಸೂರ್ಯನ ಸುತ್ತ ಸುತ್ತುತ್ತದೆ' ತಿಳಿವಳಿಕೆ ಮನುಷ್ಯನ ಚಿಂತನೆಯ ವಿಕಾಸದಲ್ಲಿ ಎಷ್ಟು ಮುಖ್ಯವಾದ 
ಮಾತೋ ಅಷ್ಟೇ ಮುಖ್ಯವಾದದ್ದು . 

ಮೊದಲಿಗೆ ಗಮನಿಸಬೇಕಾದ ಮಾತು ಭಾಷೆ ಅನ್ನುವುದು ತಾತ್ವಿಕವಾದ ಕಲ್ಪನೆ. ಬರಿಯ 'ಮರ' 
ಅನ್ನುವುದು ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಇರುವುದೆಲ್ಲ ಮಾವಿನ, ಬೇವಿನ, ಅರಳಿಯ , ತೇಗದ ಇತ್ಯಾದಿ 
ನಿರ್ದಿಷ್ಟ ಮರಗಳು ಮಾತ್ರ, ಅಲ್ಲವೇ ? ಮರ ಅನ್ನುವುದು ತಾತ್ವಿಕ ಕಲ್ಪನೆ. ಹಾಗೆಯೇ ಕನ್ನಡ, ಇಂಗ್ಲಿಶು , 
ಹಿಂದಿ, ಕಾಶ್ಮೀರಿ, ಇತ್ಯಾದಿ ನಿರ್ದಿಷ್ಟ ನುಡಿಗಳು ಮಾತ್ರ ನಮಗೆ ಜಗತ್ತಿನಲ್ಲಿ ಕಾಣುತ್ತವೆ, ಕೇಳುತ್ತವೆ, 
ಬರಿಯ ಭಾಷೆ ಅನ್ನುವುದು ತಾತ್ವಿಕ ಕಲ್ಪನೆ. ಬಹಳ ಸ್ಕೂಲವಾಗಿ ಅರ್ಥವನ್ನು ಹೊಮ್ಮಿಸುವ, ರಚಿಸುವ, 
ಅರ್ಥಮಾಡಿಕೊಳ್ಳಲು ಸಹಾಯಮಾಡುವ ನಿಯಮಗಳ ಮೊತ್ತ' ಭಾಷೆ ಅನ್ನಬಹುದು - ಇಂತಿಂಥ ಲಕ್ಷಣ, 
ಗುಣ , ಸ್ವಭಾವ ಇರುವಂಥವೆಲ್ಲ ' ಮರ' ಅಂದುಕೊಳ್ಳುತ್ತೇವಲ್ಲ ಹಾಗೆ, ಕನ್ನಡ ಅನ್ನುವ ಭಾಷೆಯ 
ನಿಯಮಗಳನ್ನು ಎಲ್ಲರೂ ಒಪ್ಪಿ ಪಾಲಿಸುತ್ತಿರುವುದರಿಂದಲೇ ಒಂದೊಂದು ಪ್ರದೇಶದ , ಒಬ್ಬೊಬ್ಬ ವ್ಯಕ್ತಿಯ 
ವಿಶಿಷ್ಟ ನುಡಿಗಳೂ , ಅವು ಎಷ್ಟೇ ವಿಶೇಷವಾಗಿದ್ದರೂ ನಮಗೆಲ್ಲ ಅರ್ಥವಾಗುತ್ತದೆ. ಭಾಷಾಶಾಸ್ತ್ರ ಅನ್ನುವುದು 
ಈ ಅಮೂರ್ತವಾದ ಭಾಷೆಯ ರಚನೆಗಳನ್ನು ಗುರುತಿಸಿ, ವಿವರಿಸಬೇಕು ಅನ್ನುವ ತಿಳಿವಳಿಕೆ ಹುಟ್ಟಿತು. 

೨೬೭೬ ಭಾಷೆಗಳನ್ನು ಗಮನಿಸಿ, ೧೧ ಮುಖ್ಯ ವಿಭಾಗಗಳ ಅಡಿಯಲ್ಲಿ, ೧೪೪ ರಾಚನಿಕ 
ಅಂಶಗಳನ್ನು ಹೋಲಿಸಿ , ಈ ಎಲ್ಲ ಭಾಷೆಗಳು ಎಷ್ಟರ ಮಟ್ಟಿಗೆ ಸಮಾನ ಅಂಶಗಳನ್ನು ಹೊಂದಿವೆ , ಎಷ್ಟು 
ಭಿನ್ನವಾಗಿವೆ ಅನ್ನುವ, ೨೦೧೧ನೆಯ ಇಸವಿಯಲ್ಲಿ ತಯಾರಾದ ಅಟ್ಲಾಸ್ ಸರಣಿಯೊಂದನ್ನು http :// 
wals.info /supplement/1 ಈ ಜಾಲತಾಣದಲ್ಲಿ ನೋಡಬಹುದು. ಕೆಲವು ಸ್ವಾರಸ್ಯಗಳನ್ನು ನೋಡಿ: 
ಸ್ತ್ರೀಲಿಂಗ, ಪುಲ್ಲಿಂಗ ಹೀಗೆ ಲಿಂಗವ್ಯತ್ಯಾಸವನ್ನು ಮಾಡದೇ ಇರುವ ೧೪೫, ಎರಡು ಲಿಂಗಗಳನ್ನು 
ಅಳವಡಿಸಿಕೊಂಡಿರುವ ೫೦ , ಮೂರುಲಿಂಗಗಳನ್ನು ಹೇಳುವ ೨೬ , ನಾಲ್ಕು ಲಿಂಗಗಳನ್ನು ಹೇಳುವ ೧೨, 
ಐದಕ್ಕಿಂತ ಹೆಚ್ಚು ಲಿಂಗಗಳನ್ನು ಕುರಿತು ನುಡಿಯುವ ೨೪ ಭಾಷೆಗಳು ಇವೆ; ಕನ್ನಡದಲ್ಲಿ 'ನಾಯಿ ಬೆಕ್ಕನ್ನು 
ಓಡಿಸುತ್ತದೆ'; ಇಂಥದೇ ಕರ್ತೃ , ಕರ್ಮ, ಕ್ರಿಯೆ ಅನ್ನುವ ರಚನೆ ಇರುವ ೫೬೫ ; ಇಂಗ್ಲಿಶ್‌ನಲ್ಲಿ 'ನಾಯಿ 
ಓಡಿಸುತ್ತದೆ ಬೆಕ್ಕನ್ನು '; ಇಂಥ ಕರ್ತೃ , ಕ್ರಿಯೆ , ಕರ್ಮ ಅನ್ನುವ ರಚನೆ ಇರುವ ೪೮೮ ; ಓಡಿಸುತ್ತದೆ ನಾಯಿ 
ಬೆಕ್ಕನ್ನು ' ಅನ್ನುವಂಥ ರಚನೆಯ ೯೫ ; ಓಡಿಸುತ್ತದೆ ಬೆಕ್ಕನ್ನು ನಾಯಿ ' ಅನ್ನುವಂಥ ರಚನೆಯ ೨೫ ; 
“ ಬೆಕ್ಕನ್ನು ಓಡಿಸುತ್ತದೆ ನಾಯಿ ' ಅನ್ನುವಂಥ ರಚನೆಯ ೧೧ ; ' ಬೆಕ್ಕನ್ನು ನಾಯಿ ಓಡಿಸುತ್ತದೆ ' ಅನ್ನುವಂಥ 
ರಚನೆಯ ೪ , ಯಾವುದೇ ನಿರ್ದಿಷ್ಟ ಕ್ರಮವಿಲ್ಲದ ೧೮೯ ಭಾಷೆಗಳಿವೆ. 

ಸಾಮಾನ್ಯವಾಗಿ ಎಲ್ಲ ಭಾಷೆಗಳಲ್ಲೂ ಪದ , ಪದಗಳೊಡನೆ ಸೇರುವ - ಗಳು ಅಂಥ ಪ್ರತ್ಯಯಗಳು, 
ಪದಗಳ ಅನುಕ್ರಮ ಮತ್ತು ಉಚ್ಚಾರಣೆಯ ಒತ್ತು ಇವು ಮುಖ್ಯವಾದ ರಾಚನಿಕ ಅಂಶಗಳಾಗಿರುತ್ತವೆ. 
ಇವೆಲ್ಲ ಅಂಶಗಳೂ ವ್ಯತ್ಯಾಸವನ್ನು ಸೂಚಿಸುವ ಮೂಲಕವೇ ಅರ್ಥವನ್ನು ನಿರ್ಮಿಸುತ್ತವೆ. ರಮ , ರಾಮ , 
ಮರ ಇಂಥ ಸಾಮಾನ್ಯ ಪದಗಳನ್ನೇ ನೋಡಿ. ರ ಅನ್ನುವ ಧ್ವನಿಯ ವ್ಯತ್ಯಾಸ, ರ ಮತ್ತು ಮ ಧ್ವನಿಗಳ 


೨೦೫. 


ನುಡಿಯೊಳಗಾಗಿ 


ಸ್ಥಾನ ವ್ಯತ್ಯಾಸದಿಂದಲೇ ಅರ್ಥಗಳೂ ಬೇರೆಯಾಗುತ್ತವೆ . ಭಾಷೆ ಮತ್ತು ಅರ್ಥ ನಿಂತಿರುವುದೇ ವ್ಯತ್ಯಾಸಗಳ 
ಆಧಾರದ ಮೇಲೆ. 

ಹಾಗಿದ್ದರೆ ಪದಗಳಿಗೂ ಅರ್ಥಕ್ಕೂ ಇರುವ ಸಂಬಂಧ ಎಂಥದ್ದು ? 

ತಾರ್ಕಿಕ ಸಂಬಂಧವಂತೂ ಇಲ್ಲ. ಮರ ಅಂದರೆ ಮರವೇ ಯಾಕೆ ಆಗಬೇಕು? ಕುದುರೆ ಅನ್ನುವ 
ಪದದ ರೂಪಕ್ಕೂ ವಾಸ್ತವ ಜಗತ್ತಿನಲ್ಲಿರುವ ಕುದುರೆ ಎಂಬ ಪ್ರಾಣಿಗೂ ಯಾವ ಸಂಬಂಧವೂ ಇಲ್ಲ. 
ಕನ್ನಡವನ್ನು ಬಳಸುವ ಸಮುದಾಯದ ಜನ ಇಂಥ ಧ್ವನಿ ಸಮೂಹಕ್ಕೆ ಇಂಥ ಅರ್ಥ ಎಂದು 
ಒಪ್ಪಿಕೊಳ್ಳುವುದರಿಂದ ಮರ ಮತ್ತು ಕುದುರೆ ಅಥವ ಯಾವುದೇ ಪದದ ಅರ್ಥಗಳು ನಿರ್ಧಾರವಾಗುತ್ತವೆ. 
ಅಂದರೆ ಅರ್ಥ ಅನ್ನುವುದು ಭಾಷೆ ಎಂಬ ವ್ಯವಸ್ಥೆಯ ಒಳಗೆ ಏರ್ಪಡುವ ಸಂಬಂಧಗಳ ವ್ಯತ್ಯಾಸದಿಂದ 
ಮೂಡುತ್ತದೆ. ಜೊತೆಗೇ ವಾಕ್ಯದಲ್ಲಿ ಒಂದು ಪದದ ಜಾಗದಲ್ಲಿ ಯಾವ ಇನ್ನೊಂದು ಪದ ಬರಬಹುದು, 
ಯಾವ ಪದದೊಡನೆ ಇನ್ನು ಯಾವ ಪದ ಜೊತೆಯಾಗಬಹುದು ಇಂಥ ಸಂಬಂಧಗಳೂ ಮುಖ್ಯ . 

ಭಾಷೆ ಬೇರೆ, ನುಡಿ ಬೇರೆ; ಪದಕ್ಕೂ ಅರ್ಥಕ್ಕೂ ತರ್ಕಬದ್ದ ಸಂಬಂಧವಿಲ್ಲ; ಭಾಷೆಯ ನಿಯಮಗಳ 
ಚೌಕಟ್ಟಿನಲ್ಲಿ ಹಲವು ಹಂತಗಳ ವ್ಯತ್ಯಾಸಗಳನ್ನು ಆಧರಿಸಿ ಅರ್ಥದ ನಿರ್ಮಾಣ ನಡೆಯುತ್ತದೆ ; ಯಾವುದೇ 
ಭಾಷಿಕ ಕ್ರಿಯೆಯನ್ನು ಅಧ್ಯಯನ ಮಾಡುವುದಕ್ಕೆ ಭಾಷೆಯು ಒಂದು ` ರಚನೆ' ಎಂಬುದನ್ನು ಸ್ವೀಕರಿಸಬೇಕು. 
ಭಾಷೆಯ ಗುಣಗಳೆಲ್ಲ ಅದರ ರಾಚನಿಕ ಗುಣಗಳೇ ಅನ್ನುವುದನ್ನು ತಿಳಿಯಬೇಕು. ಈ ರಾಚನಿಕ ಗುಣ 
ಹೊರತುಪಡಿಸಿದರೆ ಭಾಷೆಯ ಮಿಕ್ಕೆಲ್ಲ ಅಂಶಗಳೂ ಆಕಸ್ಮಿಕ, ಅಂಚಿನ ಸಂಗತಿಗಳು ಅನ್ನುವ ಸಂಗತಿಗಳನ್ನು 
ಆಧುನಿಕ ಕಾಲದಲ್ಲಿ ಮೊದಲು ಪ್ರತಿಪಾದಿಸಿದ್ದು ಸ್ವಿಟ್ಟರ್‌ಲ್ಯಾಂಡಿನ ಭಾಷಾಶಾಸ್ತ್ರಜ್ಞ ಫರ್ಡಿನೆಂಡ್ ಡಿ 
ಸಸೂರ್ ( ೧೮೫೭ - ೧೯೧೩ ), ಜಿನೀವಾ ವಿಶ್ವವಿದ್ಯಾಲಯದಲ್ಲಿ ೧೯೦೭ - ೧೧ರ ವರೆಗೆ ಮೂರು 
ಕೋರ್ಸುಗಳನ್ನು ನಡಸಿದ. ಇವುಗಳ ವಿದ್ಯಾರ್ಥಿ ಟಿಪ್ಪಣಿಗಳನ್ನು ಆಧರಿಸಿ, ಸಂಯೋಜಿಸಿ ಅವನ 
ಸಹೋದ್ಯೋಗಿಗಳು ೧೯೧೬ ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ಸ್ ಎಂಬ ಪುಸ್ತಕ ಪ್ರಕಟಿಸಿದರು. 

ನಾಯಿ , ಬೆಕ್ಕು , ಮನುಷ್ಯನ ದೇಹ, ಗಿಡ ಮರಗಳು, ಅಣುವಿನ ರಚನೆ, ಸೇತುವೆ, ಕಾರು, ಜಗತ್ತಿನ 
ಎಲ್ಲ ವಸ್ತುಗಳೂ ತಾವು ನಿರ್ವಹಿಸುವ ಕಾರ್ಯಕ್ಕೆ ತಕ್ಕ ರಚನೆಯನ್ನು ಪಡೆದುಕೊಂಡಿವೆ. ರಚನೆಯನ್ನೂ 
ವಸ್ತು ಅಥವ ಜೀವದ ಕಾರ್ಯವನ್ನೂ ಬೇರೆ ಮಾಡಲು ಬರುವುದೇ ಇಲ್ಲ. 

ಭಾಷೆಯನ್ನು ಕೇವಲ ಹೆಸರುಗಳ ಮೊತ್ತ ಎಂದು ಭಾವಿಸುವುದರಿಂದ ಅದರ ರಾಚನಿಕತೆಯನ್ನು 
ತಿಳಿಯುವುದು ಕಷ್ಟವಾಗುತ್ತದೆ. ಭಾಷೆಗೂ ಭಾಷೆಯಾಚೆಗೆ ಸ್ವತಂತ್ರವಾಗಿ ಇರುವುದಕ್ಕೂ ಸಂಬಂಧ ಕಲ್ಪಿಸಿ 
ವಿವರಿಸುವುದು ತೀರ ಮಿತವಾದ ತಿಳಿವಳಿಕೆಯಾಗುತ್ತದೆ. ಇದರಿಂದ ಭಾಷೆ ವರ್ತಿಸುವ ಬಗೆ ತಿಳಿಯುವುದಿಲ್ಲ. 
ವಸ್ತುಗಳ , ಘಟನೆಗಳ ಪಟ್ಟಿಯನ್ನು ಮೊದಲೇ ತಯಾರಿಸಿ ಇವಕ್ಕೆ ಪದಗಳನ್ನು ಹುಡುಕಿಕೊಳ್ಳಿ ಎಂದು 
ನಿಸರ್ಗವೇನೂ ಹೇಳುವುದಿಲ್ಲ. ಮನುಷ್ಯರೇ ಸಾಮೂಹಿಕವಾಗಿ ಯಾವ ಬಗೆಯ ಭಾಷಿಕ ವ್ಯತ್ಯಾಸಗಳು 
ತಮ್ಮ ವಿನಿಮಯ ವ್ಯವಸ್ಥೆಗೆ ಅಗತ್ಯ ಅನ್ನುವುದನ್ನು ತೀರ್ಮಾನಿಸಿಕೊಳ್ಳುತ್ತಾರೆ . ಅರ್ಥ/ ಮೌಲ್ಯ ಹುಟ್ಟುವುದು 
ಅಂಥ ವ್ಯವಸ್ಥೆಯಿಂದಲೇ . 
* ಸ್ವರ, ವ್ಯಂಜನ, ಪ್ರತ್ಯಯ ಇತ್ಯಾದಿಗಳೆಲ್ಲ ಪರಿಮಿತ ಸಂಖ್ಯೆಯಲ್ಲಿರುತ್ತವೆ. ಅವನ್ನು ಬಳಸಿಕೊಂಡು 
ರಚಿಸಬಹುದಾದ ಪದಗಳು ಅಸಂಖ್ಯ ಅನ್ನುವಷ್ಟು ಹೇರಳವಾಗಿದ್ದರೆ, ರಚಿಸಬಹುದಾದ ವಾಕ್ಯಗಳಂತೂ 
ಅಕ್ಷರಶಃ ಅನಂತ, ಪರಿಮಿತ ಸಾಮಗ್ರಿಯನ್ನು ಬಳಸಿಕೊಂಡು ಅನಂತ ಅರ್ಥಗಳನ್ನು ರಚಿಸಬಲ್ಲ ಭಾಷೆ 
ಮನುಷ್ಯ ರೂಪಿಸಿಕೊಂಡ ಪ್ರಾಥಮಿಕ ರಚನೆ ಎಂಬ ಸಸೂರ್‌ನ ಪ್ರತಿಪಾದನೆ ಮಾನವಿಕ ಅಧ್ಯಯನಗಳನ್ನೆಲ್ಲ 
ಪ್ರಭಾವಿಸಿತು. ವಸ್ತುಗಳ ಸ್ವಭಾವ ಅನ್ನುವುದು ಆಯಾ ವಸ್ತುಗಳಲ್ಲೇ ಇಲ್ಲ, ವಸ್ತುಗಳ ನಡುವೆ ನಾವು 
ರೂಪಿಸಿಕೊಳ್ಳುವ, ರಚಿಸಿಕೊಳ್ಳುವ ಸಂಬಂಧಗಳಿಂದ ವ್ಯತ್ಯಾಸಗಳಿಂದ ನಿರ್ಧಾರವಾಗುತ್ತದೆ ಅನ್ನುವುದು 


ನುಡಿಯೊಳಗಾಗಿ 


೨೦೬ 


ಬಲು ಮುಖ್ಯವಾದ ತಾತ್ವಿಕ ಧೋರಣೆಯಾಯಿತು. ಸಾಹಿತ್ಯ ಮೀಮಾಂಸೆ, ಮಾನವಶಾಸ್ತ್ರ , ತತ್ವಶಾಸ್ತ್ರ , 
ಸಮಾಜಶಾಸ್ತ್ರ , ರಾಜ್ಯಶಾಸ್ತ್ರ ಇಂಥ ಮಾನವಿಕ ಶಿಸ್ತುಗಳೆಲ್ಲವೂ ರಚನಾವಾದದ ಪ್ರಭಾವಕ್ಕೆ ಒಳಗಾದವು. 

ಇದರ ಪರಿಣಾಮವಾಗಿ ಭಾಷೆಯ ರಚನೆ ಅನ್ನುವುದು ಇನ್ನಿತರ ಅರ್ಥನಿರ್ಮಾಣದ ಬಗೆಗಳನ್ನೂ 
ವಿವರಿಸುವ ರೂಪಕವಾಯಿತು. ಸಿನಿಮಾದ ಯಂತ್ರಭಾಷೆ, ರಂಗಭೂಮಿಯ ಭಾಷೆ , ವಿಜ್ಞಾನದ ಭಾಷೆ , 
ದೇಹಭಾಷೆ, ಕಲೆಯ ಭಾಷೆ, ಧರ್ಮದ ಭಾಷೆ , ಆಚರಣೆಯ ಭಾಷೆ ಹೀಗೆ ಮನುಷ್ಯ ಬದುಕಿನ ವಿವಿಧ 
ಅಂಶಗಳನ್ನು ರಾಚನಿಕವಾಗಿ ನೋಡುವ ಪ್ರವೃತ್ತಿ ಬೆಳೆಯಿತು. ಉದಾಹರಣೆಗೆ ಕೆ. ವಿ. ಸುಬ್ಬಣ್ಣನವರು 
ರಚಿಸಿರುವ ಸಿನಿಮಾದ ಯಂತ್ರಭಾಷೆಯನ್ನು ನೋಡಿ, ರಶಿಯದ ವಿದ್ವಾಂಸ ರೋಮನ್ ಜಾಕಬ್ಸನ್ 
ಕಾವ್ಯದ ಭಾಷೆಯನ್ನು ರಾಚನಿಕವಾಗಿ ವಿವರಿಸಲು ಯತ್ನಿಸಿದರೆ ಮಾನವಶಾಸ್ತ್ರಜ್ಞ ಕ್ಲಾಡ್ ಲೆವಿ ಸ್ವಾಸ್ 
ಭಾಷೆಯ ಅಧ್ಯಯನದ ರಾಚನಿಕ ಮಾದರಿಯನ್ನು ಸಮಾಜದ ಅಧ್ಯಯನಕ್ಕೆ ಬಳಸಿಕೊಂಡ. ಜಾಕ್ವೆಸ್ 
ಲಕಾನ್ ಮನಸ್ಸಿನ ರಚನೆ , ಕನಸುಗಳ ಸ್ವರೂಪವನ್ನು ತಿಳಿಯುವುದಕ್ಕೆ ಭಾಷೆಯನ್ನು ರೂಪಕವಾಗಿ 
ಬಳಸಿಕೊಂಡ, ಕಾರ್ಲ್ ಮಾರ್ಕ್ಸ್ನ ವಿಶ್ಲೇಷಣೆಯೂ ರಾಚನಿಕ ತತ್ವವನ್ನೇ ಆಧರಿಸಿದ್ದು, ನಮ್ಮ ಕಾಲದ 
ಮಹಾ ಚಿಂತಕ ನೋಮ್ ಚಾಮ್ಸ್ಕಿ ವ್ಯತ್ಯಾಸಗಳ ಬದಲಿಗೆ ಅನಂತ ವಾಕ್ಯಗಳ ಉತ್ಪತ್ತಿಗೆ ಕಾರಣವಾಗಬಲ್ಲ 
ವಾಕ್ಯ ರಚನೆಗಳ ಮಾದರಿಗಳ ಶೋಧದಲ್ಲಿ ತೊಡಗಿದ. ಮನಸ್ಸು - ಭಾಷೆ - ಚಿಂತನೆಗಳ ಸಂಬಂಧವನ್ನು 
ಪರಿಶೀಲಿಸುವ ಗ್ರಹಿಕೆಯ ಮನೋವಿಜ್ಞಾನವೂ ಬೆಳೆಯಿತು. 

ಈ ಲೇಖನದ ಮೊದಲಿನಲ್ಲಿ ಉಲ್ಲೇಖಿಸಿದ ಎಮಿಲಿ ಡಿಕಿನ್‌ಸನ್ ವ್ಯತ್ಯಾಸಗಳನ್ನು ಆಧರಿಸಿ ಅರ್ಥಗಳು 
ಇರುತ್ತವೆ ಅಂದಿದ್ದಳು. ಬಲು ಹಳಬ ಕಾಳಿದಾಸ ವಾಕ್ ಮತ್ತು ಅರ್ಥಗಳು ಬೇರ್ಪಡಿಸಲಾಗದ ಆದಿ 
ದಂಪತಿ ಪಾರ್ವತಿ ಪರಮೇಶ್ವರರಂತೆ ಎಂದಿದ್ದ. ಕವಿಗಳಿಗೆ ಹೊಳೆದದ್ದು' ಆಧುನಿಕ ಕಾಲದಲ್ಲಿ ಜಟಿಲವಾದ 
ಚಿಂತನೆಯಾಗಿ, ತಾತ್ವಿಕ ಪಂಥವಾಗಿ ಬೆಳೆದಿದೆ. ವ್ಯತ್ಯಾಸದ ಪದರುಗಳು ಎಷ್ಟು, ಯಾವವು ? ವಾಕ್ 
ಮತ್ತು ಅರ್ಥದ ಸಂಬಂಧ / ವಿರೋಧ ಯಾವ ಯಾವ ಪಾತಳಿಗಳಲ್ಲಿ ಅನ್ನುವ ಅನ್ವೇಷಣೆ ಇಪ್ಪತ್ತನೆಯ 
ಶತಮಾನದ ಮುಖ್ಯ ಆಸಕ್ತಿಯಾಗಿತ್ತು. 

ಮನುಷ್ಯ ಮನಸ್ಸು ರಚಿಸಿಕೊಂಡ ಭಾಷೆಯ ಮೂಲಕ ಸತ್ಯವನ್ನು ಕಾಣುವುದಕ್ಕೆ ಆಗುತ್ತದೆಯೇ ? 
ಇದು ಬಹಳ ಹಳೆಯ ತಾತ್ವಿಕ ಪ್ರಶ್ನೆ . ನಮ್ಮ ನಿಮ್ಮ ದಿನ ನಿತ್ಯದ ಭಾಷಿಕ ವ್ಯವಹಾರದ ಪಾತಳಿಯದ್ದಲ್ಲ. 
ಆದರೆ ಅದು ಮುಖ್ಯ ಪ್ರಶ್ನೆಯೇ ಹೌದು. ಅನುಭಾವಿಗಳು ಮತ್ತು ಬೌದ್ಧ ಚಿಂತಕರು ಈ ಪ್ರಶ್ನೆಯನ್ನು 
ಎದುರಿಸಿದ ರೀತಿಯನ್ನು ಮುಂದೆ ನೋಡೋಣ. 


[ಸಾಪ್ತಾಹಿಕ ಪುರವಣಿ, ೨ - ೧೨ - ೨೦೧೨ ] 


೨೦೭ 


ನುಡಿಯೊಳಗಾಗಿ 


೪೮ರು 


ಮನುಷ್ಯ ಭಾಷೆ ತಾನೊಂದೆ ವಲಂ 


ವ್ಯತ್ಯಾಸಗಳು ಎಷ್ಟೂ ಇರಬಹುದು; ವೈವಿಧ್ಯ ಅನಂತವಾಗಿರಬಹುದು, 
ಆದರೂ 'ಮನುಷ್ಯ ' ಮಾತ್ರ ಒಬ್ಬನೇ . ಹಾಗೆಯೇ ನುಡಿಗಳ ವೈವಿಧ್ಯ 
ಅಪಾರವಾಗಿದ್ದರೂ , ಒಂದೊಂದು ನುಡಿಯಲ್ಲೂ ರಚಿಸಬಹುದಾದ 
ವಾಕ್ಯಗಳ ಸಂಖ್ಯೆ ಅನಂತವಾಗಿದ್ದರೂ ಅವೆಲ್ಲ ಮೇಲು ನೋಟಕ್ಕೆ 
ಕಾಣುವ ವಿಭಿನ್ನ ರಚನೆಗಳು ; ಈ ರಚನೆಗಳ ಆಳದ ವಿನ್ಯಾಸ 
ಮಾತ್ರ ಒಂದೇ , ' ಭಾಷೆ ' ಎಂಬ ಸಾಮರ್ಥ್ಯ ಒಂದೇ ; ಅದು ಕಲಿಕೆಯಲ್ಲ, 
ಅನುಕರಣೆಯಲ್ಲ, ಅಭ್ಯಾಸವಲ್ಲ, ಇತರ ಮನುಷ್ಯ ಸಹಜ ಸಾಮರ್ಥ್ಯಗಳ 
ಹಾಗೆ ಹುಟ್ಟಿನಿಂದಲೇ ಬಂದದ್ದು . ಈ ಸಾಮರ್ಥ್ಯದ ರೂಪ 
ಲಕ್ಷಣಗಳನ್ನು ಅರಿತರೆ ಮನುಷ್ಯನ ಮನಸಿನ ಸ್ವರೂಪ, ಮಿದುಳಿನ 
ಕಾರ್ಯವಿಧಾನ ಅರಿಯಲು ಸಾಧ್ಯವಾದೀತು. ಮನುಷ್ಯ ಭಾಷೆಯ 
ನಿಯಮಗಳನ್ನು ವಿವರಿಸಬಲ್ಲ ವಿಶ್ವಾತ್ಮಕ ವ್ಯಾಕರಣ ಎಂಬ ಸ್ಥಿತಿಯನ್ನು 
ತಿಳಿಯಲು ಯತ್ನಿಸುವುದೇ ಭಾಷೆಯನ್ನು ಕುರಿತು ನಾವು 
ಪಡೆಯಬಹುದಾದ ಜ್ಞಾನ. 

ಇವು ತೀರ ಅಂದರೆ ತೀರ ಸ್ಕೂಲವಾಗಿ ಅವ್ರಾಮ್ ನೋಮ್ 
ಚಾಮ್ಕಿಯ ಪ್ರತಿಪಾದನೆಗಳು . ಡಿಸೆಂಬರ್ ೭ , ೧೯೨೮ರಂದು 


ನುಡಿಯೊಳಗಾಗಿ 


೨೦೮ 


ಈಸ್ಟ್ ಓಕ್ ಲೇನ್‌ನಲ್ಲಿ ಹುಟ್ಟಿ ಅಮೆರಿಕೆಯ ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 
ಐವತ್ತು ವರ್ಷಗಳ ಕಾಲ ಪ್ರಾಧ್ಯಾಪಕ ವೃತ್ತಿ ನಡೆಸಿದ ಚಾಮ್ಸ್ಕಿ ಇಪ್ಪತ್ತನೆಯ ಶತಮಾನದ ಅತಿ ಪ್ರಖ್ಯಾತ 
ವಿದ್ವಾಂಸ; ಭಾಷಾಶಾಸ್ತ್ರ , ತತ್ವಶಾಸ್ತ್ರ , ಕಾಗ್ನಿಟಿವ್ ಸೈನ್ಸ್, ಇವು ಅವನ ಆಸಕ್ತಿಗಳ ಒಂದು ಮುಖವಾದರೆ 
ರಾಜಕೀಯ ವಿಮರ್ಶೆ , ಅಮೆರಿಕದ ಪ್ರಭುತ್ವದ ಕಟು ವಿಮರ್ಶೆ , ರಾಜಕೀಯ ಆಕ್ಟಿವಿಸಂ ಇವು ಅಷ್ಟೇ 
ಮುಖ್ಯವಾದ ಅವನ ವ್ಯಕ್ತಿತ್ವದ ಇತರ ಆಯಾಮಗಳು. ಭಾಷೆಯನ್ನು ಕುರಿತು ಅವನ ಪ್ರತಿಪಾದನೆಗಳನ್ನು 
ಸರಿಯಾಗಿ ವಿವರಿಸಲು ಇಡೀ ಒಂದು ಪುಸ್ತಕವನ್ನೇ ಬರೆಯಬೇಕಾದೀತು. ಅವನ ಚಿಂತನೆಗಳ ತೀರ 
ಸ್ಕೂಲ ಪರಿಚಯ ಮಾತ್ರ ಈ ಅಂಕಣದಲ್ಲಿ ಸಾಧ್ಯ .. 

ಭಾಷೆಯ ಬಗ್ಗೆ ಅಧ್ಯಯನ ಮಾಡುವ ಕುತೂಹಲ ಯಾಕಿರಬೇಕು? ಭಾಷೆಯನ್ನು ಕುರಿತು 
ತಿಳಿಯುವುದೆಂದರೆ ಮನುಷ್ಯ ಮನಸಿನ ಮೂಲಕ ವ್ಯಕ್ತವಾಗುವ ಮನುಷ್ಯ ಸ್ವಭಾವವನ್ನೇ ಅಧ್ಯಯನ 
ಮಾಡುವ ಕೆಲಸ. ೧೯೫೭ರಲ್ಲಿ ಫ್ರೆಡರಿಕ್ ಸೈನರ್ ಎಂಬ ಮನಶ್ಯಾಸ್ತಜ್ಜ ( ೧೯೦೪ - ೧೯೯೦) ಭಾಷೆಯನ್ನು 
'ಶಾಬಿಕ ವರ್ತನೆ ' ಎಂದು ವಿವರಿಸಿದ್ದ . ಸುತ್ತಲ ಜನರ ಪ್ರಚೋದನೆ, ಅವರ ವರ್ತನೆಯ ಅನುಕರಣೆ 
ಇವುಗಳ ಮೂಲಕ ಯಾವ ಬಗೆಯ ಮಾತಿಗೆ ಯಾವ ಪ್ರತಿಫಲ ದೊರೆಯುತ್ತದೆ ಅನ್ನುವುದನ್ನು ಮಗು 
ಕ್ರಮೇಣ ಕಲಿಯುತ್ತದೆ. ಮನುಷ್ಯನ ಮಾತು ಅಂದರೆ ಪ್ರಚೋದನೆ - ಪ್ರತಿಫಲಗಳ ಸರಣಿಯನ್ನು ಅಭ್ಯಾಸದ 
ಮೂಲಕ ಅಳವಡಿಸಿಕೊಳ್ಳುವ ವರ್ತನೆಯ ವಿಧಾನ ಅನ್ನುವುದು ಸೈನರ್‌ನ ವಿವರಣೆ. ಮಕ್ಕಳು ತಾವು 
ಕೇಳುವ ವಾಕ್ಯಗಳ ಮಾದರಿಯನ್ನು ಮನಸ್ಸಿನಲ್ಲಿ ಉಳಿಸಿಕೊಂಡು ಅಂಥವೇ ಇತರ ವಾಕ್ಯಗಳನ್ನು 
ಸೃಷ್ಟಿಸುತ್ತಾರೆ . ಸಾದೃಶ್ಯಗಳ ಮೂಲಕ ಭಾಷಿಕ ಕಲಿಕೆ ನಡೆಯುತ್ತದೆ ಅನ್ನುವ ವಾದವೂ ಇತ್ತು. 

ಆದರೆ ನೋಡಿ, ನಾವು ದಿನವೂ ಆಡುವ ಎಷ್ಟೋ ವಾಕ್ಯಗಳನ್ನು ಜಗತ್ತಿನಲ್ಲಿ ಎಂದೂ ಯಾರೂ 
ಆಡಿರುವುದಿಲ್ಲ , ಕೇಳಿರುವುದಿಲ್ಲ. ಆದರೂ ಅವನ್ನೆಲ್ಲ ಆಡುತ್ತೇವೆ, ಕೇಳಿ ಅರ್ಥಮಾಡಿಕೊಳ್ಳುತ್ತೇವೆ. ನಮ್ಮ 
ಮನೆಯ ಎದುರಿಗೆ ಒಂದು ನೀಲಗಿರಿ ಮರ ಇದೆ. ನಮ್ಮ ಸಮರ್ಥನಿಗೆ ಅವರಮ್ಮ ದಿನವೂ ಆಫೀಸಿಗೆ 
ಹೋಗುವುದು ಇಷ್ಟವಾಗುವುದಿಲ್ಲ. ' ಮಮ್ಮಿ , ನಿಮ್ಮ ರಾಜಿ ಬಾಸ್ ಆಫೀಸಿಗೆ ಕರೆಯುವುದಕ್ಕೆ ಬಂದಾಗ 
ಮರ ಹತ್ತಿ ಕೂತುಕೊಂಡು ಬಿಡು. ನೀನು ಇಲ್ಲ ಅಂತ ಹೊರಟು ಹೋಗ್ತಾರೆ. ಆಮೇಲೆ ಇಳಿದು ಬಂದು 
ಬಿಡು, ಆಟ ಆಡಣ' ಅಂದ ಒಂದು ದಿನ ಅವನು ಎಲ್ಲೂ ಎಂದೂ ಕೇಳಿರದ ವಾಕ್ಯ , ತಪ್ಪಿಲ್ಲದೆ ರಚನೆ 
ಮಾಡಿದ್ದ. ಹಾಗೆಯೇ ಹೊಸ ವಾಕ್ಯಗಳನ್ನು ಅರ್ಥಮಾಡಿಕೊಳ್ಳುವ ಶಕ್ತಿಯೂ ಅವನಿಗೆ ಇದೆ. ಹೊಸ 
ವಾಕ್ಯವನ್ನು ತಪ್ಪಿಲ್ಲದೆ ರಚನೆ ಮಾಡುವ ಶಕ್ತಿಯೇ 'ಸೃಜನಶೀಲತೆ', ಅದಕ್ಕೆ ಕಾರಣವಾಗುವುದು ಭಾಷೆಯಲ್ಲಿ 
ಯಾವುದು ಸರಿ, ಯಾವುದು ತಪ್ಪು ಅನ್ನುವುದನ್ನು ಗ್ರಹಿಸುವ ಸಾಮರ್ಥ್ಯ , ಅನುಕರಣೆಯ ಮೂಲಕ 
ಭಾಷೆ ಅನ್ನುವುದಾದರೆ ಹೊಸ ವಾಕ್ಯಗಳ ಸೃಷ್ಟಿಯೇ ಅಸಾಧ್ಯ. ಸಾದೃಶ್ಯಗಳ ಮೂಲಕ ಭಾಷೆಯನ್ನು 
ಕಲಿಯುತ್ತೇವೆ ಅನ್ನುವುದಾದರೆ ನಮ್ಮ ಮಿದುಳಿನಲ್ಲಿ ವಾಕ್ಯಗಳ ಮಾದರಿಗಳು ಇವೆ ಅಂದುಕೊಳ್ಳಬೇಕಾಗುತ್ತದೆ. 
ಇವೆರಡೂ ಅಸಾಧ್ಯ . 

ಅಂದಮೇಲೆ'ಅರ್ಥ' ಗಳನ್ನು ಸೃಷ್ಟಿಸುವ ನಿಯಮಗಳು, ಮನುಷ್ಯನ ಇತರ ಸಾಮರ್ಥ್ಯಗಳಂತೆಯೇ 
ಹುಟ್ಟಿನಿಂದಲೇ ಬಂದಿರಬಹುದು. ಈ ನಿಯಮಗಳು ಮಿದುಳಿನಲ್ಲಿ ಅಂತರ್ಗತವಾಗಿರುತ್ತವೆ. ಇವುಗಳ 
ಆಧಾರದ ಮೇಲೆಯೇ ಮಗು ತನ್ನ ಸುತ್ತಲಿನ ನಿರ್ದಿಷ್ಟ ನುಡಿಯನ್ನು ಸಂಪಾದಿಸಿಕೊಂಡು 
ತನ್ನದಾಗಿಸಿಕೊಳ್ಳುತ್ತದೆ. ಚೆಸ್ ಆಟದ ಮೂಲ ನಿಯಮಗಳು ಮತ್ತು ನಿರ್ದಿಷ್ಟ ಚೆಸ್ ಆಟಕ್ಕೆ ಈ 
ಸಂಬಂಧವನ್ನು ಹೋಲಿಸಬಹುದು. ಚೆಸ್ ಆಟದಲ್ಲಿ ಒಂದೊಂದು ಕಾಯಿಯ ನಡೆ ಹೇಗೆ ಎಂಬ 
ನಿಯಮಗಳು ಕೆಲವೇ , ಅವುಗಳ ಆಧಾರದ ಮೇಲೆ ನಡೆಯುವ ಒಂದೊಂದು ಚೆಸ್ ಆಟವೂ ವಿಶಿಷ್ಟ 
ಅನನ್ಯ . ಅಂತೆಯೇ ಮಗು ಭಾಷಿಕ ರಚನೆಯ ಮೂಲ ತತ್ವಗಳ ಜ್ಞಾನವನ್ನು ಹುಟ್ಟಿನಿಂದಲೇ ಪಡೆದು 


೨೦೯ 


ನುಡಿಯೊಳಗಾಗಿ 


ಬಂದಿರುತ್ತದೆ. ಯಾವ ಬಗೆಯ ರಚನೆ ಸರಿ, ಯಾವ ರಚನೆ ತಪ್ಪು ಅನ್ನುವುದನ್ನು ತನ್ನ ಸುತ್ತಲ 
ನುಡಿಯ, ಮನುಷ್ಯರ, ಪರಿಸರದ ಮೂಲಕ, ಅದಕ್ಕೆ ತಕ್ಕ ಹಾಗೆ ಬಳಸಲು ಕಲಿಯುತ್ತದೆ. 

ಯಾವುದೇ ನಿರ್ದಿಷ್ಟ ನುಡಿಯಲ್ಲಿ ನಮಗೆ ಎದುರಾಗುವ ವಾಕ್ಯರಚನೆಗಳೆಲ್ಲ ಮೇಲ್ಪದರದವು. 
ಅವುಗಳ ಆಳದ ರಚನೆ ' ಭಾಷೆ' ಯ ಮೂಲ ತತ್ವಗಳನ್ನು , ನಿಯಮಗಳನ್ನು ಆಧರಿಸಿದವು. ನುಡಿ ವೈವಿಧ್ಯ 
ಇರಬಹುದು, ಆದರೆ ಭಾಷೆ ಮಾತ್ರ ಮನುಷ್ಯರಿಗೆಲ್ಲ ಒಂದೇ . ತನ್ನ ಸುತ್ತಲ ನುಡಿಗೆ ಅನುಗುಣವಾಗಿ ಸರಿ 
ತಪ್ಪುಗಳನ್ನು ಗುರುತಿಸಿಕೊಳ್ಳುವುದನ್ನೆ ಭಾಷೆಯ ಕಲಿಕೆ ಅನ್ನುತ್ತೇವೆಯೋ ಏನೋ . ಮಗು ಬೆಳೆಯುವ 
ವಯಸ್ಸಿನಲ್ಲಿ ಅದಕ್ಕೆ ಸಹಜ ನುಡಿಗಳ ವಾತಾವರಣ ಕಲ್ಪಿಸಿದರೆ ಅದು ಗ್ರಹಿಸಬಹುದಾದ, ಬಳಸಬಹುದಾದ 
ನುಡಿಗಳೂ ಹೆಚ್ಚಾಗುತ್ತವೆ, ವೈವಿಧ್ಯಮಯವಾಗುತ್ತವೆ. 

ರಾಚನಿಕ ವಿಶ್ಲೇಷಣೆ ನಿರ್ದಿಷ್ಟ ನುಡಿಯೊಳಗಿನ, ಭಾಷೆಗಳ ನಡುವಿನ ವ್ಯತ್ಯಾಸಗಳಿಗೆ ಪ್ರಾಮುಖ್ಯ 
ನೀಡುವ ಧೋರಣೆಯದು. ಅದಕ್ಕಿಂತ ಭಿನ್ನವಾಗಿ ಮನುಷ್ಯ ಭಾಷೆಯಲ್ಲಿರುವ ಅರ್ಥನಿರ್ಮಾಣ 
ಸಾಮರ್ಥ್ಯವನ್ನು ನಿಯಂತ್ರಿಸುವ ಮೂಲ ನಿಯಮಗಳನ್ನು ಕಂಡುಕೊಳ್ಳುವುದು ' ವ್ಯಾಕರಣ ' ದ 
ಉದ್ದೇಶವಾಗಬೇಕು ಎಂದ ಚಾಮ್ಸ್ಕಿ, ನಿರ್ದಿಷ್ಟ ವಾಕ್ಯವೊಂದರ ವಿವಿಧ ಅಂಗಗಳಿಗೆ ಹೆಸರಿಡುವ, 
ಅವುಗಳ ಸಂಬಂಧವನ್ನು ವಿವರಿಸುವ ವ್ಯಾಕರಣಕ್ಕಿಂತ, ವಾಕ್ಯದ ನುಡಿ - ಕಟ್ಟುಗಳ ರಚನೆಯನ್ನು ವಿವರಿಸುವ 
ವ್ಯಾಕರಣಕ್ಕಿಂತ ಭಿನ್ನವಾದ ವ್ಯಾಕರಣವನ್ನು ಚಾಮ್ಸ್ಕಿ ಕಲ್ಪಿಸಿಕೊಂಡ. ಅದನ್ನು ಉತ್ಪಾದಕ ವ್ಯಾಕರಣವೆಂದು 
ಕರೆದ. ಪರಿಮಿತವಾದ ಕೆಲವೇ ಆಳರಚನೆಯ ವಿನ್ಯಾಸಗಳು ಹೇಗೆ ಅಸಂಖ್ಯ ವಾಕ್ಯಗಳ ಉತ್ಪಾದನೆಗೆ 
ಕಾರಣವಾಗುತ್ತವೆ ಅನ್ನುವುದನ್ನು ಅರಿಯುವ , ವಿವರಿಸುವ ಪ್ರಯತ್ನದಲ್ಲಿ ತೊಡಗಿದ. 

ನಾವು ಸಾಮಾನ್ಯವಾಗಿ ವ್ಯಾಕರಣವೆಂದು ಕರೆಯುತ್ತೇವಲ್ಲ ಅದು ಈಗಾಗಲೇ ಭಾಷೆಯನ್ನು 
ಬಳಸಬಲ್ಲವರನ್ನು ಉದ್ದೇಶಿಸಿ ರಚಿಸಿದ್ದು, ಭಾಷೆ ಹೇಗೆ ಕಾರ್ಯ ನಿರ್ವಹಿಸುತ್ತದೆ ಅನ್ನುವ ವಿವರಣೆಯನ್ನು 
ನೀಡುವುದು ಸಾಮಾನ್ಯವಾಗಿ ವ್ಯಾಕರಣಗಳ ಉದ್ದೇಶ. ಆದರೆ ಚಾಮ್‌ಸ್ಕಿ ತಿಳಿಯಲು ಯತ್ನಿಸಿದ್ದು 
ಮನುಷ್ಯ ಮನಸ್ಸು, ಮನುಷ್ಯ ಮಿದುಳು ಹೇಗೆ ನಿರ್ದಿಷ್ಟ ಭಾಷೆಯೊಂದನ್ನು ನುಡಿಯುತ್ತದೆ, 
ಅರ್ಥಮಾಡಿಕೊಳ್ಳುತ್ತದೆ ಎಂಬ ಪ್ರಶ್ನೆಯನ್ನು, ಅವನು ಪ್ರತಿಪಾದಿಸಿದ ವಿಶ್ವಾತ್ಮಕ ವ್ಯಾಕರಣ ನಾವು ನೀವು 
ಬಳಸಬಹುದಾದ ರೀತಿಯ ವ್ಯಾಕರಣವಲ್ಲ. ಅದು ತೀರ ತಾತ್ವಿಕವಾದ ಚಿಂತನೆ, ಅಥವ ಅದನ್ನು 
ಮನುಷ್ಯನಿಗೆ ಇರುವ ಭಾಷೆಯ ಸಾಮರ್ಥ್ಯದ ಪ್ರಾಥಮಿಕ ಸ್ಥಿತಿ ಎಂದೂ ಕರೆಯಬಹುದು. ಅವನು 
ಪ್ರತಿಪಾದಿಸಿದ್ದು ಭಾಷೆಯ ಆಳದ ತತ್ವಗಳ ಬಗ್ಗೆ, ಅದನ್ನು ಚಾಮ್ಸ್ಕಿ ವಿಶ್ವಾತ್ಮಕ ವ್ಯಾಕರಣ ಎಂದು ಕರೆದ. 

- ಹದಿಮೂರನೆಯ ಶತಮಾನದಲ್ಲೇ ರೋಜರ್ ಬೇಕನ್ ಎಂಬ ತತ್ವಜ್ಞಾನಿ ಜಗತ್ತಿನ ಎಲ್ಲ ಭಾಷೆಗಳೂ 
ಸಮಾನವಾದೊಂದು ವ್ಯಾಕರಣವನ್ನು ಆಧರಿಸಿದ್ದು ಎಂದು ಹೇಳಿದ್ದ . ನಮ್ಮಲ್ಲೂ ಸರ್ವಭಾಷಾಮಯೀ 
ಇತ್ಯಾದಿ ಮಾತುಗಳು ಹೇಳಿಕೆಗಳು ಇವೆ. ಇವು ಹೊಳಹು, ಒಳನೋಟಗಳಾಗಿ ಮನಸಿನಲ್ಲಿ ಮಿಂಚಿ 
ಮಾಯವಾಗುತ್ತವೆ. ಆದರೆ ಚಾಮ್‌ಸ್ಕಿಯ ಪ್ರತಿಪಾದನೆಗಳು ಹಲವು ಜ್ಞಾನಶಾಖೆಗಳಲ್ಲಿ ಹೊಸ ವಾಗ್ವಾದಗಳಿಗೆ, 
ಹೊಸ ಬೆಳವಣಿಗೆಗೆ ಕಾರಣವಾದವು. 

ಮೊದಲನೆಯದಾಗಿ ಇಪ್ಪತ್ತನೆಯ ಶತಮಾನದ ಮಧ್ಯಭಾಗದವರೆಗೂ ಸಾಮಾಜಿಕ ಮಾನವಶಾಸ್ತ್ರದ 
ಒಂದು ಭಾಗವೆಂದು ಪರಿಗಣಿತವಾಗುತ್ತಿದ್ದ ಭಾಷಾಶಾಸ್ತ ಚಾಮ್ಸ್ಕಿಯ ನಂತರ ಗ್ರಹಿಕೆಯ ಮನೋವಿಜ್ಞಾನ 
( ಕಾಗ್ನಿಟಿವ್ ಸೈಕಾಲಜಿ) ದತ್ತ ಹೊರಳಿಕೊಂಡಿತು. ಭಾಷೆಯ ಮೂಲಕ ಮನುಷ್ಯನ ಗ್ರಹಿಕೆಯ ವಿನ್ಯಾಸಗಳ, 
ಆ ವಿನ್ಯಾಸಗಳಿಗೆ ಕಾರಣವೂ ಆಧಾರವೂ ಆಗಿರುವ ಮಿದುಳಿನ ಕಾರ್ಯವಿಧಾನಗಳ ಅಧ್ಯಯನಕ್ಕೆ 
ಹೊಸದೊಂದು ಗುರಿ ದೊರೆಯಿತು. ವಾಕ್ಯದ ಆಳವಿನ್ಯಾಸ, ಶ್ರೇಣೀಕರಣ ಇತ್ಯಾದಿಗಳ ಬಗ್ಗೆ ಚಾಮ್ಸ್ಕಿಯ 
ಪ್ರತಿಪಾದನೆ ಕಂಪ್ಯೂಟರ್ ಲಾಂಗೈಜ್‌ಗಳ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವಹಿಸಿತು ಎಂದು ಗುರುತಿಸಿದ್ದಾರೆ. 


ನುಡಿಯೊಳಗಾಗಿ 


೨೧೦ 


ಮಗುವು ಮಾತೃಭಾಷೆಯನ್ನು ಗಳಿಸಿಕೊಳ್ಳುವ, ದ್ವಿತೀಯ ಭಾಷೆಯನ್ನು ಕಲಿತುಕೊಳ್ಳುವ ವಿಧಾನಗಳ 
ಬಗ್ಗೆ ಹೊಸ ರೀತಿಯ ಚಿಂತನೆಗಳು ಬೆಳೆಯಲು ಕಾರಣವಾಯಿತು. 

ಚಾಮ್ಕಿ ೧೯೯೮ರಲ್ಲಿ ಪ್ರಕಟಿಸಿದ ಮ್ಯಾನುಫ್ಯಾಕ್ಟರಿಂಗ್ ಕಂಟೆಂಟ್ ಎಂಬ ಪುಸ್ತಕ ಅಮೆರಿಕದ 
ಮುಖ್ಯ ವಾಹಿನಿಯ ಸಮೂಹಮಾಧ್ಯಮಗಳ ಹರಿತವಾದ ವಿಶ್ಲೇಷಣೆ. ಅಮೆರಿಕದಂಥ ಪ್ರಜಾಪ್ರಭುತ್ವವಾದಿ 
ದೇಶ ಅತ್ಯಂತ ಅಹಿಂಸಾತ್ಮಕವಾಗಿಯೇ ಜನರ ಮನಸ್ಸು, ಅಭಿಪ್ರಾಯಗಳನ್ನೆಲ್ಲ ನಿಯಂತ್ರಿಸುತ್ತದೆ ಅನ್ನುವುದನ್ನು 
ಚಾಕಿತೋರಿಸಿಕೊಟ್ಟಿದ್ದಾನೆ. ' ನಿರಂಕುಶಾಧಿಕಾರದಲ್ಲಿ ಲಾಠಿ ಮಾಡುವ ಕೆಲಸವನ್ನು ಪ್ರಜಾಪ್ರಭುತ್ವದಲ್ಲಿ 
ಪ್ರಚಾರ ಮಾಡುತ್ತದೆ' ಅನ್ನುವುದು ಅವನ ಸುಪ್ರಸಿದ್ದ ಹೇಳಿಕೆ. ಅಮೆರಿಕದ ವಿದೇಶಾಂಗ ನೀತಿಗಳ ಕಟು 
ವಿಮರ್ಶಕ ಚಾಮ್ಸ್ಕಿ, ಜಗತ್ತಿನ ಪ್ರಮುಖ ರಾಷ್ಟ್ರಗಳೇ , ಅವುಗಳ ರಾಜಕೀಯ ಕ್ರಿಯೆಗಳೇ ಭಯೋತ್ಪಾದನೆಯ 
ಮೂಲಸೋತವೆನ್ನುತ್ತಾ ಆಫ್ಘಾನಿಸ್ತಾನದ ಮೇಲೆ ಅಮೆರಿಕ ನಡೆಸಿದ ಆಕ್ರಮಣ ಭಯೋತ್ಪಾದನೆಯೇ 
ಹೊರತು ಭಯೋತ್ಪಾದನೆಯ ವಿರುದ್ಧ ನಡೆಸಿದ ಯುದ್ದವಲ್ಲ ಅನ್ನುತ್ತಾನೆ. ರಾಜಕೀಯ ಆಕ್ಷಿವಿಸ್ಟ್ ಆಗಿ 
ಚಾಮ್ಕಿಯ ನಿಲುವು, ಪ್ರತಿಪಾದನೆಗಳು ವ್ಯಾಪಕವಾದ ಚರ್ಚೆಗಳಿಗೆ ವಾಗ್ವಾದಗಳಿಗೆ ಕಾರಣವಾಗಿವೆ. 
ವಿವಿಧ ಜ್ಞಾನಶಾಖೆಗಳನ್ನು ಪ್ರಭಾವಗೊಳಿಸಿದ ವಿದ್ವಾಂಸನೊಬ್ಬ ರಾಜಕೀಯ ಆಕ್ಷಿವಿಸ್ಸನೂ ಆಗಿರುವ 
ಅಪರೂಪದ ಉದಾಹರಣೆಯನ್ನು ಚಾಮ್ಕಿಯಲ್ಲಿ ಕಾಣಬಹುದು. ಇಪ್ಪತ್ತನೆಯ ಶತಮಾನದಲ್ಲಿ ವಿವಿಧ 
ವಿಷಯಗಳಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಉಲ್ಲೇಖಗೊಂಡ ಹತ್ತು ವಿದ್ವಾಂಸ - ಲೇಖಕರಲ್ಲಿ ಚಾಮ್ಸ್ಕಿ 
ಒಬ್ಬನು. 
- ಅರ್ಧ ಗಂಟೆಯಲ್ಲಿ ಬೇಲೂರಿನ ದೇವಸ್ಥಾನವನ್ನೋ ಇಡೀ ಹಂಪಿಯನ್ನೋ ಪರಿಚಯಮಾಡಿಕೊಡುವ 
ಮಾರ್ಗದರ್ಶಿಯ ಮಾತುಗಳಂಥದ್ದು ಈ ಬರಹ. ಚಾಮ್ಸ್ಕಿಯ ವಿಚಾರಗಳ ಬಗ್ಗೆ ಕನ್ನಡದಲ್ಲೇ ಹೆಚ್ಚಿನ 
ತಿಳಿವಳಿಕೆ ಪಡೆಯಲು ಬಯಸುವವರು ರವಿಕುಮಾರ್ ಅವರು ೨೦೦೧ರಲ್ಲಿ ಸಂಪಾದಿಸಿ ಪ್ರಕಟಿಸಿರುವ 
“ ಮನುಕುಲದ ಮಾತುಗಾರ ಚಾಮ್ಸ್ಕಿ' ಮಸ್ತಕವನ್ನು ನೋಡಬಹುದು. ಇಂಗ್ಲಿಶಿನಲ್ಲಿ ೧೯೯೧ರಲ್ಲಿ 
ಪ್ರಕಟವಾದ ಜಾನ್ ಲ್ಯಾನ್‌ನ ಪುಸ್ತಕ ಚಾಮ್ಕಿ ಒಳ್ಳೆಯ ಪ್ರವೇಶವನ್ನು ಒದಗಿಸುತ್ತದೆ. ಚಾಮ್ಕಿಯ 
ರಾಜಕೀಯ ಚಿಂತನೆಗಳ ಪ್ರಾತಿನಿಧಿಕ ಸಂಕಲನವನ್ನು ೧೯೮೭ರಲ್ಲಿ ಜೇಮ್‌ಪೆಕ್ ಸಂಪಾದಿಸಿರುವ ಚಾಮ್ಕಿ 
ರೀಡರ್ ಪುಸ್ತಕದಲ್ಲಿ ಕಾಣಬಹುದು. ಚಾಮ್ಸ್ಕಿಯ ನಿಲುವುಗಳ ಟೀಕೆ, ವಿಮರ್ಶೆಗಳನ್ನು ಪೀಟರ್ 
ಕಾಲಿಯರ್ ೨೦೦೪ರಲ್ಲಿ ಸಂಪಾದಿಸಿರುವ ಆಂಟಿ ಚಾಮ್ಸ್ಕಿ ರೀಡರ್‌ನಲ್ಲಿ ನೋಡಬಹುದು. http:// 
www .chomsky .info /ಚಾಮ್ಸ್ಕಿಯ ಅಧಿಕೃತ ಜಾಲತಾಣದಲ್ಲಿ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. 


[ಸಾಪ್ತಾಹಿಕ ಪುರವಣಿ, ೦೯ - ೧೨ - ೨೦೧೨] 


೨೧೧ 


ನುಡಿಯೊಳಗಾಗಿ 


ಸ್ವಗತ ಮತ್ತು ಸಂವಾದ 


ಬದುಕು ಭಾಷೆಯೊಳಕ್ಕೆ ಪ್ರವೇಶಿಸುವುದು, ಭಾಷೆ ಬದುಕಿನೊಳಕ್ಕೆ 
ಪ್ರವೇಶಿಸುವುದು ಉಕ್ತಿಯ ಮೂಲಕವೇ . ಈ ಉಕ್ತಿಯ ಸ್ವರೂಪವನ್ನು 
ಉದಾಸೀನ ಮಾಡಿ, ವಿವಿಧ ಬಗೆಯ ಉಕ್ತಿಗಳ ವಿಶೇಷತೆಯನ್ನು 
ಗಮನಿಸದೆ ಇರುವ ಎಲ್ಲ ಭಾಷಿಕ ಅಧ್ಯಯನಗಳೂ ಅತಿಯಾದ 
ಅಮೂರ್ತತೆಯಲ್ಲಿ ಕಳೆದುಹೋಗುತ್ತವೆ, ಬದುಕಿಗೂ ಭಾಷೆಗೂ 
ಇರುವ ಸಂಬಂಧದ ಕೊಂಡಿಯನ್ನು ದುರ್ಬಲಗೊಳಿಸುತ್ತವೆ . ಜನ 
ನಿಜವಾಗಿ ಆಡುವ ಮಾತಿನ, ಉಕ್ತಿಯ ಸ್ವರೂಪವನ್ನು ತಿಳಿಯದಿದ್ದರೆ 
ವ್ಯಾಕರಣ, ಧ್ವನಿಶಾಸ್ತ್ರ ಇವೆಲ್ಲ ಬಂಜರು ಶಾಸ್ತ್ರಗಳು. 

'ಶುದ್ಧ ' ವಾದ ಸ್ವಗತವೆನ್ನುವುದು ಇರಲು ಸಾಧ್ಯವಿಲ್ಲ. ಅಕಸ್ಮಾತ್ 
ಇದ್ದರೆ ಅದು 'ಅನ್ಯರನ್ನು ಸಂಪೂರ್ಣವಾಗಿ ನಿರಾಕರಿಸಿ, ಧಿಕ್ಕರಿಸಿ 
ತನಗೆ ತಾನೇ ಇರುತ್ತದೆ. ಇನ್ನೊಂದು ಪ್ರಜ್ಞೆ ಇದೆ, ತಾನು ಮಾತ್ರವಲ್ಲದೆ 


ನುಡಿಯೊಳಗಾಗಿ 


೨೧೨ 


ಇತರ ಪ್ರಜ್ಞೆಗಳೂ ಈ ಲೋಕದಲ್ಲಿವೆ ಅನ್ನುವುದನ್ನು ಲಕ್ಷಿಸುವುದೇ ಇಲ್ಲ. ಆದರೆ ಸ್ವಗತವನ್ನು 
ನುಡಿದುಕೊಳ್ಳುತ್ತಿರುವಾಗಲೂ ಅಸ್ಪಷ್ಟವಾಗಿಯಾದರೂ ಇನ್ನೊಬ್ಬರು ಯಾರೋ ನಮ್ಮ ಮನಸಿನಲ್ಲಿರುತ್ತಾರೆ, 
ಅಥವಾ ನಾವೇ ಇನ್ನೊಬ್ಬಕೇಳುಗರಾಗಿ ಹೇಳಿಕೊಳ್ಳುತ್ತಿರುತ್ತೇವೆ. ಸ್ವಗತದ ಮುಖ್ಯ ಲಕ್ಷಣವೆಂದರೆ ಕಲ್ಪಿತವಾದ 
ಇನ್ನೊಬ್ಬ ವ್ಯಕ್ತಿ ಕೂಡಕೇವಲ ನಿರ್ಜೀವ ವಸ್ತುವಿನಂತೆ ಇರಬಹುದೇ ಹೊರತು ನನ್ನ ಸ್ವಗತವನ್ನು ಕೇಳಿ 
ನನ್ನ ಪ್ರಜ್ಞೆಯಲ್ಲಿ ಬದಲಾವಣೆ ತರಬಲ್ಲ ಜೀವಂತ ಪ್ರಜ್ಞೆಯಾಗಿ ಇರುವುದಿಲ್ಲ. ಸ್ವಗತವು ತಾನೇ ಅಂತಿಮ 
ಅನ್ನುವ ಹಾಗೆ ನಟಿಸುತ್ತದೆ, ಲೋಕವನ್ನೂ ಇತರರನ್ನೂ ಒಳಗುಮಾಡಿಕೊಳ್ಳದೆ ಬಾಗಿಲು ಮುಚ್ಚಿಕೊಂಡಿರುತ್ತದೆ. 

ಬದುಕು ಹೀಗಿರುವುದಿಲ್ಲ. ಬದುಕು ಅನುಭವಿಸಬೇಕಾದದ್ದೇ ಹೊರತು ಆಲೋಚಿಸಬೇಕಾದದ್ದಲ್ಲ. 
ಬದುಕು ಅಂದರೇನೇ ತನಗಿಂತ ಅನ್ಯರಾದವರೊಡನೆ ನಡೆಸುವ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ 
ಸಂವಾದ, ಬದುಕುವುದೆಂದರೆ ಸಂವಾದದಲ್ಲಿ ಪಾಲ್ಗೊಳ್ಳುವುದೆಂದೇ ಅರ್ಥ. ಅನ್ಯರು ಆಡಿದ್ದನ್ನು ಪ್ರಶ್ನಿಸುತ್ತ, 
ಕೇಳುತ್ತ, ಅದಕ್ಕೆ ಮಿಡಿಯುತ್ತ, ಒಪ್ಪುತ್ತ, ನಿರಾಕರಿಸುತ್ತ ಸಂವಾದದಲ್ಲಿ ಪಾಲ್ಗೊಳ್ಳುವುದೇ ಬದುಕು, ಕಣ್ಣು, 
ತುಟಿ , ಕೈ , ಇಡೀ ಮೈ , ಮನಸ್ಸು, ಆತ್ಮ ಎಲ್ಲವನ್ನೂ ಅಥವ ಕೆಲವನ್ನು ತೊಡಗಿಸಿಕೊಂಡು ಸಂವಾದದಲ್ಲಿ 
ಪಾಲುಪಡೆಯುವುದು ಬದುಕು, ಇಡೀ ಜಗತ್ತೆ ನುಡಿಯ ಮೂಲಕ ವ್ಯಕ್ತವಾಗುತ್ತಿರುವ ಭಾವಗಳ, 
ವಿಚಾರಗಳ, ಮೌಲ್ಯಮಾಪನಗಳ ಜಟಿಲ ನೇಯ್ದೆಯ ಒಂದು ಸಂಕಿರಣ. 

- ಸಂವಾದದಲ್ಲಿ ಪಾಲ್ಗೊಳ್ಳುವುದು ಅಂದರೆ ಈಗಾಗಲೇ ನಡೆಯುತ್ತಿರುವ ಮಾತು ಕೇಳಿಸಿಕೊಳ್ಳುತ್ತಾ 
ಅದಕ್ಕೆ ನನ್ನ ಪ್ರತಿಮಾತನ್ನು ಸೇರಿಸುವುದು. ಸುಮ್ಮನೆ ಯೋಚಿಸಿ ನೋಡಿ. ನಾವಾಡುವ ನುಡಿಗಳೆಲ್ಲ 
ಪಡಿನುಡಿಗಳೇ , ಪ್ರತಿ - ನುಡಿಗಳೇ . ಅರ್ಥಮಾಡಿಕೊಳ್ಳುವುದೆಂದರೆ ಕೇಳಿಸಿಕೊಂಡ ಮಾತಿಗೆ ಸ್ಪಂದಿಸುವುದು 
ಅಲ್ಲವೇ ? ಸ್ಪಂದಿಸುವುದೆಂದರೆ ಕ್ರಿಯೆಯ ಮೂಲಕವೋ , ಮಾತಿನ ಮೂಲಕವೋ ನಮಗೆ ಆದ ಅರ್ಥವನ್ನು 
ವ್ಯಕ್ತಪಡಿಸುವುದು . ಕೂತುಕೋ , ಬಾಗಿಲು ಹಾಕು, ಪೀಛೇ ಮುಡ್, ಇಂಥ ಆಜ್ಞೆಯಂಥ ನುಡಿಗೆ 
ತತ್ಕ್ಷಣದ ಕ್ರಿಯೆಯಾಗಿ ಸ್ಪಂದನ ಹುಟ್ಟಿದರೆ ಇನ್ನು ಕೆಲವು ಮಾತುಗಳಿಗೆ ವಿಳಂಬಿತವಾಗಿ ಪ್ರತಿಕ್ರಿಯೆ 
ಮೂಡುತ್ತದೆ. ಇಂದು ಕೇಳಿಸಿಕೊಂಡ ಮಾತಿಗೆ ಇನ್ನೆಂದೋ ನಮ್ಮ ಮಾತಿನಲ್ಲಿ, ವರ್ತನೆಯಲ್ಲಿ ಪ್ರತಿ 
ಸಂದ ಕಾಣುತ್ತದೆ. ( ಅಂದಂದಿನ ನುಡಿಯ ಅಂದಂದೆ ಅರಿಯಲು ಬಾರದು ಎಂದು ಅಲ್ಲಮ ಹೇಳಿದ 
ಮಾತು ನೆನಪಾಗುತ್ತಿದೆ.) ಮಾತಾಡುವವರು ಕೇಳುಗರಾಗಿ, ಕೇಳುಗರಾಗಿದ್ದವರು ಮಾತಾಡುವವರಾಗಿ, 
ಆಡುವ-ಕೇಳುವ ಪಾತ್ರ ಪಲ್ಲಟ ನಡೆಯುತ್ತಲೇ ಇರುವುದು ಸಂವಾದದ ಲಕ್ಷಣ. ಸಂವಹನ 
ಸಾಧ್ಯವಾಗಬೇಕಾದರೆ ಆಡುವ -ಕೇಳುವ ಪಾತ್ರಗಳ ಪಲ್ಲಟ ನಿರಂತರವಾಗಿ ನಡೆಯುತ್ತಲೇ ಇರಬೇಕು. 
ಸಂವಹನವೆಂದರೆ ನುಡಿಗೆ ಪಡಿ- ನುಡಿ ಸೃಷ್ಟಿಗೊಳ್ಳುವ ಸಂದನ, ನುಡಿಗೆ ಪಡಿ - ನುಡಿ ಹುಟ್ಟಬೇಕಾದರೆ 
ನನ್ನ ಪಡಿನುಡಿಗೆ ಕಾರಣವಾಗಿರುವ ನುಡಿ ನನಗೆ ಗೊತ್ತಿರಬೇಕು. 

ಭಾಷೆ ನನ್ನದಲ್ಲ, ನಿಮ್ಮದೂ ಅಲ್ಲ, ಯಾರೊಬ್ಬರದೂ ಅಲ್ಲ. ಎಲ್ಲರಿಗೂ ಅದರ ಮೇಲೆ ಸಮಾನ 
ಹಕ್ಕು ಇದೆ, ಎಲ್ಲರಿಗೂ ಸಮಾನವಾದ ಜವಾಬು - ದಾರಿ ಇದೆ. ಉಕ್ತಿಗೆ ಕಾರಣವಾಗುವ ಸಂದರ್ಭ 
ಹೊರಗೆ ಇರುವಂಥದಲ್ಲ, ಉಕ್ತಿಯೊಳಗೇ ಇರುವ ಅಂಶ. ಉಕ್ತಿ ಮತ್ತು ಸಂದರ್ಭಗಳನ್ನು ಬೇರ್ಪಡಿಸಲು 
ಸಾಧ್ಯವೇ ಇಲ್ಲ. ಕಾಲ, ದೇಶ, ಚರಿತ್ರೆ, ಉಕ್ತಿ ಎಲ್ಲವೂ ಬಿಡಿಸಲಾಗದಂತೆ ಬೆರೆತಿರುವ ಸಂಗತಿಗಳು. 
ಸಂಬಂಧ ಅನ್ನುವುದು ಕೂಡಉಕ್ತಿಯ ಮೂಲಕವೇ , ಸಂವಾದದ ಮೂಲಕವೇ ಸಾಧ್ಯವೋ ಅಸಾಧ್ಯವೋ 
ಆಗುತ್ತದೆ. 

ನಾವಾಡುವ ಭಾಷೆ ನಮ್ಮದು ಮಾತ್ರವೇ ಅಲ್ಲ. ನಾವಾಡುವ ಒಂದೊಂದು ಮಾತನ್ನೂ ಈಗಾಗಲೇ 
ಎಷ್ಟೋ ಜನ ಎಷ್ಟೋ ಸಂದರ್ಭಗಳಲ್ಲಿ ಬಳಸಿರುತ್ತಾರೆ. ದನಿಯ ಏರಿಳಿತದ ಮೂಲಕ , ಬಳಸುತ್ತಿರುವ 
ಮಾತಿಗೆ ನಮ್ಮದೇ ಮೌಲ್ಯಮಾಪನವನ್ನು ಲೇಪಿಸುವ ಮೂಲಕ, ಆಡುತ್ತಿರುವ ಮಾತಿನ ಬಗ್ಗೆ ನಮ್ಮದೇ 


೨೧೩ 


ನುಡಿಯೊಳಗಾಗಿ 


ನಿಲುವನ್ನು ತೋರ್ಪಡಿಸುವ ಮೂಲಕ ಎಲ್ಲರನ್ನೂ ಆಗಿರುವ ಮಾತನ್ನು ನಮ್ಮದು ಮಾತ್ರ ಅನ್ನುವ 
ಹಾಗೆ ಮಾಡಿಕೊಳ್ಳುತ್ತಿರುತ್ತೇವೆ. ಉದಾಹರಣೆಗೆ 'ಸರಿ' ಅನ್ನುವ ಶಬ್ದವನ್ನೇ ನೋಡಿ. ಒಂದೊಂದು 
ಸಂದರ್ಭದಲ್ಲೂ ನಾವು 'ಸರಿ' ಅಂದಾಗ ಅದು ಒಪ್ಪಿಗೆಯೋ , ಉದಾಸೀನವೋ , ಉಪೇಕ್ಷೆಯೋ , ತಿರಸ್ಕಾರವೋ , 
ವಿರೋಧವೋ ಆಗಿ ಬಳಕೆಯಾಗುತ್ತಿರುತ್ತದೆ . ಕೇಳಿದ ಅಥವ ಕಂಡ ಸಂಗತಿಗೆ ನಮ್ಮಲ್ಲಿ ಹುಟ್ಟಿಸಿದ 
ಭಾವವನ್ನು , ಪ್ರತಿಕ್ರಿಯೆಯನ್ನು ಸೂಚಿಸುತ್ತಿರುತ್ತದೆ. ಅಂದರೆ ಸಂವಾದದಲ್ಲಿ , ಭಾಷೆಯ ಬಳಕೆಯಲ್ಲಿ 
ಡಿಕ್ಷನರಿಯಲ್ಲಿರುವ ಹಾಗೆ ಯಾವ ಒಂದು ಪದವೂ ನಿರ್ಲಿಪ್ತವಾಗಿರುವುದಿಲ್ಲ . ಇತರರ ಬಾಯಲ್ಲಿ, 
ಇತರರ ಸಂದರ್ಭದಲ್ಲಿ, ಇತರರ ಉದ್ದೇಶಗಳನ್ನು ನೆರವೇರಿಸುತ್ತ ಇದ್ದ ಪದವನ್ನು ಎತ್ತಿಕೊಂಡು ನಮ್ಮದು 
ಮಾಡಿಕೊಳ್ಳುವ ಕೆಲಸ ಸಂವಾದದಲ್ಲಿ ನಡೆಯುತ್ತ ಇರುತ್ತದೆ . 

ನಾವು ಆಡುವ ಮಾತೆಲ್ಲ ನಮ್ಮ ನಿಲುವಿನ, ಭಾವದ, ಮೌಲ್ಯಮಾಪನದ ಅಂಶವನ್ನು ಹೊತ್ತುಕೊಂಡೇ 
ಹೊರಬಿದ್ದಿರುತ್ತದೆ. ಅಂದರೆ ಸಂವಾದದ ಹೊತ್ತಿನಲ್ಲಿ ಎಂದಿನಿಂದಲೂ ಬಳಕೆಯಲ್ಲಿರುವ ಮಾತು ಹೊಸ 
ಸಂವಾದ ದೇಶವನ್ನು , ಸಂವಾದ ಲೋಕವನ್ನು ಸೃಷ್ಟಿಸಿಬಿಡುತ್ತದೆ. ನಮಗೆಲ್ಲರಿಗೂ ದತ್ತವಾಗಿರುವ ಭಾಷೆ 
ಸಂವಾದದ ಉಕ್ತಿ ಸಂದರ್ಭದಲ್ಲಿ ಹೊಸತಾಗಿ ಹುಟ್ಟುತ್ತದೆ. 

ಸಂವಾದದಲ್ಲಿ ಮೊದಲ ಮಾತು , ಕೊನೆಯ ಮಾತು ಅನ್ನುವುದಿಲ್ಲವೇ ಇಲ್ಲ. ಅಲ್ಲಮನ ಮಾತಿನಲ್ಲಿ 
ಹೇಳುವುದಾದರೆ ಸಂವಾದವು ಹಿಂದಿನ ಅನಂತಕ್ಕೂ ಮುಂದಿನ ಅನಂತಕ್ಕೂ ಚಾಚಿಕೊಂಡಿರುವಂಥದ್ದು. 
`ಗತಕಾಲದ' ಅರ್ಥಗಳು ಕೂಡ, ಕಳೆದ ಶತಮಾನಗಳ ಸಂವಾದದಲ್ಲಿ ಹುಟ್ಟಿಕೊಂಡವುಕೂಡ ಸ್ಥಿರವಾಗಿರಲು 
ಸಾಧ್ಯವಿಲ್ಲ. ಯಾವಾಗಲೂ ಬದಲಾಗುತ್ತಲೇ ಇರುತ್ತವೆ. ಭವಿಷ್ಯದ ಸಂವಾದಗಳಲ್ಲಿ ಹೊಸತಾಗುತ್ತಲೇ 
ಇರುತ್ತವೆ . ಸಂವಾದದ ಬೆಳವಣಿಗೆಯ ಯಾವುದೇ ಒಂದು ಕ್ಷಣದಲ್ಲಿ ಅಗಾಧವಾದ, ಅಪರಿಮಿತವಾದ, 
ಮರೆತು ಹೋದ ಸಾಂದರ್ಭಿಕ ಅರ್ಥಗಳ ಮೊತ್ತವೇ ಇರುತ್ತದೆ. ಸಂವಾದದ ಕೆಲವು ಕ್ಷಣಗಳಲ್ಲಿ ಅವನ್ನು 
ನೆನಪಿಸಿಕೊಂಡು ಶಕ್ತಿತುಂಬಿ , ಹೊಸ ಸಂದರ್ಭಕ್ಕೆ ಅನ್ವಯವಾಗುತ್ತವೆ. ಉದಾಹರಣೆ ಬೇಕಿದ್ದರೆ ಈ 
ಲೇಖನದಲ್ಲಿ ಬಳಸಿಕೊಂಡಿರುವ ಅಲ್ಲಮನ ಉಕ್ತಿಗಳನ್ನೇ ನೋಡಿ. ಇಲ್ಲಿ ಅವು ಪಡೆದಿರುವುದು ತಮ್ಮ 
' ಹಳೆಯ ' ಅರ್ಥಗಳೊಡನೆ ಹೊಸ ಅರ್ಥವನಲ್ಲವೇ ? ಯಾವ ಅರ್ಥವೂ ಪೂರಾ ಸಾಯುವದಿಲ್ಲ. 

ಹಾಗಾಗಿ ಸತ್ಯವೆನ್ನುವುದು ವ್ಯಕ್ತಿಯೊಳಗೆ ಹುಟ್ಟುವುದಲ್ಲ , ಒಬ್ಬರ ಮಿದುಳಿನಲ್ಲಿ ಮಾತ್ರ ಇರುವುದೂ 
ಅಲ್ಲ. ಸತ್ಯವೆನ್ನುವದು ಅದನ್ನು ಸಾಮೂಹಿಕವಾಗಿ ಅರಸುತ್ತಿರುವ ಜನರ ಸಂವಾದದೊಳಗೆ ಹುಟ್ಟುತ್ತದೆ. 
ಸತ್ಯವಾಗಲೀ , ವ್ಯಕ್ತಿತ್ವವಾಗಲೀ , ಅರ್ಥವಾಗಲೀ ಎಂದೂ ಪೂರ್ಣವಾಗುವುದೇ ಇಲ್ಲ. 

ಸತ್ಯದ ಅನ್ವೇಷಣೆಗೆ ಸಂವಾದ ಅಗತ್ಯವೆಂದರೆ ಅನ್ಯರೂ ಅಗತ್ಯ . ಯಾವುದೇ ಸಂವಾದದಲ್ಲಿ 
ಮಾತಾಡುವ ಮತ್ತು ಕೇಳುವ ವ್ಯಕ್ತಿ ಮಾತ್ರವಲ್ಲದೆ ಮಾತಾಡುತ್ತಿರುವವರ ಮನಸ್ಸಿನಲ್ಲಿ ಮೂರನೆಯ 
ಆದರ್ಶ ಕೇಳುಗನೂ ಇರುತ್ತಾನೆ. ಕನ್ನಡದ ವಚನಗಳನ್ನು ನೋಡಿದರೆ ಅವುಗಳಲ್ಲಿ ವಚನಕಾರ, ಅದನ್ನು 
ಕೇಳುತ್ತಿರುವವರು ಮಾತ್ರವಲ್ಲದೆ ಅಂಕಿತದ ರೂಪದಲ್ಲಿರುವ ಇಷ್ಟ ದೈವ ಕೂಡ ಇರುತ್ತದೆ. ಮಾಸ್ತಿಯವರು 
' ಇಬ್ಬರು ಮಾತಾಡುತ್ತಿದ್ದರೆ ಅಲ್ಲಿ ನಾಲ್ಕು ಜನ ಇರುತ್ತಾರೆ - ಆಡುತ್ತಿರುವಾತ, ಕೇಳುತ್ತಿರುವಾತ, ಆಡುತ್ತಿರುವವನ 
ಕಲ್ಪನೆಯಲ್ಲಿರುವ ಕೇಳುಗ, ಕೇಳುಗನ ಕಲ್ಪನೆಯಲ್ಲಿರುವ ಮಾತಾಡುತ್ತಿರುವ ವ್ಯಕ್ತಿ' ಅಂದದ್ದು ನೆನಪಿಗೆ 
ಬರುತ್ತಿದೆ. ನಾವು ನಡೆಸುವ ಸಂವಾದ ಕೇವಲ ಒಬ್ಬರೊಡನೆ ಮಾತ್ರವಲ್ಲ, ಇಡೀ ಲೋಕದೊಡನೆ, ಅನ್ಯ 
ಅನ್ನುವುದರಲ್ಲಿ ನಾನಲ್ಲದ ಎಲ್ಲವೂ ಇದೆ. 

ಅನ್ಯ ಅನ್ನುವುದಿಲ್ಲದೆ ಸಂವಾದವಿಲ್ಲ. ನಮ್ಮ ಬಹಿರಂಗ ನಮಗೆ ಎಂದೂ ಇಡಿಯಾಗಿ ತಿಳಿಯುವುದೇ 
ಇಲ್ಲ. ಅದು ಏನಿದ್ದರೂ ಅನ್ಯರಿಗೆ ಮಾತ್ರ ತಿಳಿಯುತ್ತದೆ. ಯಾವ ವ್ಯಕ್ತಿಯೂ ನಾಯಕನಲ್ಲ, ಅನ್ಯರು 
ಅವನನ್ನು ಹೊರಗಿನಿಂದ ಕಂಡು ಮಾತಿನಲ್ಲಿ , ನಿರಂತರ ಸಂವಾದದಲ್ಲಿ ನಾಯಕನನ್ನಾಗಿಸುತ್ತಾರೆ. ರಾಮ , 


ನುಡಿಯೊಳಗಾಗಿ 


೨೧೪ 


ಕೃಷ್ಣ, ದುರ್ಯೋಧನ, ಆಳುವ ಪಕ್ಷದ ಮುಖ್ಯಮಂತ್ರಿ, ವಿರೋಧಪಕ್ಷದ ಮುಖಂಡ ಎಲ್ಲರೂ ಅನ್ಯರ 
ಕಣ್ಣಿಗೆ ನಾಯಕರಾಗಿ, ಖಳರಾಗಿ ಕಂಡು ನಿರಂತರವಾದ ಲೋಕ ಸಂವಾದದಲ್ಲಿ ರೂಪುಗೊಂಡವರೇ 
ಅಲ್ಲವೇ ? 

ಈ ಮಾತು ಅನ್ಯ ಸಂಸ್ಕೃತಿಯ ಬಗೆಗೂ ನಿಜ. ಅನ್ಯ ಸಂಸ್ಕೃತಿಯನ್ನು ಅರಿಯಲು ನಾವು 
ನಮ್ಮತನವನ್ನು ಮರೆತು ಅದರಲ್ಲಿ ಒಂದಾಗಿ ಆ ಸಂಸ್ಕತಿಯವರ ಕಣ್ಣಿಂದಲೇ ನೋಡಬೇಕು ಅನ್ನುವುದು 
ಅಷ್ಟು ಸರಿಯಲ್ಲ. ಆದರೆ ಅರ್ಥಮಾಡಿಕೊಳ್ಳಲು ಇದೊಂದೇ ದಾರಿ ಅಂದರೆ ಅದು ಕೇವಲ ಪ್ರತಿಮಾಡುವ 
ನಕಲೆತ್ತುವ ಕೆಲಸ, ಅದರಲ್ಲಿ ಹೊಸತಾಗಲಿ ಶ್ರೀಮಂತಗೊಳಿಸುವಂಥದಾಗಲೀ ಏನಿಲ್ಲ . ಸೃಜನಶೀಲವಾಗಿ 
ಅರ್ಥಮಾಡಿಕೊಳ್ಳುವುದೆಂದರೆ ನಮ್ಮನ್ನು ತ್ಯಾಗಮಾಡಿಕೊಂಡು, ನಮ್ಮ ಕಾಲ, ನಮ್ಮ ಸಂಸ್ಕೃತಿ, ನಮ್ಮ 
ದೇಶಗಳನ್ನು ನೀಗಿಕೊಂಡು ನೋಡುವುದಲ್ಲ . ಅನ್ಯರ ಕಣ್ಣಿಗೆ ಮಾತ್ರ ಸಂಸ್ಕೃತಿಯೊಂದು ಪೂರ್ಣವಾಗಿ, 
ಗಹನವಾಗಿ ತೆರಕೊಳ್ಳುತ್ತದೆ . ಅರ್ಥವೆನ್ನುವುದು ಪ್ರಕಟವಾಗುವುದು , ಅದರ ಆಳ ತಿಳಿಯುವುದು ಅದು 
ಇನ್ನೊಂದು ಅನ್ಯ ಅರ್ಥದೊಡನೆ ಸಂಪರ್ಕಕ್ಕೆ ಬಂದು ಎದುರಿಸಿದಾಗಲೇ . 
- ಹೀಗೆ ಎದುರಿಸುವುದೆಂದರೆ ಬಹುಮುಖ ಭಾಷೆ, ಬಹುಮುಖ ಸಂವಾದಗಳನ್ನು ಗ್ರಹಿಸುವ ಕೆಲಸ. 
ಒಂದೇ ಭಾಷೆಯನ್ನಾಡುವವರಲ್ಲೂ ಭಾಷೆ ಬಹುಮುಖಿಯೇ . ಆಡುವ ಮಾತು ಸಾಮಾಜಿಕ ಅಂತಸ್ತು, 
ಮಾಡುತ್ತಿರುವ ಉದ್ಯೋಗ, ಲಿಂಗ, ವಯಸ್ಸು, ಬದುಕಿನ ದೃಷ್ಟಿ ಇತ್ಯಾದಿಗಳನ್ನೆಲ್ಲ ಒಳಗೊಂಡದ್ದು. 
ಸ್ವಗತದಂಥ ಕವಿತೆ ಈ ಬಹುಮುಖೀ ಭಾಷೆ, ಸಂವಾದಗಳನ್ನು ಹಿಡಿದಿಡಲಾರದು. ವಿವಿಧ ಪ್ರಜೆಗಳು 
ಪರಸ್ಪರ ಪ್ರಭಾವಿಸುವ, ಸ್ಪಂದಿಸುವ ನೇಯ್ದೆಯನ್ನು ರಶಿಯದ ದಾಸೊಕಿಯಂಥ ಕನ್ನಡದ ಕುವೆಂಪು 
ಅವರಂಥ ಕಾದಂಬರಿಕಾರರು ಮಾತ್ರ ಹಿಡಿದಿಡಬಲ್ಲರು. 


ಭಾಷೆಯ ಬಗ್ಗೆ ಚಿಂತಿಸುವಾಗ ಸುಸಷ್ಟವಾದ ಆದರೆ ಮರೆತುಬಿಡುವ, ಇಲ್ಲವೇ ಉದಾಸೀನ 
ಮಾಡುವ ಸಂಗತಿಗಳನ್ನು ತಪ್ಪದೆ ಗಮನಿಸಬೇಕು, ಭಾಷೆಯ ಸಾಮಾಜಿಕ ಮುಖ , ಸಂವಾದಗುಣ, 
ಸಂವಾದದ ಪ್ರಾಮುಖ್ಯ ಇವನ್ನು ನಿರ್ಲಕ್ಷಿಸಬಾರದು. ಇವು ರಶಿಯದ ತತ್ವಜ್ಞಾನಿ , ವಿಮರ್ಶಕ, ಭಾಷಾತತ್ವಗಳ 
ಚಿಂತಕ ಮಿಖಾಯಿಲ್ ಮಿಖಾಯಿಲೊವಿಚ್ ಬಾಖಿನ್ ( ನವೆಂಬರ್ ೧೭, ೧೮೯೫ - ಮಾರ್ಚ್ ೭ , 
೧೯೭೫) ನ ಚಿಂತನೆಗಳ ಸ್ಕೂಲ ಸಾರಾಂಶ. ರಶಿಯದಲ್ಲಿ ಆದ ಪಲ್ಲಟಗಳನ್ನೆಲ್ಲ ಕಂಡಿದ್ದವನು, ಆಳುವವರ್ಗದ 
ಕೋಪಕ್ಕೆ ಗುರಿಯಾಗಿ ಜೈಲಿಗೂ ಹೋಗಿದ್ದವನು. ಬದುಕಿದ್ದ ಕಾಲದಲ್ಲಿ ಅವನ ಚಿಂತನೆಗಳು ಹೆಚ್ಚು 
ಪ್ರಚಲಿತವಾಗದಿದ್ದರೂ ೧೯೬೦ರ ನಂತರ ಮಾರ್ಕ್ಸ್‌ವಾದ, ಅರ್ಥಚಿಂತನೆ, ರಚನಾವಾದ, ಸಾಹಿತ್ಯತತ್ವಚಿಂತನೆ, 
ಧರ್ಮಚಿಂತನೆ, ಚರಿತ್ರೆ, ತತ್ವಶಾಸ್ತ್ರ, ಸಮಾಜಶಾಸ್ತ್ರ , ಮಾನವಶಾಸ್ತ್ರಗಳನ್ನೆಲ್ಲ ಬಾಖಿನ್ ಪ್ರಭಾವಿಸಿದ. ಬಾಖಿನ್ 
ಮತ್ತು ಅವನ ಇಬ್ಬರು ಸಹೋದ್ಯೋಗಿಗಳು , ಸಮಾನ ಮನಸ್ಕರು ಮೆಡೆವೆವ್ ಮತ್ತು ವೊಲೊಶಿನೋವ್ 
ಇವರ ಬರವಣಿಗೆಗಳಲ್ಲಿ ಯಾರಪಾಲು ಎಷ್ಟು ಅನ್ನುವ ವಿವಾದ ಇನ್ನೂ ಜೀವಂತವಾಗಿದೆ. ಬಾಖಿನ್ನದೇ 
ಎಂದು ಖಚಿತವಾಗಿರುವ ಡಯಲಾಜಿಕ್ ಇಮ್ಯಾಜಿನೇಶನ್ , ಮತ್ತು ಇತರ ಕೆಲವು ಲೇಖನಗಳ ಮುಖ್ಯ 
ಮಾತುಗಳನ್ನು ಆಯ್ತು, ಹೆಣೆದು, ಅಲ್ಲಮ , ಮಾಸ್ತಿ, ಕುವೆಂಪು, ಇವರನ್ನೆಲ್ಲ ಒಳಗೊಂಡು ನಿಮ್ಮೊಡನೆ 
ಹೀಗೆ ಈ ವಾರ ಸಂವಾದಿಸಿದ್ದೇನೆ. 


[ ಸಾಪ್ತಾಹಿಕ ಪುರವಣಿ, ೧೬ - ೧೨ - ೨೦೧೨] 


೨೧೫ 


ನುಡಿಯೊಳಗಾಗಿ 


ಕೃತಕ ಭಾಷೆ, ಕೃತಕ ವಿವೇಕ 


ಇದು ದುರಾಸೆಯೋ ಮಹತ್ವಾಕಾಂಕ್ಷೆಯೋ ಅಸಾಧ್ಯವಾದುದನ್ನು 
ಸಾಧಿಸಬೇಕೆಂಬ ಮನುಷ್ಯ ಛಲವೋ ಗೊತ್ತಿಲ್ಲ. ಜಗತ್ತಿನ ಎಲ್ಲ 
ಮನುಷ್ಯರ ಜೊತೆ ಸಂವಾದ ನಡೆಸುವುದು ಹೇಗೆ? ಎಷ್ಟೆಂದು 
ಭಾಷೆಗಳನ್ನು ಕಲಿಯುವುದಕ್ಕೆ ಸಾಧ್ಯ? ಅಥವ ಎಷ್ಟೆಂದು ಅನುವಾದ 
ಮಾಡುತ್ತ ಕೂರುವುದು ? ಜಗತ್ತಿನ ಎಲ್ಲ ದೇಶಗಳ ಎಲ್ಲ ಭಾಷೆಗಳ 
ಜನರೂ ಪರಸ್ಪರ ಸಂವಾದ ನಡೆಸುವಂಥ ಭಾಷೆಯೊಂದು ಇದ್ದಿದ್ದರೆ 
ಎಷ್ಟು ಚೆನ್ನಾಗಿರುತ್ತಿತ್ತು. ನಮಗೆ ಹುಟ್ಟಿನಿಂದ ದೊರೆತ ಸಹಜ 
ಭಾಷೆಯ ಜೊತೆಗೆ ಅದೊಂದು ಭಾಷೆಯನ್ನು ಕಲಿತಿದ್ದರೆ 
ಸಾಕಾಗುತ್ತಿತ್ತು . 


ನುಡಿಯೊಳಗಾಗಿ 


೨೧೬ 


ಅಂಥ ಭಾಷೆಯ ಪೌರಾಣಿಕ ಕಲ್ಪನೆ ಸಮವಸರಣದ್ದು. ತೀರ್ಥಂಕರನಿಗೆ ಕೇವಲ ಜ್ಞಾನ ಲಭಿಸಿದ 
ನಂತರ ಆತ ಸಮವಸರಣ ಮಂಟಪದಲ್ಲಿ ಸಂಗೀತದಷ್ಟು ಮೃದುವಾಗಿ ಮಾಡುವ ಬೋಧನೆ ಅಲ್ಲಿ 
ನೆರೆದ ಋಷಿ, ಮುನಿ, ಬೇರೆ ಬೇರೆ ಭಾಷೆಗಳನ್ನಾಡುವ ಜನರು, ಪ್ರಾಣಿ, ಪಕ್ಷಿಗಳಿಗೆಲ್ಲ ಅವರವರ 
ಭಾಷೆಯಲ್ಲೇ ಅರ್ಥವಾಗುತ್ತಿತ್ತು ಅನ್ನುವ ಕಲ್ಪನೆ ಇದೆ. 

ಅಂಥದೊಂದು ಭಾಷೆ ಇಲ್ಲ, ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೇ ಎಂಬ ಹಂಬಲ ಮನುಷ್ಯನನ್ನು 
ಕಾಡಿದೆ. ಜಗತ್ತನ್ನೆಲ್ಲ ಆಳಲು ಬಯಸಿದ ಪಶ್ಚಿಮದ ದೇಶಗಳಲ್ಲಿ ಇಂಥ ಕನಸಿಗೆ ರೆಕ್ಕೆ ಪುಕ್ಕ ಬಲಿತು 
ಹಾರಾಟ ಶುರುವಾಗಿದ್ದು ಹದಿನಾರನೆಯ ಶತಮಾನದ ಕೊನೆಯ ಹೊತ್ತಿಗೆ , ಅಂಥದೊಂದು ಕೃತಕ 
ಅಂದರೆ ಮನುಷ್ಯ ನಿರ್ಮಿತ ಭಾಷೆ ಹೇಗಿರಬೇಕು? ಕಲಿಯಲು ಸುಲಭವಾಗಿರಬೇಕು; ಅದರ ವ್ಯಾಕರಣದ 
ನಿಯಮಗಳು ಖಚಿತವಾಗಿ, ಸರಳವಾಗಿ ಇರಬೇಕು. ಯಾವ ನಿಯಮಕ್ಕೂ ವಿನಾಯತಿ ಇರಬಾರದು; 
ಉಚ್ಚರಿಸಲು ಕಷ್ಟವಾಗುವ ಧ್ವನಿಗಳು ಇರಬಾರದು; ಮಾತಾಡುವ ಕ್ರಮಕ್ಕೂ ಬರೆಯುವ ಕ್ರಮಕ್ಕೂ 
ವ್ಯತ್ಯಾಸ ಇರಬಾರದು. ಯಾವುದೇ ನುಡಿತಾಯಿಯ ಮಕ್ಕಳೂ ಅದನ್ನು ತಮ್ಮ ತಾಯಿನುಡಿಗೆ , ತಮ್ಮ 
ಭಾಷೆಯಲ್ಲಿರುವುದನ್ನು ಅದಕ್ಕೆ ಸುಲಭವಾಗಿ ಅನುವಾದಿಸುವದಕ್ಕೆ ಸಾಧ್ಯವಾಗಬೇಕು. ಆ ಭಾಷೆಯ 
ಪದದ ವ್ಯುತ್ಪತ್ತಿ ಎಲ್ಲರಿಗೂ ತಿಳಿಯುವಂತಿರಬೇಕು. ಯಾವುದೇ ನಿರ್ದಿಷ್ಟ ಧರ್ಮ ಅಥವ ದೇಶದ 
ಪಕ್ಷಪಾತಿಯಾಗಿದೆ ಈ ಭಾಷೆ ಅನ್ನಿಸದೆ ನಿರ್ಲಿಪ್ತವಾಗಿರಬೇಕು. ದಿನನಿತ್ಯದ ಮಾತುಕತೆಯನ್ನೂ ಒಳಗೊಂಡು 
ವಿವಿಧ ವಿಷಯಗಳನ್ನು ಕುರಿತು ಹೇಳಲು ತಿಳಿಯಲು ಸಹಾಯಕವಾಗಿರಬೇಕು 

ಅಂಥದೊಂದು ಭಾಷೆಯನ್ನು ಸೃಷ್ಟಿಸುವ ಆಸೆಯಲ್ಲಿ ಹದಿನೇಳನೆಯ ಶತಮಾನದಿಂದ ಇಲ್ಲಿಯವರೆಗೆ 
ಸುಮಾರು ಇಪ್ಪತ್ತಮೂರು ಭಾಷೆಗಳು ಸೃಷ್ಟಿಯಾಗಿವೆ. ಕೃತಕ ಭಾಷೆ ಅನ್ನುವುದು ಯಾಕೋ ಇರಿಸುಮುರಿಸು 
ಅನ್ನಿಸಿ ಸಹಾಯಕಭಾಷೆ ಅನ್ನುವ ಗಂಭೀರ ನಾಮಕರಣವಾಗಿ ೧೯೫೧ರಲ್ಲಿ ಇಂಟರ್ ಲಿಂಗ್ವಾ: 
ಇಂಟರ್‌ನ್ಯಾಶನಲ್ ಆಕ್ಸಿಲರಿ ಲಾಂಗ್ವಜ್ ಅಸೋಸಿಯೇಷನ್ ಕೂಡ ಸ್ಥಾಪನೆಯಾಯಿತು. 

ಭಾಷೆಯನ್ನು ಕಾರ್ಯ ಎಂದಿಟ್ಟುಕೊಂಡರೆ ಅದರ ಕಾರಣವನ್ನು ಮೊದಲು ಕಂಡುಕೊಂಡು 
ಅದರ ಆಧಾರದ ಮೇಲೆ ಹೊಸ ಭಾಷೆಯನ್ನು ಸೃಷ್ಟಿಸುವುದು ಕಾರಣ -ಕಾರ್ಯದ ವಿಧಾನ. ಹಲವು 
ಭಾಷೆಗಳ ಕಾರ್ಯವನ್ನೇ ಮುಖ್ಯವಾಗಿ ಗಮನಿಸಿ ಅದರ ಆಧಾರದ ಮೇಲೆ ಸಷ್ಟವಾದ ನಿಯಮಗಳನ್ನು 
ಸಂಯೋಜಿಸಿ ರೂಪಿಸಿ ಹೊಸ ಭಾಷೆ ಸೃಷ್ಟಿಸುವುದು ಇನ್ನೊಂದು ವಿಧಾನ. ಇಂಥ ಪ್ರಯತ್ನಗಳಲ್ಲಿ ತುಂಬ 
ವಿಶೇಷವಾಗಿ ಕಾಣುವುದು ೧೮೨೭ರಲ್ಲಿ ಫ್ರೆಂಚ್ ಸಂಗೀತ ವಿದ್ವಾಂಸ ಜೀನ್ ಫ್ರಾಂಕೋಯಿಸ್ ಸುದ್ರೆ 
ರೂಪಿಸಿದ ಸೆಲೆಬ್ರಾಲ್ ಎಂಬ ವಿಶ್ವಾತ್ಮಕ ಸಂಗೀತ ಭಾಷೆ, ಸಂಗೀತದ ಏಳು ಸ್ವರಗಳೇ ಈ ಭಾಷೆಗೆ 
ಮೂಲಾಧಾರ . ನಿ - ಹೌದು, ಸ - ಇಲ್ಲ, ಸರಿ - ನಾನು, ಸಗ - ನೀನು, ಸರಿಸ - ಟೈಮು, ಸರಿಗ - ದಿನ, ಸರಿಮ 
ವಾರ, ಸರಿಪ- ವರ್ಷ , ಸರಿನಿ - ಶತಮಾನ ಹೀಗೆ; ನಾಲ್ಕು ಸ್ವರಗಳನ್ನು ಆಯ್ದು ಒಂದೊಂದೂ ಒಂದೊಂದು 
ವಲಯಕ್ಕೆ ಸಂಬಂಧಿಸಿದ್ದು ಎಂದು ನಿಗದಿ . ' ದ' ಅನ್ನುವುದು ಕೈಗಾರಿಕೆ , ವಾಣಿಜ್ಯಕ್ಕೆ ಹೀಗೆ, ಐದು ಸ್ವರಗಳ 
ಸಂಯೋಜನೆಯ ಮುಖಾಂತರ ಪ್ರಾಣಿ , ಸಸ್ಯ , ಖನಿಜ, ಇತ್ಯಾದಿ ಒಂಬತ್ತು ಸಾವಿರ ಪದಗಳ ಕೋಶ; 
ವಿರುದ್ದಾರ್ಥಕ್ಕೆ ಸ್ವರಗಳ ಅನುಕ್ರಮದ ಅದಲುಬದಲು: ಗಪ - ಒಳ್ಳೆಯದು, ಪಗ - ಕೆಟ್ಟದ್ದು ಹೀಗೆ, ಈ 
ಭಾಷೆಯನ್ನು ವಾದ್ಯದಲ್ಲಿ ನುಡಿಸಬಹುದು, ಹಾಡಬಹುದು, ಮಾತಾಡಬಹುದು, ಸಿಳ್ಳೆ ಹಾಕಬಹುದು. 
ಕೆಲವು ದಶಕಗಳ ಕಾಲ ಜನಪ್ರಿಯವಾಗಿದ್ದ ಭಾಷೆ ಕಲಿಯುವುದು ಕಷ್ಟವಾಗಿ, ಸದ್ದುಗಳ ಏಕತಾನದಿಂದ 
ಬೇಸರ ಹುಟ್ಟಿಸಿ ಕಣ್ಮರೆಯಾಯಿತು. 

ಜೊಹಾನ್ ಮಾರ್ಟಿನ್ ಶೈಯರ್ ೧೮೮೦ರಲ್ಲಿ ವೊಲಪುಕ್ ಎಂಬ ಎಂಟು ಸ್ವರ , ೨೦ ವ್ಯಂಜನಗಳ 
ಇಂಗ್ಲಿಶ್ ಮತ್ತು ಜರ್ಮನ್ ಆಧಾರಿತ ಭಾಷೆಯನ್ನು ಸೃಷ್ಟಿಸಿದ. ೧೮೮೭ರಲ್ಲಿ ಲುಗ್ ಲಾಝರಸ್ 
ಝಮೆನ್‌ಹಾಫ್ ಎಂಬ ನೇತ್ರತಜ್ಞ ತನ್ನ ಹದಿನೈದನೆಯ ವಯಸ್ಸಿನಲ್ಲಿ ಎಸ್ಪರಾನ್ನೊ ಅನ್ನುವ ಭಾಷೆ 


೨೧೭ 


ನುಡಿಯೊಳಗಾಗಿ 


ಸೃಷ್ಟಿಸಿದ. ಮನೆಯಲ್ಲಿ ರಶಿಯನ್, ಉದ್ದಿಶ್, ಪೋಲಿಶ್, ಹೀಬ್ರ ಬಳಕೆಯಾಗುತಿತ್ತು ; ಶಾಲೆಯಲ್ಲಿ 
ಲ್ಯಾಟಿನ್, ಗ್ರೀಕ್, ಫ್ರೆಂಚ್ , ಜರ್ಮನ್ ಕಲಿತಿದ್ದ ; ಐದು ಸ್ವರ, ೨೩ ವ್ಯಂಜನ, ಪಶ್ಚಿಮ ಯೂರೋಪಿನ 
ಪ್ರಮುಖ ಭಾಷೆಗಳ ಶಬ್ದಕೋಶ ಅಳವಡಿಸಿಕೊಂಡು ಕಲಿಯಲು ಬಲುಮಟ್ಟಿಗೆ ಸುಲಭವಾದ ವ್ಯಾಕರಣ 
ನಿಯಮ ರೂಪಿಸಿದ. ವಿಶ್ವಕ್ಕೆಲ್ಲ ಒಂದೇ ಭಾಷೆ ಒಂದೇ ಧರ್ಮ ಇರಬೇಕು ಅನ್ನುವುದು ಅವನ ಅಪೇಕ್ಷೆ. 
ಹೊಮರಾನಿಸ್ಕೊ - ಮನುಕುಲದ ಸದಸ್ಯರೆಲ್ಲರ ಧರ್ಮ ಎಂದು ಹೊಸ ಧರ್ಮವನ್ನು ಹುಟ್ಟಿಹಾಕಿದ 
(ಕುವೆಂಪು ಪ್ರತಿಪಾದಿಸಿದ ವಿಶ್ವಮಾನವ ಕಲ್ಪನೆಯಂಥದ್ದು). ಇದೇ ಕಾರಣದಿಂದ ಭರವಸೆ ಎಂಬ 
ಅರ್ಥದ ಎಸ್ಪರಾನ್ನೊ ಭಾಷೆಯ ಪ್ರತಿಪಾದಕರಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿತು. ಭಾಷೆ ಎಂದೂ ಭಾವೈಕ್ಯವನ್ನು 
ತರಲಾರದು. ಆದರೂ ಜಗತ್ತಿನ ಪ್ರಮುಖ ಕೃತಿಗಳು ಎಸ್ಪರಾನ್ನೊಗೆ ಭಾಷಾಂತರವಾಗಿವೆ, ಸುಮಾರು 
ಆರುನೂರು ಶಾಲೆಗಳು, ಮೂವತ್ತೊಂದು ವಿಶ್ವವಿದ್ಯಾಲಯಗಳು ಎಸರಾನ್ನೊ ಕಲಿಸುತ್ತವೆ, ನಿಯತಕಾಲಿಕಗಳೂ 
ಇವೆ. ಸುಮಾರು ೧೫ ಮಿಲಿಯನ್ ಜನ ಇದನ್ನು ಬಳಸುತ್ತಾರಂತೆ. 

ಸಹಜ ಭಾಷೆಯನ್ನೇ ವಿಶಿಷ್ಟ ಕೃತಕತೆಯಲ್ಲಿ ಬಳಸಿರುವ ಎರಡು ನಿದರ್ಶನಗಳು ತೆಲುಗು ಮತ್ತು 
ಕನ್ನಡದಲ್ಲಿ ಸುಮಾರಾಗಿ ಒಂದೇ ಸಮಯದಲ್ಲಿ ನಡೆದವು. ೧೭ನೆಯ ಶತಮಾನದ ಪಿಂಗಳಿ ಸೂರಿ 
ಎಂಬ ಕವಿ , ( ಅವನ ಕಾದಂಬರಿಯಂಥ ಕಲಾ ಪೂರ್ಣೋದಯವನ್ನು ಶೇಷಶಾಸ್ತ್ರಿಗಳು ಕನ್ನಡಕ್ಕೆ 
ಅನುವಾದಿಸಿದ್ದಾರೆ) ರಾಘವಪಾಂಡವೀಯ ಅನ್ನುವ ಕೃತಿ ರಚಿಸಿದ್ದಾನೆ. ಇದರ ಒಂದೊಂದೂ ಪದ್ಯವನ್ನು 
ರಾಮಾಯಣದ ನಿರೂಪಣೆಯಾಗಿಯೂ ಮಹಾಭಾರತದ ನಿರೂಪಣೆಯಾಗಿಯೂ ಓದಬಹುದು. 
- ಕೋಲಾರ ಜಿಲ್ಲೆಯ ನಂದಿಬೆಟ್ಟದ ಬಳಿಯ ಹಳ್ಳಿಯಲ್ಲಿ ದೊರೆತ ಕುಮುದೇಂದು ಬರೆದಿರುವ 
ಸಿರಿಭೂವಲಯ ಬಹುಶಃ ಜಗತ್ತಿನಲ್ಲೇ ವಿಶಿಷ್ಟವಾದ ಬಹುಭಾಷಿಕ ಕೃತಿ. ಬರೆದಾತ ಕನ್ನಡದವನಾದರೂ 
ಇದು ಅಕ್ಷರಗಳನ್ನಲ್ಲಿ ಕನ್ನಡ ಅಂಕಿಗಳನ್ನು ಆಧಾರವಾಗಿಟ್ಟುಕೊಂಡ ಅಂಕಕಾವ್ಯ . ಇದರ ೧೨೭೦ 
ಚಕ್ರಗಳು ದೊರೆತಿವೆ. ಒಂದೊಂದು ಚಕ್ರದಲ್ಲೂ ೨೭ x ೨೭ ' ಮನೆ'ಗಳಿವೆ. ಒಂದೊಂದು ಮನೆಯಲ್ಲೂ 
೧ ರಿಂದ ೬೪ರ ವರೆಗೆ ಕನ್ನಡ ಅಂಕಿಗಳಿವೆ. ಈ ಅಂಕಿಗಳನ್ನು ಅಕ್ಷರಗಳಾಗಿ ಪರಿವರ್ತಿಸಿಕೊಂಡರೆ ಕನ್ನಡ, 
ತೆಲುಗು , ಸಂಸ್ಕೃತ, ಮರಾಠಿ , ಪ್ರಾಕೃತ ಮೊದಲಾಗಿ ೭೧೮ ಭಾಷೆಗಳಲ್ಲಿ ಇದನ್ನು ಓದಬಹುದು ಅನ್ನುತ್ತಾರೆ. 
ಒಟ್ಟು ಐವತ್ತೊಂಬತ್ತು ಅಧ್ಯಾಯಗಳ ಸುಮಾರು ಆರು ಲಕ್ಷ ಪದ್ಯಗಳಿರುವ ಈ ಕೃತಿಯಲ್ಲಿ ವೇದ, 
ರಾಮಾಯಣ, ಮಹಾಭಾರತ, ಮತ್ತು ಜೈನ ಸಾಹಿತ್ಯಕೃತಿಗಳು, ಹಲವು ಶಾಸ್ತಕೃತಿಗಳ ನಿರೂಪಣೆಯನ್ನು 
ಕಾಣಬಹುದು ಅನ್ನುತ್ತಾರೆ. ಆಯುರ್ವೇದ ವಿದ್ವಾಂಸ ಯಲ್ಲಪ್ಪ ಶಾಸ್ತಿ , ಸ್ವಾತಂತ್ರ್ಯ ಹೋರಾಟಗಾರ 
ಕರ್ಲಮಂಗಲಂ ಶ್ರೀಕಂಠಯ್ಯ , ಕನ್ನಡ ಬೆರಳಚ್ಚು ಅಭಿವೃದ್ಧಿಪಡಿಸಿದ ಅನಂತ ಸುಬ್ಬರಾವ್ ಇವರ 
ಶ್ರಮದಿಂದ ಬೆಳಕು ಕಂಡ ಕೃತಿ ಇತ್ತಿಚೆಗೆ ಟಿವಿ ವೆಂಕಟಾಚಲ ಶಾಸ್ತ್ರಿಗಳಿಂದ ಸಂಪಾದಿತವಾಗಿದೆ. 'ಕನಕ 
ಮುಸುಕು' ಕಾದಂಬರಿಯಲ್ಲಿ ಗಣೇಶಯ್ಯನವರು ಸಿರಿಭೂವಲಯದ ಸೂತ್ರಗಳನ್ನು ಕಥಾ ನಿರೂಪಣೆಯಲ್ಲಿ 
ಬಳಸಿಕೊಂಡಿದ್ದಾರೆ. 

ಭಾಷೆಯನ್ನು ಅಂಕಿಗಳಾಗಿ ಪರಿವರ್ತಿಸಿ ಬಹುಭಾಷಿಕ ಪಠ್ಯವನ್ನು ನಿರ್ಮಿಸಿದ ಈ ಪ್ರಯತ್ನ ತೀರ 
ವಿಶಿಷ್ಟವೇ ಸರಿ. ಈ ಕೃತಿಯ ಬಹುಭಾಗವನ್ನು ಇನ್ನೂ ಓದಲು ಆಗಿಲ್ಲ ಅನ್ನುತ್ತಾರೆ ವಿದ್ವಾಂಸರು. 

ಅಂದಹಾಗೆ, ಅಂಕಿಗಳಿಗಿಂತ ವಿಶ್ವಾತ್ಮಕವಾದದ್ದು ಬೇರೇನಿದೆ? ನಾನು ಬರೆಯಲು ಬಳಸುತ್ತಿರುವ 
ಲ್ಯಾಪ್ ಟಾಪು, ನೀವು ಓದುತ್ತಿರುವ ಪ್ರಜಾವಾಣಿ, ಬ್ಯಾಂಕಿನ ಎಟಿಎಂ , ಸಂಗೀತದ ಸಿಡಿ, ಸಿನಿಮಾದ ಸಿಡಿ 
ಜಗತ್ತಿನ ಕಂಪ್ಯೂಟರುಗಳೆಲ್ಲ ಅಂಕಿಯ ಭಾಷೆಯನ್ನೇ ಬಳಸುವುದು. ಕಂಪ್ಯೂಟರಿಗೆ ಅರ್ಥವಾಗುವದು, 
ಅದು ಪಠ್ಯವೇ ಇರಲಿ, ಚಿತ್ರವೇ ಇರಲಿ, ಸಂಗೀತವೇ ಇರಲಿ ಆಫ್ ಮತ್ತು ಆನ್, ( ವಿದ್ಯುತ್ ಪ್ರವಾಹ 
ಇದೆ ಅಥವ ಇಲ್ಲ) ಎಂಬ ಎರಡೇ ಸೂಚನೆ. ಅದನ್ನು ಅಂಕಿಗಳಿಗೆ ಪರಿವರ್ತಿಸಿದರೆ ೦ ಮತ್ತು ೧ ಎಂಬ 
ಅಂಕಿ. ಈ ಎರಡೇ ಅಂಕಿಗಳ ಆಧಾರದ ಮೇಲೆ ಕಂಪ್ಯೂಟರುಗಳ ವಿಶ್ವಭಾಷೆ ರೂಪಗೊಂಡಿದೆ. 
ಅಕ್ಕಿತಿಮ್ಮನ ಹಳ್ಳಿಯ ಕಂಪ್ಯೂಟರು , ಅಲಾಸ್ಕಾದ ಇನ್ನೊಂದು ಕಂಪ್ಯೂಟರು ಇದೇ ಭಾಷೆಯನ್ನು 


ನುಡಿಯೊಳಗಾಗಿ 


೨೧೮ 


ಬಳಸಿಕೊಂಡು ನಮಗಾಗಿ ಪರಸ್ಪರ ಮಾತಾಡುತ್ತವೆ. ಈ ಎರಡೇ ಅಂಕಿಗಳನ್ನು ಬಳಸಿಕೊಂಡು ಕಂಪ್ಯೂಟರು 
ಮಾಡಬೇಕಾದ ನಿರ್ದೇಶನಗಳನ್ನು ನೀಡಲು ಹಲವು ಬಗೆಯ ಭಾಷೆಗಳು ಸೃಷ್ಟಿಯಾಗಿವೆ. ಒಂದೊಂದು 
ಕಂಪ್ಯೂಟರ್ ಭಾಷೆಯೂ ತನ್ನದೇ ವಾಕ್ಯರಚನೆಯನ್ನು ಹೊಂದಿವೆ. ಅದು ಬೇರೆಯದೇ ಭಾಷೆಯ 
ಬೇರೆಯ ಲೋಕ. 

ಇತ್ತೀಚೆಗೆ ಯೂನಿಕೋಡ್ ಅನ್ನುವ ಮಾತು ಕೇಳಿದ್ದೀರಲ್ಲವೇ , ಅದು ಬಹಳಷ್ಟು ಮುಖ್ಯ ಭಾಷೆಗಳ 
ಲಿಪ್ಯಂತರಕ್ಕೆ ಸಹಾಯಮಾಡುತ್ತದೆ. ಯೂನಿಕೋಡ್ ಎಂಬ ಭಾಷಾ ಸಂಹಿತೆ ಸಮವಸರಣದತ್ತ ಇಟ್ಟಿರುವ 
ಹೆಜ್ಜೆ ಅನ್ನಿಸುತ್ತದೆ. ಮನುಷ್ಯರು ಬಳಸುವ ಸಹಜ ಭಾಷೆಯನ್ನು ಯಂತ್ರಕ್ಕೆ ಅರ್ಥವಾಗುವ ಕೃತಕ 
ಭಾಷೆಯಾಗಿ ಪರಿವರ್ತಿಸಿ , ಅದರ ಮೂಲಕ ಸಹಜ ಭಾಷೆಗಳ, ವಾಸ್ತವ ಲೋಕದ, ಪ್ರತಿಲೋಕವನ್ನೇ 
ಸೃಷ್ಟಿಸಿಕೊಂಡಿದ್ದೇವೆ. ನಾವು ಯಾವುದನ್ನು ವಾಸ್ತವ ಅಂದುಕೊಂಡಿದ್ದೇವೋ ಅದರ ತೋರಿಕೆಯಾಗಿ 
ಅಥವ ತಾನೇ ಇನ್ನೊಂದು ವಾಸ್ತವವಾಗಿ ಇರುವ ಪ್ರತಿ ವಾಸ್ತವ ಸೃಷ್ಟಿಸಿಕೊಂಡಿದ್ದೇವೆ. ಯಾವುದು 
ವಾಸ್ತವ, ಯಾವುದು ಕೃತಕ ಅನ್ನುವ ಅವರೆಡರ ನಡುವಿನ ಗಡಿಗೆರೆ ಅಸ್ಪಷ್ಟವಾಗಿದೆ. 

ಮನುಷ್ಯರಿಗೆ ಇರುವ ಸಹಜವಾದ ವಿಚಾರ ಶಕ್ತಿ, ಜ್ಞಾನ, ಯೋಜನಾ ಸಾಮರ್ಥ್ಯ, ಕಲಿಕೆ, 
ಸಂವಹನೆ, ಗ್ರಹಿಕೆ, ವಸ್ತುಗಳ ನಿರ್ವಹಣೆ ಇವೆಲ್ಲವೂ ಯಂತ್ರಗಳಿಗೆ, ಕಂಪ್ಯೂಟರುಗಳಿಗೆ ದೊರೆತರೆ ಅದು 
ಕೃತಕ ವಿವೇಕ ಅನ್ನಿಸಿಕೊಳ್ಳುತ್ತದೆ. ಅಥವ ಮನುಷ್ಯ ಕೃತ ವಿವೇಕ ಅನ್ನೋಣ. ಗ್ರೀಕ್ ಪುರಾಣಗಳಲ್ಲಿ 
ಹೆಫೇಸ್ಪಸ್ ಅನ್ನುವ ದಿವ್ಯ ಕುಶಲಕರ್ಮಿ ರೆಕ್ಕೆ ಇರುವ ಹಿಟ್ಟು, ಪಾದುಕೆಗಳನ್ನು ಸೃಷ್ಟಿಸಿದ ಕಥೆ ಇದೆ; 
ಮೇರಿ ಶೆಲ್ಲಿ ಫ್ಯಾಂಕಿನ್ಸ್ಟೀನ್ ದೈತ್ಯನ ಕಲ್ಪನೆಯನ್ನು ಬೆಳೆಸಿದ್ದು; ಭಾರತದ ಪುರಾಣಗಳಲ್ಲೇ ಬರುವ 
ಆಕಾಶದಲ್ಲಿ ತೇಲಾಡುವ ಮೂರು ಪುರಗಳು , ಅಥವ ವಿಶ್ವಾಮಿತ್ರ ಮಾಡಿದ ಸೃಷ್ಟಿಗಳು ಇಂಥವು ಕೃತಕ 
ವಿವೇಕದ ಥೀಮನ್ನು ಇಟ್ಟುಕೊಂಡ ಕಥೆ ಕಲ್ಪನೆಗಳಾದರೆ ೧೯೪೦ರಿಂದ ಈಚೆಗೆ ಕೃತಕ ವಿವೇಕದ 
ಸಂಶೋಧನೆಗಳು ಸಾಕ್ಷಾತ್ತಾಗತೊಡಗಿದವು. ಈ ಶೋಧಗಳ ಹಿಂದೆ ಎಷ್ಟೆಲ್ಲ ಜ್ಞಾನಶಾಖೆಗಳ ತಿಳಿವಳಿಕೆ 
ಬಳಕೆಯಾಗಿದೆ , ಎಷ್ಟೆಲ್ಲ ಶಾಖೆ, ಉಪಶಾಖೆಗಳು ಹುಟ್ಟಿಕೊಳ್ಳುತ್ತಿವೆ ಎಂದರೆ ಒಂದು ಶಾಖೆಯಲ್ಲಿ 
ತಜ್ಞರಾದವರಿಗೆ ಇನ್ನೊಂದು ಶಾಖೆ ಅರ್ಥವೇ ಆಗುವುದಿಲ್ಲವಂತೆ. 

ನಮ್ಮ ಮಿದುಳು, ನಮ್ಮ ಭಾಷೆ ನಮ್ಮ ಗ್ರಹಿಕೆ, ನಮ್ಮ ಆಲೋಚನೆ, ನಾವು ದಿನ ನಿತ್ಯ ನಡೆಸುವ 
ಕೆಲಸ ಕಾರ್ಯಗಳು , ತೆಗೆದುಕೊಳ್ಳುವ ನಿರ್ಣಯಗಳು, ನಮ್ಮ ದೇಹದಲ್ಲಿ ನಮ್ಮ ಅರಿವಿಗೇ ಬಾರದೆ 
ನಡೆದು ಹೋಗುವ ಕಾರ್ಯಗಳು ಇವೆಲ್ಲ ಎಷ್ಟು ಸಲೀಸು, ಎಷ್ಟು ಸಹಜ ಅನ್ನಿಸುತ್ತದೆಂದರೆ, ಅಂಥದೇ 
ಇನ್ನೊಂದು ಭಾಷೆ, ಇನ್ನೊಂದು ವಿವೇಕವನ್ನು ಸೃಷ್ಟಿಸಲು ಹೊರಟಾಗ ಮಾತ್ರ ಸಹಜವವೆನ್ನುವುದೇ 
ಮಹಾ ಪವಾಡ ಅನ್ನುವ ಬೆರಗು ಮೂಡುತ್ತದೆ. 


[ ಸಾಪ್ತಾಹಿಕ ಪುರವಣಿ, ೨೩ - ೧೨ - ೨೦೧೨] 


೨ರ್೧ 


ನುಡಿಯೊಳಗಾಗಿ 


ಧರ್ಮ: ಸಂಸ್ಥೆಯ ಭಾಷೆ, ಅನುಭವದ ನುಡಿ 


ಬದುಕಿನಲ್ಲಿ ಧರ್ಮವೆಂಬ ವಲಯಕ್ಕೂ ಭಾಷೆಗೂ ಇರುವ 
ಸಂಬಂಧದ ಬೆಸುಗೆ ಬಿಡಿಸಲು ಬಾರದಂಥದ್ದು. ಒಂದೊಂದೂ 
ಧರ್ಮದ ಹುಟ್ಟು ಮತ್ತು ಬೆಳವಣಿಗೆಯಲ್ಲಿ ಭಾಷೆಯ ಪಾತ್ರವೇನು? 
ಭಾಷೆಯ ಮತ್ತು ಭಾಷೆಯ ಅಧ್ಯಯನದ ಚರಿತ್ರೆಯ ಮೇಲೆ 
ಧರ್ಮ ಬೀರಿದ ಪ್ರಭಾವವೇನು? ಇವು ಈ ಸಂಬಂಧದ 
ಹೊರವಲಯದ, ವಿಶಾಲ ವ್ಯಾಪ್ತಿಯ ಪ್ರಶ್ನೆಗಳು , ತಂತ್ರಜ್ಞಾನದ 


- 


- 


- 


ನುಡಿಯೊಳಗಾಗಿ 


ಬೆಳವಣಿಗೆಯಲ್ಲಿ ಯುದ್ಧಾಸಕ್ತಿ ಬಲು ದೊಡ್ಡ ಪ್ರೇರಣೆಯಾಗಿರುವಂತೆಯೇ ಮಾನವಿಕ ವಿಷಯಗಳ 
ಸಂಶೋಧನೆಗೆ ಧರ್ಮಾಸಕ್ತಿ ಪ್ರಬಲ ಪ್ರೇರಣೆಯಾಗಿದೆ. ಇದರಂತೆಯೇ ಧರ್ಮವೆನ್ನುವುದು ಆಚರಣೆ , 
ಅನುಭಾವ ಮೊದಲಾಗಿ ಅನೇಕ ಬಗೆಗಳಲ್ಲಿ ಪ್ರಕಟವಾಗುತ್ತದೆ. ಧರ್ಮದ ಪ್ರಕಟರೂಪಗಳಿಗೂ ಅವು 
ಪ್ರಕಟಗೊಳ್ಳುವ ಭಾಷೆಯ ಸ್ವರೂಪಕ್ಕೂ ಇರುವ ಸಂಬಂಧವನ್ನು ಕುರಿತ ಪ್ರಶ್ನೆಗಳು ಒಳ ವಲಯದ 
ಸೂಕ್ಷ್ಮ ಪ್ರಶ್ನೆಗಳು, ಧರ್ಮ - ಭಾಷೆಯ ಈ ಹೊರ- ಒಳ ವಲಯದ ಪ್ರಶ್ನೆಗಳನ್ನು ಸ್ಕೂಲವಾಗಿ ಗಮನಿಸುವುದಕ್ಕೂ 
ದೊಡ್ಡ ಪುಸ್ತಕವನ್ನೇ ಬರೆಯಬೇಕಾಗುತ್ತದೆ. ಇಲ್ಲಿ ನಿಮ್ಮ ಆಲೋಚನೆಗೆ ಕುಮ್ಮಕ್ಕು ಕೊಡುವಂಥ ಕೆಲವು 
ಸಂಗತಿಗಳನ್ನು ಮಾತ್ರ ಪ್ರಸ್ತಾಪಿಸಿದ್ದೇನೆ. 

ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಬಳಸಿಕೊಳ್ಳುವ ಬಹುಮುಖ್ಯ ಕಲ್ಪನೆಗಳೆಲ್ಲ ಎರಡು ಅಥವ ಮೂರು 
ಅಕ್ಷರದ ಪದಗಳು - ಧರ್ಮ, ನೀತಿ, ನ್ಯಾಯ , ಪ್ರೀತಿ, ಕಾಮ , ಭಾಷೆ, ಜಾತಿ, ಚರಿತ್ರೆ, ಮದುವೆ, ವ್ಯಕ್ತಿತ್ವ 
ಸಮಾಜ, ಇತ್ಯಾದಿ. ಇಂಥವನ್ನು ವಿವರಿಸಲು ಪ್ರಯತ್ನಪಟ್ಟರೆ ನಾವು ಬಳಸುವ ಭಾಷೆಯ ಸ್ವರೂಪದ 
ಕಾರಣದಿಂದಲೇ ಪಾರಾಗಲು ದಾರಿಯೇ ಇಲ್ಲವೇನೋ ಅನ್ನಿಸುವಂಥ ಸಂದಿಗ್ಧ ಅರ್ಥಗಳ ಬಲೆಯಲ್ಲಿ 
ತೊಡಕಿಕೊಳ್ಳುತ್ತೇವೆ. 

ಇತ್ತೀಚೆಗೆ ನಡೆಸಿರುವ ಲೆಕ್ಕಾಚಾರ ಈ ಹೊತ್ತಿನ ಜಗತ್ತಿನಲ್ಲಿ ಸುಮಾರು ೬೦೦೦ ಭಾಷೆಗಳು ಇರುವ 
ಹಾಗೆಯೇ ೪೨೦೦ ಧರ್ಮಗಳು ಇವೆ ಅನ್ನುತ್ತದೆ. ಎಷ್ಟು ಭಾಷೆಗಳಿವೆಯೋ ಅಷ್ಟು ಧರ್ಮಗಳಿವೆ 
ಅನ್ನಬಹುದೇನೋ . ಯಾಕೆಂದರೆ ನಂಬಿಕೆಗಳ ವಿನ್ಯಾಸ, ಸಂಸ್ಕೃತಿ ವಿನ್ಯಾಸ, ಲೋಕದೃಷ್ಟಿ, ಆಧ್ಯಾತ್ಮಿಕತೆ 
ಭಾಷೆಗೂ ಧರ್ಮಕ್ಕೂ ಸಮಾನ ಸಂಗತಿಗಳು. ಇವೆಲ್ಲ ಭಾಷೆಯಲ್ಲಿ ಹುಟ್ಟಿ ಧರ್ಮದ ರೂಪ ತಾಳುತ್ತವೋ , 
ಧರ್ಮದ ವ್ಯಕ್ತರೂಪವಾಗಿ ಭಾಷೆಯಲ್ಲಿ ಕಾಣಿಸಿಕೊಳ್ಳುತ್ತದೋ ? ಎರಡೂ ಥರ ವಾದ ಮಾಡಬಹುದು. 
ಮಾನವ ಧರ್ಮ , ವಿಶ್ವಧರ್ಮ ಎಂಬ ಕಲ್ಪನೆಗಳು ಆಕರ್ಷಕ, ಪ್ರೇಕ್ಷಣೀಯ , ಆದರ್ಶ ಅನ್ನಿಸುತ್ತಿರುವಾಗಲೇ 
ಧರ್ಮವುಶೋಷಣೆಗೆ, ಯುದ್ಧಕ್ಕೆ, ಭಯೋತ್ಪಾದನೆಗೆ, ಕ್ರೌರ್ಯಕ್ಕೆ, ಹಿಂಸೆಗೆ ಕಾರಣವಾಗಿರುವ ಚರಿತ್ರೆಯ 
ವಾಸ್ತವ ಮನಸ್ಸು ಕಲಕಿ ಕಾಡುತ್ತದೆ. ನಮ್ಮ ನಮ್ಮ ಸಾಮಾಜಿಕ ಚಹರೆಗೆ ಕಾರಣವಾಗುವ ಸಂಗತಿಗಳೆಲ್ಲವೂ 
ಭಂಗಕ್ಕೆ , ಅವಿಶ್ವಾಸಕ್ಕೆ , ಅಸಮಾನತೆಗೆ ಕಾರಣವಾಗುತ್ತವಲ್ಲ ಇದರಲ್ಲಿ ಭಾಷೆಯ ಪಾಲು ಎಷ್ಟು ಇದ್ದೀತು? 

ನಮಗೆಲ್ಲ ಬಹಿರಂಗ - ಅಂತರಂಗ ಇರುವ ಹಾಗೆ ಧರ್ಮಕ್ಕೂ ಬಹಿರಂಗ- ಅಂತರಂಗ ಇದೆ ಅನಿಸುತ್ತದೆ. 
ಧರ್ಮವನ್ನು ಕುರಿತು ಆಲೋಚಿಸಿದ ವಿದ್ವಾಂಸರು ಧರ್ಮಕ್ಕೆ ಏಳು ಅಯಾಮಗಳಿವೆ ಅನ್ನುತ್ತಾರೆ. 
ಇವನ್ನು ಸಿದ್ದಾಂತದ, ಪುರಾಣದ, ನೀತಿಯ , ಆಚರಣೆಯ , ಸಾಂಸ್ಥಿಕವಾದ, ಅನುಭವನಿಷ್ಠವಾದ, ಮತ್ತು 
ವಸ್ತುಗಳ ಆಯಾಮಗಳೆಂದು ಗುರುತಿಸುತ್ತಾರೆ. ಇವುಗಳಲ್ಲಿ ಅನುಭವ ಅನ್ನುವುದು ಭಕ್ತಿ, ಅನುಭಾವಗಳನ್ನು 
ಒಳಗೊಂಡು ಅಂತರಂಗಕ್ಕೆ ಸಂಬಂಧಪಟ್ಟದ್ದು, ಸ್ಕೂಲವಾಗಿ ಚರಿತ್ರೆಯ ಹಂಗು ಇಲ್ಲದೆ ಇರುವಂಥವು; 
ಮಿಕ್ಕವು ಬಹಿರಂಗಕ್ಕೆ ಸಂಬಂಧಪಟ್ಟವು, ಚರಿತ್ರೆಯ ಶಕ್ತಿಯಿಂದ ರೂಪುಗೊಳ್ಳುವಂಥವು, ಚರಿತ್ರೆಯ 
ಚಲನೆಗೆ ಕಾರಣವಾಗುವಂಥವು. ಹೀಗೆ ಹೇಳುತ್ತಿರುವಾಗಲೇ ಅಂತರಂಗ - ಬಹಿರಂಗ ಅನ್ನುವುದನ್ನು ಗೆರೆಕೊರೆದ 
ಹಾಗೆ ವಿಂಗಡಿಸಲು ಆಗುವುದಿಲ್ಲವಲ್ಲ ಅನ್ನುವ ಅನುಮಾನ ಶುರುವಾಗುತ್ತದೆ! 

ಧರ್ಮ ಅನ್ನುವ ಮಾತು ವಿಶ್ವದ ವರ್ತನೆಗಳನ್ನು ನಿಯಂತ್ರಿಸುವ ನಿಯಮ ಅನ್ನುವಷ್ಟು ವಿಶಾಲ 
ವ್ಯಾಪ್ತಿಯಿಂದ ಹಿಡಿದು ನೈತಿಕತೆ, ಕಾನೂನು, ರಾಜ್ಯದ ಆಡಳಿತ, ಸಾಮೂಹಿಕ ಆಚರಣೆ , ವ್ಯಕ್ತಿಯ 
ಸ್ವಭಾವದವರೆಗೆ ಎಲ್ಲೆಲ್ಲೂ ಚಲಾವಣೆಯಲ್ಲಿರುವುದರಿಂದಲೇ ಅದನ್ನು ಕುರಿತು ಹೇಳುವ ಯಾವುದೇ 
ಸಂಗತಿ ಎಲ್ಲರಿಗೂ ಮಾನ್ಯವಾಗುವುದೇ ಇಲ್ಲ. 

ಸುಮ್ಮನೆ ಗಮನಿಸಿದರೂ ಸಾಕು , ಯಾವುದೇ ಮನುಷ್ಯ ಭಾಷೆಯಲ್ಲಿರುವಷ್ಟೇ ವೈವಿಧ್ಯ ಧರ್ಮವನ್ನು 
ಕುರಿತು ಬಳಸುವ ಭಾಷೆಯಲ್ಲೂ ಕಾಣುತ್ತದೆ. ಕಾವ್ಯದ ಸ್ಪರ್ಶವಿರುವ ಸ್ತೋತ್ರದ ಭಾಷೆ, ಬೋಧನೆಯ 


೨೨೧ 


ನುಡಿಯೊಳಗಾಗಿ 


ಭಾಷೆಯ ಯಜಮಾನಗುಣ, ಆಚರಣೆಯ ಭಾಷೆಯ ಸಾಮಾಜಿಕ ಸಾಂಕೇತಿಕತೆ, ಪಠಣದ ಭಾಷೆಯ 
ಯಾಂತ್ರಿಕತೆ, ವ್ಯಾಖ್ಯಾನ, ಟೀಕುಗಳ ವಿವರಣೆಯ ಭಾಷೆ, ಸೂತ್ರಗಳ ಭಾಷೆಯ ಸಂಕ್ಷಿಪ್ತ ಖಚಿತತೆ , 
ತಾತ್ವಿಕತೆಯ ಭಾಷೆಯ ತರ್ಕ , ಅನುಭಾವದ ಭಾಷೆಯ ಪ್ರತಿಮಾಲೋಕ, ಹಾಡು, ಭಜನೆ, ಮೈಮೇಲೆ 
ಬರುವ ದೇವರು ಆಡುವ ಭಾಷೆ, ಕಣಿ, ಕಾರ್ಣಿಕದ ರೂಪಕ ರಾಶಿ , ಪ್ರಮಾಣಗಳ ಭಾಷೆ, ಧಾರ್ಮಿಕ 
ಸಂಕೇತಗಳ ಮಹತ್ವವನ್ನು ಮನಸಿಗೆ ಇಳಿಸುವ ಭಾಷೆ, ಪುರಾಣದ ಕಥೆಗಳ ನಿರೂಪಣೆಯ ಭಾಷೆಗೆ 
ಇರುವ ಚರಿತ್ರೆ, ಮನಶಾಸ್ತ್ರ , ಸಂಸ್ಕೃತಿ, ಚರಿತ್ರೆಯ ಆಯಾಮಗಳು - ಇಂಥ ಧರ್ಮದ ಭಾಷೆಯ ನುಡಿ 
ಬಗೆಗಳನ್ನು ಕುರಿತು ಕುತೂಹಲ ನಮ್ಮ ಅಧ್ಯಯನಗಳಲ್ಲಿ ಇನ್ನೂ ಮೂಡಬೇಕಾಗಿದೆ . ಕೆಲವು ತಿಂಗಳ 
ಹಿಂದೆ ಸಿ.ಎನ್. ರಾಮಚಂದ್ರನ್ ಅವರು ನೀರಿನ ಹೂವು' ಎಂಬ ಪ್ರಬಂಧದಲ್ಲಿ ಸ್ತೋತ್ರಸಾಹಿತ್ಯದ 
ಭಾಷೆಯ ಸ್ವರೂಪವನ್ನು ಪರಿಶೀಲಿಸಿದ್ದು ನೆನಪಿಗೆ ಬರುತ್ತಿದೆ. 

' ಪವಿತ್ರ' ವಾದುದನ್ನು ಕುರಿತು ಹೇಳಲು ದಿನ ನಿತ್ಯದ ಬಳಕೆಯಿಂದ ' ಮಲಿನವಾದ ಭಾಷೆಗಿಂತ 
ಅರ್ಥವಾಗದಿದ್ದರೂ , ದಿನ ನಿತ್ಯದ ಬಳಕೆಯಲ್ಲಿಲ್ಲದಿದ್ದರೂ ಅಪರಿಚಿತ ಭಾಷೆಯೇ ಸೂಕ್ತ ಅನ್ನುವ 
ಭಾವನೆ ನಮ್ಮಲ್ಲಿದೆಯೇ ? ಆದ್ದರಿಂದಲೇ ಲ್ಯಾಟಿನ್ , ಸಂಸ್ಕೃತ, ಹೀಬ್ರೂ ಇಂಥ ದೂರದ ಭಾಷೆಗಳನ್ನು 
ಧರ್ಮದ ಆಚರಣೆಯ ವ್ಯವಹಾರಕ್ಕೆ ಉಳಿಸಿಕೊಂಡಿ ದ್ದೇವೆಯೇ ? ಧರ್ಮಕ್ಕೆಂದೇ ವಿಶೇಷ ಭಾಷೆಯನ್ನೂ 
ಲಿಪಿಯನ್ನೂ ಬಳಸುವ ಅಭ್ಯಾಸ ಬೆಳೆದಿರಬಹುದೇ ? ಈಜಿಪ್ಟ್ ಜನ ಧಾರ್ಮಿಕ ವಿಚಾರಗಳ ಬರವಣಿಗೆಗೆ 
ಬಳಸುತಿದ್ದ ಲಿಪಿ ಹೈರೋಗ್ಲಿಫಿಕ್ ದಿನ ನಿತ್ಯದ ಈಜಿಪ್ಟ್ ಭಾಷೆಯ ಬರವಣಿಗೆಗಿಂತ ಭಿನ್ನವಾಗಿತ್ತು. ಕ್ರಿಷ 
೫೦೦ರಲ್ಲೇ ಯಹೂದಿಗಳು ಅರಾಮಿಕ್ ಭಾಷೆಯನ್ನೂ ಲಿಪಿಯನ್ನೂ ಬಳಸುತಿದ್ದರಾದರೂ ವಿಶೇಷ 
ಸಂದರ್ಭಗಳಿಗೆ ಹೀಬ್ರೂ ಮಾತ್ರವೆ ಒದಗಿಬರುತಿತ್ತು. 

ದೇವಭಾಷೆ ಯಾವುದು ಅನ್ನುವ ಚರ್ಚೆ ಜಗತ್ತಿನಾದ್ಯಂತ ನಡೆದಿದೆ. ತಮ್ಮ ಧರ್ಮದ ಪವಿತ್ರ 
ಭಾಷೆಯೇ ದೇವಭಾಷೆ ಅನ್ನುವ ವಾದಗಳನ್ನು ಅನೇಕ ಭಾಷಿಕರು ಮಂಡಿಸಿದ್ದಾರೆ. ಈ ಧೋರಣೆ 
ಭಾಷೆಯ ವಿಷಯದಲ್ಲಿ ಎರಡು ಭಿನ್ನ ನಿಲುವುಗಳಿಗೆ ಕಾರಣವಾಗಿದೆ. ದೇವಭಾಷೆಯಲ್ಲಿರುವ ಧಾರ್ಮಿಕ 
ವಿಚಾರಗಳನ್ನು ಬೇರೆಯ ಭಾಷೆಗೆ ಅನುವಾದಿಸುವುದು ಸೂಕ್ತವಲ್ಲ ಎಂದು ನಂಬಿದ ಧರ್ಮಗಳು 
ಇರುವಂತೆಯೇ ಸ್ಥಳೀಯ ಭಾಷೆಗಳಲ್ಲಿ ಧರ್ಮ ವಿಚಾರಗಳನ್ನು ಹೇಳುವುದರಿಂದ ಮಾತ್ರವೇ ಧರ್ಮ 
ಪ್ರಚಾರ ಸಾಧ್ಯ ಎಂದು ನಂಬಿರುವ ಉದಾಹರಣೆಗಳೂ ಇವೆ. ಕ್ರಿಶ್ಚಿಯನ್ ಧರ್ಮ ಅನುವಾದಗಳ 
ಮೂಲಕವೇ ವಿಸ್ತಾರವನ್ನು ಪಡೆದರೆ ಯಹೂದಿ ಧರ್ಮ ಹೀಬ್ರವನ್ನು ಮಾತ್ರ ಅಪ್ಪಿಕೊಂಡಿದ್ದು ಒಂದು 
ನಿದರ್ಶನ. ಸಂಸ್ಕೃತವನ್ನು ಮಾತ್ರ ಧರ್ಮ ವಿಚಾರಗಳ ಪ್ರಮುಖ ಮಾಧ್ಯಮವಾಗಿ ಮಾಡಿಕೊಂಡ 
ಹಿಂದೂ ಧರ್ಮಕ್ಕಿಂತ ಭಿನ್ನವಾಗಿ ಬೌದ್ಧಧರ್ಮವು ಟಿಬೆಟನ್, ಪಾಳಿ, ಜಪಾನೀ ಮತ್ತು ಚೀನೀ ಭಾಷೆಗಳ 
ಅನುವಾದವನ್ನೂ ನೆಚ್ಚಿಕೊಂಡಿತು. 

ಸಂಸ್ಕೃತ, ಗ್ರೀಕ್ ಮತ್ತು ಅರಾಬಿಕ್ ಭಾಷೆಗಳು ಧರ್ಮ ಭಾಷೆಗಳಾಗಿದ್ದರಿಂದಲೇ , ಆಯಾ ಭಾಷೆಗಳ 
ಸ್ವರೂಪದ ಕಾರಣದಿಂದಲೇ ಸೂಕ್ಷ್ಮ ರೂಪದ ಚಿಂತನೆಗಳು ಸಾಧ್ಯವಾದವು; ಗ್ರೀಕ್ ಭಾಷೆಗೆ ಜಾಗತಿಕ 
ಮನ್ನಣೆ ಇದ್ದ ಕಾಲದಲ್ಲಿ ಕ್ರಿಶ್ಚಿಯನ್ ಧರ್ಮ ಮತ್ತು ಗ್ರೀಕ್ ಭಾಷೆಗಳ ಪ್ರಭಾವ ಸಿರಿಯಾಕ್, ಅರ್ಮೇನಿಯನ್, 
ಲ್ಯಾಟಿನ್, ಜರ್ಮನ್, ರಶಿಯನ್ ಮತ್ತು ಇಂಗ್ಲಿಶ್ ಭಾಷೆಗಳ ಮೇಲೆ ಆಯಿತು; ಸಂಸ್ಕೃತವು ಬೌದ್ಧಿಕ 
ಚಿಂತನೆಯ ಮಾಧ್ಯಮವಾದ್ದರಿಂದ ಎಲ್ಲ ಭಾರತೀಯ ಭಾಷೆಗಳ ಮೇಲೆ ಸಂಸ್ಕೃತದ ಮತ್ತು ಹಿಂದೂ 
ಚಿಂತನೆಗಳ ಪ್ರಭಾವ ಹೆಚ್ಚಿತು; ಅರಾಬಿಕ್ ಭಾಷೆ ಇಸ್ಲಾಂ ಜಗತ್ತಿನ ಬಹಳಷ್ಟು ಪ್ರದೇಶಗಳಲ್ಲಿ ಆಟೊಮನ್ 
ಟರ್ಕ್, ಪರ್ಶಿಯನ್, ಪಶು, ಉರ್ದು, ಮಲಾಯ್, ಮತ್ತಿತರ ಭಾಷೆಗಳಲ್ಲೂ ಹಾಸು ಹೊಕ್ಕಾಯಿತು 
ಎಂದು ಧರ್ಮ - ಭಾಷೆಗಳ ವಿದ್ವಾಂಸರು ಊಹಿಸಿದ್ದಾರೆ. 


ನುಡಿಯೊಳಗಾಗಿ 


೨೨೨ 


ಬರವಣಿಗೆಗಿಂತ ನುಡಿರೂಪದ ಭಾಷೆಗೇ ಸಂಸ್ಕೃತ ಮಹತ್ವಕೊಟ್ಟಿದ್ದರಿಂದಲೇ ವೇದದ ಸೂಕ್ತಗಳನ್ನು 
ಯಥಾವತ್ತಾಗಿ ಉಳಿಸಿಕೊಳ್ಳುವ ಹಂಬಲವೇ ಸಂಸ್ಕೃತದ ವ್ಯಾಕರಣ , ಧ್ವನಿ ಶಾಸ್ತ್ರಗಳ ಬೆಳವಣಿಗೆಗೆ, 
ಉಚ್ಚಾರಣೆಯ ಯಥಾವತ್ ಅನುಕರಣೆಯ ಶಿಸ್ತುರೂಪುಗೊಳ್ಳುವುದಕ್ಕೆ ಕಾರಣವಾಗಿರಬಹದು. ಅಂಥ 
ಧಾರ್ಮಿಕ ಅಗತ್ಯವೇ ಪಾಣಿನಿಯಂಥ ವಿದ್ವಾಂಸ ಅಷ್ಟು ಪರಿಷ್ಕಾರವಾದ ಧ್ವನಿಶಾಸ್ತ್ರವನ್ನು ಕ್ರಿಪೂ ನಾಲ್ಕನೆಯ 
ಶತಮಾನದಲ್ಲಿ ರೂಪಿಸಲು ಪ್ರಚೋದನೆ ನೀಡಿರಬಹುದು. ವ್ಯಾಕರಣವೂ ವೇದದ ತಿಳಿವಳಿಕೆಯ ಭಾಗವೆಂಬ 
ನಂಬಿಕೆ ಬೆಳೆದಿರಬಹುದು. ಭಾಷೆಗಳ ಅಧ್ಯಯನದ ಸ್ವರೂಪದ ಮೇಲೂ ಧರ್ಮದ ಪ್ರಭಾವ ಬಲು 
ದೊಡ್ಡದು. ಬೈಬಲನ್ನು ಇನ್ನೂ ಎಷ್ಟು ಭಾಷೆಗಳಿಗೆ ಭಾಷಾಂತರಿಸುವ ಅಗತ್ಯವಿದೆ ಎಂದು ತಿಳಿಯುವ 
ಸಲುವಾಗಿಯೇ ಜಗತ್ತಿನ ಭಾಷೆಗಳ ಸರ್ವೇಕ್ಷಣೆ ನಡೆದದ್ದು ಇತ್ತೀಚಿನ ಉದಾಹರಣೆ . 

ಇದೆಲ್ಲ ಧರ್ಮ ಮತ್ತು ಭಾಷೆಯ ಹೊರವಲಯದ ಮಾತಾಯಿತು; ಧರ್ಮದ ಸಾಂಸ್ಥಿಕ ಸ್ವರೂಪಕ್ಕೆ 
ಸಂಬಂಧಿಸಿದ ಸಂಗತಿಗಳಾದವು. ಒಂದೊಂದು ಧರ್ಮದಲ್ಲೂ ಭಾಷೆಯಲ್ಲೂ ಆಚರಣೆ, ಪೂಜೆ, ಆರಾಧನೆ, 
ತಾತ್ವಿಕ ಚರ್ಚೆ, ಉತ್ಸವ, ವ್ಯಾಖ್ಯಾನ, ಪುರಾಣ, ಪ್ರವಚನ, ಪಠಣ, ಯಾಗ, ಹೋಮ, ಹರಕೆ ಇತ್ಯಾದಿಗಳ 
ಮೂಲಕ, ಧರ್ಮದ ಸಂಸ್ಥೆಯನ್ನು ಬಲಪಡಿಸುವ ಕೆಲಸ ನಡೆಯುತ್ತಲೇ ಇರುತ್ತದೆ. ಸಂಸ್ಥೆಯೆಂದರೆ 
ಅಧಿಕಾರ, ಅಧಿಕಾರವೆಂದರೆ ಅಸಮಾನತೆ. ಹಾಗಾಗಿ ಧರ್ಮದ ಈ ಹೊರಗಿನ ರೂಪಗಳು ' ಧರ್ಮ ' ವಲ್ಲ. 
ಅವೆಲ್ಲ ಯಾಂತ್ರಿಕವಾದ ಅಭ್ಯಾಸಗಳು , ಧರ್ಮ ಅನ್ನುವುದಿದ್ದರೆ ಅದು ವೈಯಕ್ತಿಕ ಅನುಭವದ ಮೂಲಕ 
ವರ್ತನೆಯಲ್ಲಿ ಮೂಡಬೇಕು, ನುಡಿ ಮತ್ತು ನಡೆಯ ಒಳಗಾಗಿರಬೇಕು ಎಂಬ ನಿಲುವಿನ ಭಕ್ತಿ ಮತ್ತು 
ಅನುಭಾವಗಳನ್ನು ಒಳಮುಖ . ಧರ್ಮದ ಈ ಒಳಮುಖ ಬಳಸುವ ಭಾಷೆಯೇ ಬೇರೆ. 

ಆ ಕಾರಣದಿಂದಲೇ ಜಗತ್ತಿನಾದ್ಯಂತ ನಿಜವಾದ ' ಭಕ್ತರು ಮತ್ತು ಅನುಭಾವಿ'ಗಳು ಸಂಸ್ಥೆಗೊಂಡ 
ಧರ್ಮದ ವಿರೋಧಿಗಳಾಗಿ, ಧರ್ಮದ ಆಚಾರದಲ್ಲೇ ನಿಷ್ಠರಾದವರಿಗೆ ಅಪಾಯಕಾರಿಗಳಾಗಿ ಕಾಣುತ್ತಾರೆ. 
ಭಕ್ತರು ಮತ್ತು ಅನುಭಾವಿಗಳು ' ಧರ್ಮದ ಭಾಷೆ' ಯನ್ನು ನಿರಾಕರಿಸುತ್ತಾರೆ. ಸೂಫಿಗಳು ಮತ್ತು ಕನ್ನಡದ 
ಪ್ರಮುಖ ವಚನಕಾರರು ಈ ಮಾತಿಗೆ ನಿದರ್ಶನ. ಧರ್ಮವನ್ನು ಸಂಸ್ಥಾಪನೆ ಮಾಡುವುದು ಅಸಾಧ್ಯ; 
ಧರ್ಮವನ್ನು ಸ್ಥಾಪನೆ ಮಾಡುವುದೆಂದರೆ ಯಾವುದೋ ಕಾಲದ ಸ್ಥಾಪಿತವಾದ ಭಾಷೆಯನ್ನು 
ನೆನಪಿಟ್ಟುಕೊಂಡು ಆಚರಿಸುವ ಕೆಲಸ. ಸ್ಥಾಪಿತವಾದ ಭಾಷೆಯೇ ಸ್ಥಾವರ ನಿಜವಾದ ಧಾರ್ಮಿಕ 
ಅನುಭವ ಕ್ಷಣಕ್ಷಣವೂ ಚಲನಶೀಲವಾಗಿರುವ ಜಂಗಮ , ಅನುಭವ ಸದಾ ಹೊಸತು ಆಗಿರಬೇಕಾದರೆ 
ಎಂದೋ ಹೇಳಿದ ಮಾತು ಮನಸ್ಸಿನಲ್ಲಿ ಚಲಿಸದೆ ಸ್ಥಾವರವಾಗಿ ಕೂತಿರಬಾರದು. ಅನುಭವ ಹೊಸತಾಗಿ 
ಆಗಬೇಕಾದರೆ ಹಳೆಯ ನೆನಪುಗಳ ನೆರಳು ಸುಳಿಯಬಾರದು. ಆದ್ದರಿಂದಲೇ ಅನುಭವವನ್ನು ಅದಕ್ಕೆ 
ತಕ್ಕ ಭಾಷೆಯಲ್ಲಿ, ಶ್ರುತಿಯೂ ಅಲ್ಲದ ಸ್ಮತಿಯೂ ಅಲ್ಲದ ತಾನು ಒಲಿದಂತೆ ಹಾಡುವ ಹಾಡು 
ಮಾಡಿಕೊಳ್ಳಲು ಬಯಸಿದ ಬಸವಣ್ಣ. ಹಾಡಿನ ಗುಣವೇ ಜಂಗಮ . ಒಮ್ಮೆ ಹಾಡಿದಂತೆ ಇನ್ನೊಮ್ಮೆ 
ಹಾಡಲಾಗದು. ಧರ್ಮವೂ ಅಷ್ಟೇ . ಸದಾ ಜಂಗಮ , ಎಂದೋ ಅದು ಇತ್ತೆಂಬ ಸ್ಥಿತಿಯಲ್ಲಿ ಸದಾ 
ಸ್ಥಾಪಿತವಾಗಿ ಇರಲಾರದು ಅದು. 

ಸೂಫಿಗಳು, ಅನುಭಾವಿಗಳು ಕಂಡ ಧರ್ಮದಲ್ಲಿ ನುಡಿಯೂ ಮುಖ್ಯ , ನಡೆಯೂ ಮಹತ್ವ, 
ನುಡಿಗೂ ನಡೆಗೂ ನಡುವೆ ಬಿರುಕು ಇರದಿದ್ದರೆ ಅದು ಧರ್ಮದ ಸಾಧನೆ. ನುಡಿ ಮತ್ತು ನಡೆ ಎರಡೂ 
ಪ್ರತಿ ಕ್ಷಣವೂ ಹುಟ್ಟಬೇಕಾದವು, ಆಗಾಗಲೇ ಸಂಭವಿಸಿ ಆಗಾಗಲೇ ಇಲ್ಲವಾಗಬೇಕಾದವು. ಅಂದರೆ 
ಧರ್ಮ ನಿರಂತರ ಸಾಧನೆಯೇ ಹೊರತು ಸ್ಥಾಪನೆಯಲ್ಲ. ಅದಕ್ಕೆ ಬೇಕಾಗುವ ಭಾಷೆಯ ಸ್ವರೂಪವೇ 
ಬೇರೆ. 

[ ಸಾಪ್ತಾಹಿಕ ಪುರವಣಿ, ೩೦ - ೧೨ - ೨೦೧೨] 


೨೨೩ 


ನುಡಿಯೊಳಗಾಗಿ 


ಅರಿವನ್ನು ಹೊಸತುಗೊಳಿಸುವ 
ನುಡಿಗೆಟ್ಟ ನುಡಿ 


“ ಅರಿವಂ ಪೊಸಯಿಸುವುದು ಧರ್ಮಂ' ಅರಿವನ್ನು ಹೊಸತುಗೊಳಿಸು 
ವುದೇ ಧರ್ಮ ಅನ್ನುವುದು ಪಂಪನ ಮಾತು. ಆದಿಪುರಾಣದಲ್ಲಿ 
ಬರುತ್ತದೆ . ಅರಿವನ್ನು ಹೊಸತಾಗದಂತೆ ತಡೆಯುವುದೇ ಅಧರ್ಮ 
ಎಂದೂ ಹೇಳುತ್ತಾನೆ. ಧರ್ಮವು ಸಂಸ್ಥೆಯ ರೂಪ ತಾಳಿದಾಗ 
ಅರಿವನ್ನು ಜಡಗೊಳಿಸುವ ಕೆಲಸವೇ ದೊಡ್ಡ ಪ್ರಮಾಣದಲ್ಲಿ 
ನಡೆಯುತ್ತದೆ. ಪಂಪ ತನ್ನ ಭಾಷೆಯ ಮೂಲಕವೇ ಧರ್ಮವನ್ನೂ 
ಲೌಕಿಕವನ್ನೂ ಬೆಳಗಿದವನು. 


ನುಡಿಯೊಳಗಾಗಿ 


೨೨೪ 


ನುಡಿಗೆಟ್ಟ ನುಡಿ ಅನ್ನುವುದು ಅಲ್ಲಮನ ಮಾತು. ಮಾತನ್ನು ಬೆಳಕಿನ ಲಿಂಗವಾಗಿಸಿದವನು, 
ಮುಂದಿನ ಕವಿಗಳೆಲ್ಲ ನನ್ನ ಕರುಣೆಯ ಕಂದಗಳು ಅಂದವನು ಅಲ್ಲಮ , ನುಡಿಗೆಟ್ಟ ನುಡಿ ಅರಿವನ್ನು 
ಹೊಸತುಗೊಳಿಸುವ ಕಾವ್ಯದ, ಅನುಭಾವದ, ಜಂಗಮರೂಪಿಯಾದ ಧರ್ಮದ ಭಾಷೆ. 

ನಮ್ಮನ್ನು, ನಮ್ಮ ಮನಸ್ಸನ್ನು , ಚಿರಪರಿಚಿತವಾದ ಲೋಕಾರ್ಥಗಳಿಂದ ಬಿಡಿಸಿ ಹೊಸತು ಮಾಡಿಕೊಳ್ಳಲು 
ನುಡಿಯನ್ನು ಒಂದಿಷ್ಟು ಕೆಡಿಸಿ ಬಳಸುವುದು ಅಗತ್ಯವೇನೋ . ಅಲ್ಲಮ 'ಕೆಡಿಸಿ' ಅನ್ನುವ ಮಾತನ್ನು 
ಇನ್ನೂ ಬೇರೆಯ ಅರ್ಥದಲ್ಲೂ ಬಳಸುತ್ತಾನೆ: ಬೆಳಕಿನ ಬಲದಿಂದ ಕತ್ತಲಿನ ಕೇಡು, ಸತ್ಯದ ಬಲದಿಂದ 
ಅಸತ್ಯದ ಕೇಡು ಅನ್ನುವ ಬಳಕೆಗಳೂ ಇವೆ . ಕತ್ತಲನ್ನು ಕೆಡಿಸಿದರೆ ಅದು ಬೆಳಕಾಗುತ್ತದೆ, ಅಸತ್ಯವನ್ನು 
ಕೆಡಿಸಿದರೆ ಸತ್ಯವಾಗುತ್ತದೆ, ಅಂತೆಯೇ ನುಡಿಯನ್ನು ಕೆಡಿಸಿದರೆ ನುಡಿ ಇಲ್ಲದ ಮೌನ ಎದುರಾಗುತ್ತದೆ. 

- ಪಂಪ 'ಕವಿ' ಅಲ್ಲಮ ' ಅನುಭಾವಿ' ಎಂದು ಸ್ಕೂಲವಾದ ಲೇಬಲ್ಲು ' ಹಚ್ಚಿ' ಸರಿ, ಇಬ್ಬರೂ 
ಅರ್ಥವಾದರು ಅನ್ನುವ ತೃಪ್ತಿಗೆ ಒಳಗಾಗುತ್ತೇವೆ. ಆದರೆ ಕವಿ ಮತ್ತು ಅನುಭಾವಿ ಇಬ್ಬರೂ ಬಳಸುವ 
ಭಾಷೆ ಮಾಡುವ ಕೆಲಸ ಒಂದೇ - ಸ್ಥಾವರವಾದ ಅರ್ಥಗಳಲ್ಲಿ ಸಿಕ್ಕಿ ಬಿದ್ದಿರುವ ಮನಸ್ಸನ್ನು ತಬ್ಬಿಬ್ಬು 
ಮಾಡುವುದು. ಅದರಿಂದ ನಮಗೆಲ್ಲ ಪರಿಚಿತವಾಗಿರುವ ನೋಟದ ಕ್ರಮ , ಗ್ರಹಿಕೆಯ ಕ್ರಮಗಳು ಸ್ವಲ್ಪ 
ಕಾಲದ ಮಟ್ಟಿಗಾದರೂ ಬದಲಾಗುತ್ತವೆ. 

ಧರ್ಮವನ್ನು ಸಂಪ್ರದಾಯದ ಆಚರಣೆಗಳಿಗೆ, ಕಾವ್ಯವನ್ನು ಅರ್ಥದ ಗೂಟಕ್ಕೆ ಅನುಭಾವವನ್ನು 
ಮಾತಿಗೆ ಮೀರಿದ್ದು ಅನ್ನಲಾಗುವ ಮೌನಕ್ಕೆ ಬಿಗಿದು ಕಟ್ಟಿಹಾಕಿದ್ದೇವೆ; ಲೌಕಿಕ - ಅಲೌಕಿಕ, ಧಾರ್ಮಿಕ 
ಸಾಮಾಜಿಕ ಅನ್ನುವಂಥ ಸುಳ್ಳು ವಿಭಜನೆಗಳನ್ನು ಮಾಡಿಕೊಂಡಿದ್ದೇವೆ. ನಿಜವಾಗಿ ನೋಡಿದರೆ ಈ 
ವಿಭಜನೆಗಳಿಗೆ ಕಾರಣವಾಗಿರುವುದು ಭಾಷೆಯ ಎರಡು ಬಗೆಯ ಬಳಕೆಗಳು - ತರ್ಕ ಮುಖ್ಯವಾದ, 
ತೋರಿಕೆಯ ವ್ಯತ್ಯಾಸಗಳನ್ನು ಖಚಿತವೆಂದು ತಿಳಿಯುವ, ಮನುಷ್ಯ ಕಟ್ಟಿಕೊಂಡ ಸಂಸ್ಥೆಗಳು ಯಾವುದನ್ನು 
ಮೌಲ್ಯವೆಂದು ನಂಬುತ್ತವೋ ಅವನ್ನಷ್ಟೇ ಒಪ್ಪುವ ಖಚಿತ ಅರ್ಥದ ಭಾಷೆ ಒಂದು; ಅರ್ಥವೆನ್ನುವುದು 
ನಾವು ಕಟ್ಟಿಕೊಂಡದ್ದು, ಮೌಲ್ಯವೆನ್ನುವುದು ಸಂದರ್ಭ ಅಗತ್ಯಗಳಿಂದಷ್ಟೆ ನಿರ್ಣಯವಾಗುತ್ತದೆ, ವ್ಯತ್ಯಾಸಗಳು 
ಕೂಡ ಕಲ್ಪಿತವೇ ಎಂದು ವ್ಯವಹರಿಸುವ ಭಾಷೆ ಇನ್ನೊಂದು. ಅದು ಅನುಭಾವದ ಭಾಷೆ, ಕಾವ್ಯದ 
ಭಾಷೆ , ಸಮಾನತೆಯು ನಮ್ಮ ಸಮಾಜದ ಆದರ್ಶ, ನಿಜವಾಗಬೇಕಾದದ್ದು ಅನ್ನುವುದು ನಮ್ಮ ನಿಲುವಾಗಿದ್ದರೆ 
ಭಾಷೆಯ ಇಂಥ ಬಳಕೆಗೂ ಹೆಚ್ಚಿನ ಗಮನಕೊಡಬೇಕು. 

ಸರಳವಾದ ಉದಾಹರಣೆ ನೋಡಿ, ಬೆಳಕು- ಹಗಲು ಕತ್ತಲು - ರಾತ್ರಿ ಇವು ಬೇರೆ ಬೇರೆ ಅನ್ನುವ 
ತರ್ಕ ; ಒಂದು ಎಚ್ಚರ, ಜ್ಞಾನ ಇನ್ನೊಂದು ಮರೆವು, ಅಜ್ಞಾನ ಅನ್ನುವ ಮೌಲ್ಯಮಾಪನ; ಹಗಲು 
ಭಯವಿಲ್ಲದ ಅಪೇಕ್ಷಣೀಯ ಸಂಗತಿ , ಇರುಳು ಭಯಹುಟ್ಟಿಸುವ, ಸಾವಿನಂಥದು ಅನ್ನುವ ವ್ಯಾಖ್ಯಾನ 
ಇವೆಲ್ಲ ನಮಗೆ ಚಿರಪರಿಚಿತ. ' ಹಗಲಿನ ಮುಖ ಇರುಳೆಂದರಿಯರು, ಇರುಳಿನ ಮುಖ ಹಗಲೆಂದರಿಯರು' 
ಅಂದು ಬಿಡುತ್ತಾನೆ ಅಲ್ಲಮ . ಸುಖವಾಗಿರುವವನು ಸುಖ, ದುಃಖಪಡುತ್ತಿರುವವನು ದುಃಖಿ ಅನ್ನುವುದು 
ನಮ್ಮ ಸಾಮಾನ್ಯ ಜ್ಞಾನ. 'ಸುಖವ ಬಲ್ಲಾತ ಸುಖಿಯಲ್ಲ, ದುಃಖವ ಬಲ್ಲಾತ ದುಃಖಿಯಲ್ಲ' ಅನ್ನುತ್ತಾನೆ 
ಅಲ್ಲಮ . ಇವೆಲ್ಲ ಹೇಗೆ ಸಾಧ್ಯ, ಇವುಗಳ ಅರ್ಥವೇನು ಅನ್ನುವ ಪ್ರಶ್ನೆಗಿಂತ ಹೌದೇ , ಹೀಗೂ ನೋಡಬಹುದೇ , 
ಹೀಗೂ ಗ್ರಹಿಸಬಹುದೇ ? ಹಗಲು - ಇರುಳು, ಸುಖ - ದುಃಖಗಳನ್ನು ಹೀಗೆ ಕಂಡ ಮನಸು ಎಂಥದಿರಬಹುದು ? 
ನಮ್ಮ ಮನಸ್ಪೂ ಕ್ಷಣಮಾತ್ರವಾದರೂ ಅಂಥ ಮನಸು ಆಗುವಂತೆ, ಆ ಮನಸ್ಸಿನ ಗ್ರಹಿಕೆಯನ್ನು 
ನಮ್ಮೊಳಗೇ ಅಭಿನಯಿಸಿಕೊಳ್ಳುವಂತೆ, ಅರ್ಥಗಳ ಸಿಕ್ಕಿಲ್ಲದ ಮೌನದಲ್ಲಿ ಅಲ್ಲಮನ ಭಾಷೆ ನಮ್ಮ ಅರಿವನ್ನು 
ಹೊಸತುಗೊಳಿಸುತ್ತದೆ. 

ಜೈನಧರ್ಮ, ವೈರಾಗ್ಯ ಇತ್ಯಾದಿಗಳನ್ನು ಕುರಿತದ್ದೆಂದು ನಾವು ಅಂದುಕೊಂಡಿರುವ ಪಂಪನ 
ಆದಿಪುರಾಣದಲ್ಲಿ ಬದುಕೇ ನಿತ್ಯೋತ್ಸವ ( ಇದು ಪಂಪನದೇ ಮಾತು) - ಹುಟ್ಟು, ನಾಮಕರಣ , ಮದುವೆ, 


೨೨೫ 


ನುಡಿಯೊಳಗಾಗಿ 


ಯುದ್ಧ, ವೈರಾಗ್ಯ ಕೂಡ ಪಂಪನಿಗೆ ಉತ್ಸವವೇ . ಆ ಕಾವ್ಯದ ಉದ್ದಕ್ಕೂ ನರ್ತನದ ಪ್ರತಿಮೆಗಳ 
ಮೆರವಣಿಗೆ ಇದೆ. ಪ್ರತಿ ಆಶ್ವಾಸದಲ್ಲೂ ಹತ್ತು ಬಾರಿಯಾದರೂ 'ಹೊಸತು' ಎಂಬ ಪದ ಕಾಣುತ್ತದೆ. 
ನಿತ್ಯವೂ ಹೊಸತಾಗಿ ಕಾಣುವ ಕಡಲೂ ಕಾವ್ಯದ ಉದ್ದಕ್ಕೂ ಹಲವು ಅನುಭವಗಳಿಗೆ ರೂಪಕವಾಗುವ 
ಮಾವಿನ ಮರವೂ ಕಾಮವನ್ನು , ಸ್ಮರಣೆಗಳನ್ನು , ಸಾವನ್ನು , ವೈರಾಗ್ಯವನ್ನು ಕೂಡ ಹೊಸತಾಗಿ ಕಾಣಿಸುತ್ತವೆ . 
ತಾನು ತೀರ್ಥಂಕರನ ಕಥೆಯಲ್ಲಿ ತನ್ಮಯನಾಗಿರುವ ಹಾಗೆಯೇ ಓದಗರೂ ತನ್ಮಯವಾಗಿ ಕಥೆಯನ್ನು 
ಅನುಭವಿಸಿ, ಆ ಅನುಭವದ ಮೂಲಕವೇ ಹೊಸಬರಾಗಿ ಎಂದು ಪಂಪನ ಭಾಷೆ ನಮ್ಮನ್ನು ಹಿಗ್ಗಿಸುತ್ತದೆ. 

- ಶರಣ , ಧರ್ಮಸ್ಥಾಪಕರಲ್ಲಿ ಒಬ್ಬ ಎಂದೆಲ್ಲ ಭಾವಿಸಿರುವ ಅಲ್ಲಮ ಶ್ರೇಷ್ಠತೆ, ಜಾತಿಯ ಮೇಲರಿಮೆಗಳನ್ನು 
ಉಳ್ಳವರು ಮೆಟ್ಟಿಬೀಳುವ ಹಾಗೆ ಗುಹೇಶ್ವರನನ್ನು ತಳವಾರನೆನ್ನುತ್ತಾನೆ. ದೇವರು ಬಂದರೆ ದೇಗುಲ 
ಓಡಿದ್ದು ಕಂಡೆ ಅನ್ನುತ್ತಾನೆ. ಭಕ್ತರಿಗೆ ದಿಗ್ಧಮೆಯಾಗುವ ಹಾಗೆ ಗುಹೇಶ್ವರನು ಸತ್ತ ಸುದ್ದಿಯ ಬಗ್ಗೆ 
ಹೇಳುತ್ತಾನೆ. ಗಂಗೆ ಗೌರಿಯರು ಮುಂಡೆಯರಾಗಿ ರಂಡೆಗೂಳು ಉಣ್ಣುವ ಬಗ್ಗೆ ಹೇಳುತ್ತಾನೆ. ಗುಹೇಶ್ವರ 
ಅಂದೂ ಇಲ್ಲ, ಇಂದೂ ಇಲ್ಲ ಅನ್ನುತ್ತಾನೆ. ಕೊನೆಗೆ ಗುಹೇಶ್ವರನೆಂಬ ಪದವೇ 'ಸೊನ್ನೆ ಬಂಜೆ' 
ಅನ್ನುತ್ತಾನೆ. ಎಲ್ಲ ಧಾರ್ಮಿಕ ಕುರುಹುಗಳನ್ನೂ ನಿರಾಕರಿಸುತ್ತಾನೆ. ಜ್ಞಾನದ, ತರ್ಕದ ಬೆಂಬಲವಿಲ್ಲದ, 
ಕೇವಲ ಭಾವುಕತೆಯೂ ಅಲ್ಲದ, ಯಾವ ಅವಲಂಬನೆಗಳೂ ಇಲ್ಲದ ಈ ಕ್ಷಣದ ಮಿಂಚಿನಷ್ಟೆ ಸ್ವತಂತ್ರವಾದ 
ಅರಿವನ್ನು ನಿಮ್ಮದಾಗಿಸಿಕೊಳ್ಳಿ ಅನ್ನುತ್ತಾನೆ. ಧರ್ಮವು ಸಂಸ್ಥೆ ರೂಪಿಸಿದ ದೇಗುಲ, ಸಂಪ್ರದಾಯ 
ರೂಪಿಸಿದ ಆಚರಣೆ ಅಲ್ಲದಿದ್ದರೆ ಒಲವಿನ ಕೂಟದಂಥ ಅನುಭವವಾದರೆ ಅದಕ್ಕೆ ಸಮನಾದದ್ದು ಬೇರೆ 
ಇಲ್ಲ. ಅರಿವನ್ನು ಬಲ ಅಂದುಕೊಂಡು ಅದಿಲ್ಲದವರನ್ನು ಗೆಲ್ಲಬೇಕೆಂದು ಮಾತಿನ ಉಯ್ಯಲೆ ಏರಿ ಬರಲಿ 
ಕೆಡುವ ದರಿದ್ರರನ್ನು ನಿರ್ದಾಕ್ಷಿಣ್ಯವಾಗಿ ದೂರವಿಡಿ, ಧರ್ಮವನ್ನು ` ಸೋಂಕಿನ ಸೋಜಿಗ' ವಾಗಿಸಿಕೊಳ್ಳುವ 
“ಪರಿಣತೆ ಫಲಿಸಬೇಕು' ಅನ್ನುತ್ತಾನೆ. ಅನುಭವ ರೂಪದ ಧರ್ಮ ಕೂಡ ಅವನಿಗೆ ಒಲವಿನ ಕೂಟ. 
ಒಲವಿನ ಕೂಟಕ್ಕೆ ಹಾಸಿಗೆಯ ಹಂಗು ಅನಗತ್ಯ , ನಿಜವಾಗಿ ಧರ್ಮಿಷ್ಠರಾಗುವುದಕ್ಕೆ ಸಂಸ್ಥೆಯಾಗಿ ಜಡವಾಗಿರುವ 
ಧರ್ಮ ಅನಗತ್ಯ ಅನ್ನುತ್ತಾನೆ. 

ಇದನ್ನೆಲ್ಲ ನಾನು ಇಷ್ಟು ಸ್ಪಷ್ಟವಾಗಿ ಹೇಳುತ್ತಿರುವುದೇ ವಿಪರ್ಯಾಸ. ಪಂಪನನ್ನು ಸ್ವಲ್ಪ ಮುಂಚೆ 
ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದೂ ವಿಪರ್ಯಾಸವೇ . ಯಾಕೆಂದರೆ ಕವಿ ಮತ್ತು ಅನುಭಾವಿಗಳು ಅರ್ಥವನ್ನು 
ಕಟ್ಟುತ್ತಿರುವಾಗಲೇ ಅದನ್ನು ಬಿಚ್ಚಿ ಮುಕ್ತಗೊಳಿಸುತ್ತಲೂ ಇರುತ್ತಾರೆ . ' ಗುಹೇಶ್ವರನಿದ್ದಾನೆ ಇಲ್ಲದಂತೆ' 
ಅನ್ನುವ ಮಾತು ನೆನಪಾಗುತ್ತಿದೆ. ಫ್ರೆಂಚ್ ಭಾಷೆಯ ಸಿಮಿಯೋನ್ ವೀಲ್ ಎಂಬ ಲೇಖಕಿ 'ದೇವರು 
ತನ್ನ ಸೃಷ್ಟಿಯಲ್ಲಿ ಇಲ್ಲದಂತೆ ಮಾತ್ರ ಇರಬಲ್ಲ' ಅನ್ನುವಾಗಲೂ ನುಡಿಯನ್ನು ಹೀಗೇ ಬಳಸಿದ್ದಾಳೆ. 
“ ಇಲ್ಲದಂತೆ ಇರುವುದು ' ಬಲು ದೊಡ್ಡ ವಿರೋಧಾಭಾಸ, ಅನುಭಾವದ ನುಡಿಗಳ ವಿರೋಧಾಭಾಸವನ್ನು 
ಸಾವಧಾನವಾಗಿ ಮೆಲುಕುಹಾಕುವುದೊಂದೇ ನಮಗಿರುವ ದಾರಿ. ಕನಕದಾಸರ ಮುಂಡಿಗೆಗಳು, 
ಶರೀಫರಂಥವರು ಕೋಡಗನ ನುಂಗಿದ ಕೋಳಿ ಇತ್ಯಾದಿಯಾಗಿ ಬಳಸುವ ರೂಪಕಗಳು , ಅಲ್ಲಮನದೇ 
ಹಲವು ಬೆಡಗಿನ ವಚನಗಳು ಇವೆಲ್ಲ ನುಡಿಗೆಡಿಸುವ ನುಡಿಗಳು. ಇಂಥ ನುಡಿಗೆಟ್ಟ ನುಡಿಯನ್ನು 
ಧರ್ಮದ ಸಂಸ್ಥೆಯ ಒಳಗು ಮಾಡಿಕೊಳ್ಳುವುದಕ್ಕೆ ಅರ್ಥವಿವರಣೆಗಳೂ ಟೀಕುಗಳೂ ಇವೆ. ಅವನ್ನು 
ನಂಬಿ ಹೊರಟರೆ ಎಲ್ಲ ಮುಂಡಿಗೆಗಳೂ , ಎಲ್ಲ ವಚನಗಳೂ ಒಂದೇ ಉತ್ತರದ ಒಗಟುಗಳು ಅನ್ನಿಸಿಬಿಡುತ್ತವೆ. 
ಕೋತಿಯನ್ನು ನುಂಗಿದಕೋಳಿನಮ್ಮ ಸುಪ್ತ ಮನಸ್ಸು ಮೇಲಕ್ಕೆ ತೇಲಿಸಿದ ಕನಸಿನಂಥ ಚಿತ್ರ ಅಂದುಕೊಂಡು 
ಅನುಭವಕ್ಕೆ ತಂದುಕೊಂಡರೆ ಆಗ ಆಗುವ ಅನುಭವವೇ ಬೇರೆ. 

ಪುತಿನ ಅವರು ಒಂದೆಡೆಯಲ್ಲಿ ಅರ್ಥದಲ್ಲಿ ರಮಿಸಿ ವಿರಮಿಸದೆ' ಅನ್ನುತ್ತಾರೆ. ನಮಗೆ ಅರ್ಥವಾಗಿರುವ 
ಅರ್ಥಗಳಿಗೆ ದುಡುಕದೆ ನುಡಿಯನ್ನೇ ಮನಸ್ಸಿಗೆ ಇಳಿಸಿಕೊಂಡು ಇನ್ನೊಂದು ಪ್ರಜ್ಞೆ ಬದುಕನ್ನು ಹೇಗೆ 
ಕಂಡಿತೋ ಅದನ್ನು ನಮ್ಮದಾಗಿಸಿಕೊಳ್ಳುವುದು ಅರಿವನ್ನು ಹೊಸದಾಗಿಸಿಕೊಳ್ಳುವ ದಾರಿ . ಯಾಕೆಂದರೆ 


ನುಡಿಯೊಳಗಾಗಿ . 


೨೨೬ 


ನುಡಿಗೆಟ್ಟ ನುಡಿಯನ್ನು ಬೇರೆ ಮಾತುಗಳಲ್ಲಿ ಹೇಳಲು ಸಾಧ್ಯವೇ ಇಲ್ಲ. ಸುಮ್ಮನೆ ಈ ಉದಾಹರಣೆಗಳನ್ನು 
ನೋಡಿ: ' ಶೃಂಗದ ಬೆನ್ನೇರಿ ಬಂದು ಕಲ್ಪನಾವಿಲಾಸ', 'ಇದು ಬರಿ ಬೆಳಗಲ್ಲೋ ಅಣ್ಣಾ' ಇಂಥ ಸಾಲುಗಳ 
ಪ್ರತಿ ಪದಕ್ಕೂ ಅರ್ಥ ಹೇಳಲು ಪ್ರಯತ್ನಿಸಿ ನೋಡಿ. ಕವಿತೆ ಮತ್ತು ಅನುಭಾವ ಎರಡೂ ಮನಸ್ಸು 
ಲೋಕವನ್ನು ಕಂಡ ಗ್ರಹಿಕೆಯೊಂದಿಗೆ ಬಿಡಿಸಲಾಗದಂತೆ ಬೆಸುಗೆಯಾಗಿ ರೂಪತಳೆದಿರುತ್ತವೆ. ಬೇರೆ 
ಮಾತಿನಲ್ಲಿ ಅರ್ಥ ವಿವರಿಸಬಹುದಾದ ಕವಿತೆ ಭಾಷೆಗೆ ಋಣಿಯಾದದ್ದು, ಅನುಭವಕ್ಕೆ ತೊಡಿಸಿದ 
ಅಂಗಿಯಂತೆ ಇರುವಂಥದ್ದು. ಈ ಅಂಗಿಯಲ್ಲದಿದ್ದರೆ ಇನ್ನೊಂದು ಅನ್ನುವ ಹಾಗೆ ಅದರ ಬದುಕು. 
ನುಡಿಗೆಟ್ಟ ನುಡಿಯನ್ನು ಹಾಗೇ ಬಳಸಬೇಕೇ ಹೊರತು ಬೇರೆ ಅರ್ಥಕ್ಕೆ ಹೊಂದಿಸಿ ಮತ್ತಷ್ಟು ಕೆಡಿಸುವುದಕ್ಕೆ 
ಆಗುವುದಿಲ್ಲ! ಅದರೊಂದಿಗೇ ಸಾಗಿ, ಆ ನುಡಿಯನ್ನು ನಮ್ಮೊಳಗೇ ಬೆಳೆಯಲು ಬಿಟ್ಟು ನಾವು ಹೊಸತಾಗಬೇಕು 


ಅಷ್ಟೆ. 


ಮೇರಿ ಆನ್ ಮೂರ್ ಎಂಬ ಅಮೆರಿಕನ್ ಕವಿಯೊಬ್ಬಳು ಬೆಕ್ಕಿನ ಬಾಯಲ್ಲಿದ್ದ ಇಲಿಯ ಬಾಲ 
ಶೂ ಲೇಸಿನ ಹಾಗೆ ಕಂಡಿತು ಅನ್ನುತ್ತಾಳೆ. ಬೆಕ್ಕು ಇದೆ, ಇಲಿ ಇದೆ, ಶೂ ಲೇಸು ಇದೆ. ಅವೆಲ್ಲ ಹೊಸ 
ರೀತಿಯಲ್ಲಿ ಸಂಬಂಧಗೊಂಡು ಆ ಕವಿತೆಯ ಸಾಲು ಆಗಿದೆ. ನಮ್ಮ ಮನಸಿನಲ್ಲೂ ಬೆಕ್ಕು , ಇಲಿ, ಶೂ 
ಎಲ್ಲ ಬೇರೆ ಥರ ಜೀವಂತವಾಗುವಂತೆ ಮಾಡುತ್ತದೆ. 

ಎತ್ತಣ ಮಾಮರ ಎತ್ತಣ ಕೋಗಿಲೆ 
ಎತ್ತಣಿಂದೆತ್ತಣ ಸಂಬಂಧವಯ್ಯ 
ಬೆಟ್ಟದ ನೆಲ್ಲಿಯಕಾಯಿ ಸಮುದ್ರದ ಉಪ್ಪು 
ಎತ್ತಣಿಂದೆತ್ತಣ ಸಂಬಂಧವಯ್ಯ 
ಗುಹೇಶ್ವರಲಿಂಗಕ್ಕೆಯು ಎನಗೆಯು 

ಎತ್ತಣಿಂದೆತ್ತಣ ಸಂಬಂಧವಯ್ಯ 
ಈ ಸುಪ್ರಸಿದ್ದ ವಚನವನ್ನೇ ಹೊಸದಾಗಿ ಒಮ್ಮೆ ಗಮನಿಸಿ ನೋಡಿ. ಎತ್ತಣಿಂದೆತ್ತಣ ಸಂಬಂಧ 
ಅನ್ನುವ ಮಾತು ರಿಪೀಟ್ ಆಗಿದೆಯಲ್ಲ, ಇಲ್ಲಿ ಕೋಗಿಲೆ - ಮಾವಿನ ಮರ, ಬೆಟ್ಟದ ನೆಲ್ಲಿಕಾಯಿ 
ಸಮುದ್ರದ ಉಪ್ಪು, ಗುಹೇಶ್ವರ - ನಾನು ಸಂಬಂಧ ಎಲ್ಲಿಂದೆಲ್ಲಿಗೆ ? ಸಂಬಂಧ ಇದೆಯೋ ? ಇಲ್ಲವೋ ? 
ಅಥವಾ ಸಂಬಂಧ ಕಲ್ಪಿತವೋ ? ಲೇಖನ ಚಿಹ್ನೆಗಳಿಲ್ಲದ ಸಾಲುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ? 
ಇಲಿ , ಶೂ , ಲೇಸು, ಬಾಲ, ಇಲಿ ಎತ್ತಣಿಂದೆತ್ತಣ ಸಂಬಂಧ ? ಅರ್ಥದ ಗೂಟ ಭದ್ರವಾದ ಮನಸ್ಸಾಗಿದ್ದರೆ 
ಸಂಬಂಧ ಇದೆ ಎಂದೋ ಇಲ್ಲವೆಂದೋ ಅಥವಾ ಇಂಥದೆಂದೋ ಹೇಳುತಿತ್ತು. 

ನುಡಿಗೆಟ್ಟ ನುಡಿಯ ಅನುಭಾವ ಮತ್ತು ದೇಹಕ್ಕೆ ಅಗತ್ಯವಾದ ವಿಟಮಿನ್‌ಗಳಷ್ಟು ಅಲ್ಪ ಪ್ರಮಾಣದಲ್ಲೇ 
ಇರುವ ಒಳ್ಳೆಯ ಕಾವ್ಯ ಅರ್ಥವನ್ನು ಕಟ್ಟಿಕೊಳ್ಳಲು ನೆರವು ನೀಡುತ್ತಾ, ಕಟ್ಟಿಕೊಂಡ ಅರ್ಥವನ್ನು 
ನಿರಾಕರಿಸಿ ಮತ್ತೂ ಬೇರೆಕೋನಗಳಿಂದ ನೋಡಿ ಎಂದು ಪ್ರಚೋದಿಸುತ್ತ ನಮ್ಮ ಅರಿವನ್ನು ಹೊಸತಾಗಿಸುತ್ತದೆ. 
ಈ ಹೊಸತಾಗುವ ಕೆಲಸ ಕೇವಲ ವೈಯಕ್ತಿಕ ಮಾತ್ರವಲ್ಲ, ಕೌಟುಂಬಿಕ, ಸಾಮಾಜಿಕ, ರಾಜಕೀಯ 
ಇತ್ಯಾದಿ ಎಲ್ಲ ಸಂಬಂಧಗಳಿಗೂ ಅನ್ವಯವಾಗುತ್ತದೆ. ಅರ್ಥವು ಸ್ಥಾವರ; ಮೈಯೆಲ್ಲ ಕಾಲಾದ ನದಿಯ 
ಹಾಗೆ, ಮೈಯೆಲ್ಲ ಕೈಯಾದ ಗಾಳಿಯ ಹಾಗೆ ಸದಾ ಹೊಸತಾಗುತ್ತಲೇ ಇರುವ ಅನುಭವ ಜಂಗಮ. 

ನುಡಿಗೆಟ್ಟ ನುಡಿಯ ಧರ್ಮ, ಮತ್ತು ಕಾವ್ಯ ಅದಕ್ಕೇ ನಮ್ಮ ಬದುಕಿಗೆ ಅಗತ್ಯ . 


[ ಸಾಪ್ತಾಹಿಕ ಪುರವಣಿ, ೬ - ೧ - ೨೦೧೩ ] 


೨೨೭ 


ನುಡಿಯೊಳಗಾಗಿ 


ಇಲ್ಲದೆ ಇರುವ ಭಾಷೆ: ನಾಗಾರ್ಜುನ 


ಬುದ್ದ ತನ್ನ ಸುತ್ತಲ ಜನ ಆಡುವ ನುಡಿಯನ್ನು ಬಳಸಿಕೊಂಡೇ 
ದುಃಖದಿಂದ ಪಾರಾಗುವ ದಾರಿಯನ್ನು ಸರಳವಾದ ಮಾತಿನಲ್ಲಿ 
ಬೋಧಿಸಿದ. ಅತಿರೇಕಗಳಿಗೆ ಗಂಟುಬೀಳಬೇಡಿ, ಮಧ್ಯಮ ಮಾರ್ಗ 
ಹಿಡಿದು ಸಾಗಿ ಎಂದ. ಬಸವಣ್ಣ ಮಾಡಿದ್ದೂ ಅದನ್ನೇ . ಸುತ್ತಲ 
ಜನಕ್ಕೆ ತಿಳಿಯುವ ನುಡಿಯಲ್ಲಿ ಕಳಬೇಡ, ಕೊಲಬೇಡ ಇತ್ಯಾದಿಯಾಗಿ 
“ಸರಳವಾದ ಮಾತಿನಲ್ಲಿ ಬೋಧನೆ ಮಾಡಿದ. 

ನುಡಿಯನ್ನು ನಡೆಂರೊಳಗಾಗಿಸಿಕೊಳ್ಳಲು, ಅಂದರೆ 
'ಸರಳ' ಮಾತುಗಳನ್ನೇ ಆಚರಣೆಯಲ್ಲಿ ನಿಜವಾಗಿಸಲು ಹೊರಟಾಗ 
ಸರಳ ನುಡಿಗಳ ಅರ್ಥ ಅಂದುಕೊಂಡಷ್ಟು ಸುಲಭವಲ್ಲ ಎಂದು 


ನುಡಿಯೊಳಗಾಗಿ 


೨೨೮ 


ತಿಳಿಯುತ್ತದೆ; 'ಸಮರ್ಥ' ವಾಗಿ ವಿವರಿಸುವುದಕ್ಕೆ ತೊಡಗಿದಾಗ ತರ್ಕ , ವಿವರಣೆ , ಸಿದ್ದಾಂತಗಳ ಕಾಡು 
ಬೆಳೆಯುತ್ತದೆ. 

ಬುದ್ಧನ ಬೋಧನೆಯನ್ನು ಆಧಾರವಾಗಿಟ್ಟುಕೊಂಡು ಮುಖ್ಯವಾದ ಎರಡು ಚಿಂತನೆಯ ದಾರಿಗಳು 
ರೂಪುಗೊಂಡವು. ಹೀನಯಾನ ಅಥವಾ ಥೇರಾವಾದ ಅನ್ನುವುದೊಂದು, ಮಹಾಯಾನ ಅನ್ನುವುದು 
ಇನ್ನೊಂದು ಮಹಾಯಾನವೆಂಬ ಚಿಂತನೆಯ ಮರದಲ್ಲಿ ಮಾಧ್ಯಮಿಕ ಅನ್ನುವ ಕೊಂಬೆ ಮೂಡಿತು. 
ಇದಕ್ಕೆ ಕಾರಣರಾದವರಲ್ಲಿ ಕ್ರಿಶ ೨ನೆಯ ಶತಮಾನದ ನಾಗಾರ್ಜುನ ( ಕ್ರಿಶ ೧೫೦ - ೨೫೦) ಮುಖ್ಯನಾದವನು. 

ಆತ ಹುಟ್ಟಿದ್ದು ಈಗಿನ ಆಂಧ್ರದಲ್ಲಿರಬಹುದು; ನಾಗಾರ್ಜುನ ಸಾಗರ, ನಾಗಾರ್ಜುನ ಕೊಂಡ 
ಅನ್ನುವ ಹೆಸರುಗಳಲ್ಲಿ ನೆನಪಾಗಿ ಉಳಿದಿದ್ದಾನೆ. ಬ್ರಾಹ್ಮಣನಾಗಿ ಹುಟ್ಟಿ, ಬೌದ್ಧನಾಗಿ, ನಳಂದದಲ್ಲಿ 
ವಿದ್ಯಾಭ್ಯಾಸಮಾಡಿ, ಬುದ್ಧನ ಚಿಂತನೆಗಳನ್ನು ತಾತ್ವಿಕವಾಗಿ, ಸಮರ್ಥವಾಗಿ ಮಂಡಿಸಿದ. ಜಗತ್ತಿನ ತತ್ವಶಾಸ್ತ್ರದಲ್ಲೇ 
ಅವನಿಗೆ ದೊಡ್ಡ ಸ್ಥಾನವಿದೆ. ಅನೇಕ ಕೃತಿಗಳನ್ನು ನಾಗಾರ್ಜುನ ಬರೆದವು ಎಂಬ ಪ್ರತೀತಿ ಇದ್ದರೂ 
ಮೂಲಮಾಧ್ಯಮಕಾರಿಕಾ ಸೇರಿದಂತೆ ಹದಿಮೂರು ಮಾತ್ರ ಅವನು ರಚಿಸಿದವು ಅನ್ನುತ್ತಾರೆ ವಿದ್ವಾಂಸರು. 
ಅವನ ವಿಚಾರಗಳನ್ನು ತೀರ ಸ್ಕೂಲವಾಗಿ ಮಾತ್ರ ಇಲ್ಲಿ ವಿವರಿಸಬಹುದು. 

ಬದುಕಿನಲ್ಲಿ ಅತಿರೇಕದ ದಾರಿ ಹಿಡಿಯಬಾರದು; ತೀವ್ರವಾದ ವೈರಾಗ್ಯ ಅಥವ ಅತಿಯಾದ 
ಲೌಕಿಕತೆ ಎರಡೂ ಸರಿಯಲ್ಲ; ಅತಿಗಳಿಲ್ಲದ ಮಧ್ಯಮ ಮಾರ್ಗ ಬದುಕಿಗೆ ಸೂಕ್ತ ಅನ್ನುವುದು ಬುದ್ಧನ 
ಬೋಧನೆ. ಈ ಬೋಧನೆಯ ತಾತ್ವಿಕ ರೂಪವೇ ನಾಗಾರ್ಜುನನ ಚಿಂತನೆ, ಭಾಷೆ ಮತ್ತು ಅರ್ಥಗಳನ್ನು 
ಕುರಿತ ಅವನ ಚಿಂತನೆಗೂ ಇದೇ ಮೂಲ ಆಧಾರ. 

ಸರಿ -ತಪ್ಪು, ಒಳ್ಳೆಯದು - ಕೆಟ್ಟದ್ದು, ಇದೆ - ಇಲ್ಲ, ಸತ್ಯ - ಸುಳ್ಳು , ಇವು ಅರ್ಥದ ಅತಿರೇಕಗಳು ಎರಡು 
ತುದಿಗಳು; ನಿನ್ನೆಯ ನೆನಪು - ನಾಳೆಯ ಕನಸು ಭಾವದ ಅತಿರೇಕದ ತುದಿಗಳು; ಸಿದ್ದಾಂತಗಳೇ ಸತ್ಯವೆನ್ನುವುದು 
ಬುದ್ದಿಯ ಅತಿರೇಕದ ತುದಿ. ವ್ಯವಹಾರದ ಸತ್ಯ ಬೇರೆ ಪರಮಾರ್ಥದ ಸತ್ಯ ಬೇರೆ ಅನ್ನುವುದು ಭಾಷೆಯ 
ಅತಿರೇಕ, ಅರ್ಥದ ಎರಡು ತುದಿಗಳನ್ನೂ , ಅತಿರೇಕಗಳನ್ನೂ ನಿರಾಕರಿಸುವ ದಾರಿಯಲ್ಲಿ ಸಾಗಿದರೆ 
ಮನಸಿಗೆ ಬಿಡುಗಡೆ ದೊರೆಯುತ್ತದೆ, ಅರಿವಿನ ಬೆಳಕು ಮೂಡುತ್ತದೆ ಅನ್ನುವುದು ನಾಗಾರ್ಜುನನ ಕಾಣೆ . 

ಸತ್ಯದ ಅಂತಿಮ ಸ್ವರೂಪದ ಬಗ್ಗೆ ಕೇಳಿದಾಗ ಮೌನವೇ ಬುದ್ದನ ಉತ್ತರವಾಗಿತ್ತು ಅನ್ನುತ್ತಾರೆ. 
ಬುದ್ಧ ಒಮ್ಮೆ ಹೀಗೆ ಹೇಳಿದನೆಂದು ವದಂತಿ: ಲೋಕ ಶಾಶ್ವತವಲ್ಲ ಅಥವ ಅಶಾಶ್ವತವಲ್ಲ; ಆ ಬಗ್ಗೆ ನೀನು 
ನೀಡುವ ಯಾವುದೇ ಪ್ರಮಾಣ ಕೇವಲ ಸಿದ್ದಾಂತ, ತತ್ವಗಳ ಅರಣ್ಯ , ಸಿದ್ದಾಂತಗಳ ಸಿಕ್ಕು, ತತ್ವಗಳ 
ಸಂಕೋಲೆ; ಅದರಿಂದ ಹತಾಶೆ, ಕೆಡುಕು , ತಳಮಳ, ಜ್ವರ , ತಾಪ; ಇದರಿಂದೆಲ್ಲ ಶಾಂತಿ, ಸಮಾಧಾನ, 
ನಿರ್ವಾಣದ ವಿವೇಕ ಸಿಗುವುದಿಲ್ಲ. ಈ ಎಲ್ಲ ದೃಷ್ಟಿಗಳಿಂದ ನನಗೆ ಈ ಅಪಾಯ ಕಾಣುತದೆ, ಇವೆಲ್ಲವನ್ನೂ 
ನಿರಾಕರಿಸುತ್ತೇನೆ'. ಈ ನಿಲುವನ್ನೇ ನಾಗಾರ್ಜುನನ ಚರ್ಚೆ ಎತ್ತಿಹಿಡಿಯುತ್ತದೆ. 

ಅಂದರೆ ನಾಗಾರ್ಜುನ ಒಪ್ಪಿಕೊಂಡ ಅರ್ಥಗಳನ್ನೆಲ್ಲ ನಿರಾಕರಿಸುವ ದಾರಿ ಹಿಡಿದು ಸಾಗುತ್ತಾನೆ . 
ಆಲೋಚನೆಯ ವಿರುದ್ದ ಧೃವಗಳನ್ನು ವೈಚಾರಿಕವಾಗಿ ನಿರಾಕರಿಸಿದಾಗ ಸತ್ಯ ಅಥವ ವಾಸ್ತವ ಅನ್ನುವುದು 
ಅವೆರಡೂ ತುದಿಗಳಲ್ಲಿ ಇಲ್ಲ ಅನ್ನುವುದು ಮನಸಿಗೆ ಗೊತ್ತಾಗುತ್ತದೆ. ಹಾಗೆ ಗೊತ್ತಾದಾಗ ಶೂನ್ಯತೆಯನ್ನು 
ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ . 

ದಾವಣಗೆರೆಯಲ್ಲಿ ಒಬ್ಬರು ಶೂನ್ಯತೆ ಅನ್ನುವುದನ್ನು ಸೊನ್ನೆ ಭಾವ ಅಂದಿದ್ದು ಕೇಳಿದ್ದೇನೆ. ಇದು 
ಅಭಾವವಲ್ಲ, ಇಲ್ಲದಿರುವಿಕೆಯೂ ಅಲ್ಲ. ಕೇವಲ ವಿರುದ್ದಗಳಲ್ಲೇ ಯೋಚನೆ ಮಾಡಿ ಅಭ್ಯಾಸವಾಗಿರುವ 
ಮನಸ್ಸು ಸಾಮಾನ್ಯವಾಗಿ ಪಡೆಯಲಾಗದ ಗ್ರಹಿಕೆ ಶೂನ್ಯತೆ, ಎರಡು ಅತಿರೇಕಗಳ ಮಧ್ಯ ಇರುವುದನ್ನು 


೨೨೯ 


ನುಡಿಯೊಳಗಾಗಿ 


ಯಾವುದಕ್ಕೂ ಹೋಲಿಸಲಾಗದ್ದು , ಕಾಣಿಸಲಾಗದ್ದು , ಗ್ರಹಿಸಲಾಗದ್ದು. ನಿಜದ ನಿಜರೂಪದ ದರ್ಶನಕ್ಕೆ ಈ 
ಮಧ್ಯ ಮಾರ್ಗವೇ ಗತಿ. 

ದಾರಿಯಲ್ಲದ ಈ ದಾರಿಯಲ್ಲಿ ಸಾಗುವುದಕ್ಕೆ ಎಲ್ಲ ದ್ವಂದ್ವಗಳನ್ನೂ ಪರಿಶೀಲಿಸಿ ನಿರಾಕರಿಸಬೇಕು. 
ನಾಗಾರ್ಜುನ ಸುವ್ಯವಸ್ಥಿತವಾಗಿ ಮಾಡುವ ನಿರಾಕರಣೆಗಳಿಗೆ ಬುದ್ದನ ಎಂಟು ಮಹಾ ನಿರಾಕರಣೆಗಳೇ 
ಆಧಾರ . ಸೃಷ್ಟಿಯೂ ಇಲ್ಲ , ಪ್ರಳಯವೂ ಇಲ್ಲ ; ಶಾಶ್ವತತೆಯೂ ಇಲ್ಲ ಅಶಾಶ್ವತತೆಯೂ ಇಲ್ಲ; ಏಕತೆಯೂ 
ಇಲ್ಲ, ಅನೇಕತೆಯೂ ಇಲ್ಲ; ಬರುವುದೂ ಇಲ್ಲ, ಹೋಗುವುದೂ ಇಲ್ಲ ಎಂದು ಬುದ್ಧ ಒಮ್ಮೆ ಹೇಳಿದನಂತೆ. 
ಇದರ ಆಧಾರದ ಮೇಲೆ ನಾಗಾರ್ಜುನ ' ಇದೆ', 'ಇಲ್ಲ', ಇದೆ ಮತ್ತು ಇಲ್ಲ ಅನ್ನುವುದಕ್ಕೆ ಸಮರ್ಥನೆ, 
ಇದೆ ಮತ್ತು ಇಲ್ಲ ಅನ್ನುವುದರ ನಿರಾಕರಣೆಯ ಕ್ರಮವನ್ನು ಅನುಸರಿಸುತ್ತಾನೆ. 
- ತುಂಬ ತೊಡಕಿನದು ಅನ್ನಿಸುವ ಈ ಕ್ರಮವನ್ನು ನಾಗಾರ್ಜುನ ಯಾಕೆ ಆರಿಸಿಕೊಂಡ ಅನ್ನುವುದಕ್ಕೆ 
ಚಾರಿತ್ರಿಕ ಕಾರಣಗಳು ಇವೆ ಅನ್ನಿಸುತ್ತದೆ . ದಿನಬಳಕೆಯ ವ್ಯವಹಾರದ ಕಾರಣದಿಂದ ಹಲವು ಸಂಪ್ರದಾಯಗಳು 
ಹುಟ್ಟಿಕೊಳ್ಳುತ್ತವೆ. ಭಾಷೆಯ ಸಂಪ್ರದಾಯ , ಸಾಮಾಜಿಕ ಸಂಪ್ರದಾಯ , ರಾಜಕೀಯ ಸಂಪ್ರದಾಯ , 
ನೈತಿಕ ಸಂಪ್ರದಾಯ , ಧಾರ್ಮಿಕ ಸಂಪ್ರದಾಯ ಹೀಗೆ, ಈ ಸಂಪ್ರದಾಯಗಳನ್ನು ಸಮರ್ಥಿಸುವ, 
ವಿವರಿಸುವ ಭಾಷೆಯೂ ತಯಾರಾಗುತ್ತದೆ. ಬುದ್ಧನಿಗಿಂತ ಮೊದಲಿನ ಹಿಂದೂ ಚಿಂತಕರು ಸಂಪ್ರದಾಯಗಳನ್ನೇ 
ಸತ್ಯವೆಂದು, ಸಂಪ್ರದಾಯಕ್ಕೆ ವೇದಗಳಲ್ಲಿರುವ ಭಾಷೆಯೇ ಪ್ರಮಾಣವೆಂದು ಹೇಳುತ್ತಿದ್ದರು. ವೇದಗಳ 
ಭಾಷೆಯ ಸಂಪ್ರದಾಯ 'ಸತ್ಯ'ವಾಯಿತು; ಸಮಾಜದಲ್ಲಿ ನಾಲ್ಕು ಜಾತಿಗಳೆಂಬ ಸಂಪ್ರದಾಯ 'ಸತ್ಯ'ವಾಯಿತು; 
ಇವನ್ನು ಆಧರಿಸಿದ ನೀತಿಯ , ನ್ಯಾಯದ ಸಂಪ್ರದಾಯಗಳು ' ಸತ್ಯ' ವಾದವು. ಈ ಸಂಪ್ರದಾಯವನ್ನು 
ಕಾಪಾಡಿಕೊಂಡು ಬರುವುದೇ ' ಧರ್ಮ ' ಎಂದಾಯಿತು. ಅಂದರೆ 'ಸಾಂಪ್ರದಾಯಿಕ ಅರ್ಥ' ಗಳೇ 'ಪರಮಾರ್ಥ , 
ಪರಮ - ಅರ್ಥ, ಅಖಂಡವಾದ ಪರಮಸತ್ಯದ ಅರ್ಥ ಅನ್ನುವ ನಂಬಿಕೆ ಬೇರೂರಿತ್ತು. ಹಾಗೆಯೇ 
' ಇಹ' ವು ಸುಳ್ಳು, ಪರವು ಸತ್ಯ ಅನ್ನುವಂಥ ನಂಬಿಕೆಗಳೂ ಇದ್ದವು. ಈ ಅರ್ಥಗಳ ಅತಿರೇಕವನ್ನು 
ನಿರಾಕರಿಸದೆ ಮಧ್ಯಮ ಮಾರ್ಗ ಕಾಣುವುದು ಸಾಧ್ಯವಿರಲಿಲ್ಲ. ಬುದ್ದ ಕಂಡುಕೊಂಡ, ನಾಗಾರ್ಜುನ 
ತಾತ್ವಿಕವಾಗಿ ಪ್ರತಿಪಾದಿಸಿದ ಮಧ್ಯಮ ಮಾರ್ಗವು ಸಂಪ್ರದಾಯಗಳನ್ನೇ ಪರಮ ಸತ್ಯವೆಂದು ನಂಬಿಕೊಂಡು 
ಬದುಕುವ, ಅಥವ ಇದರಿಂದ ಪಾರಾಗಿ ಮತ್ತೊಂದು ಲೋಕವನ್ನು ಪಡೆಯಲು ಬಯಸುವ ಎರಡು 
ಅತಿರೇಕದ ದಾರಿಗಳ ನಿರಾಕರಣೆ ಎಂದು ತೀರ ಸರಳವಾಗಿ ವಿವರಿಸಿಕೊಳ್ಳಬಹುದು. 
ಈ ಭಾಷೆಗಷ್ಟೇ ಕಿರಿದುಗೊಳಿಸಿಕೊಂಡು ನೋಡೋಣ. ನಾವು ಬಳಸುವ ಭಾಷೆಗೂ ಲೋಕದಲ್ಲಿ 
“ಇರುವ ಸತ್ಯಕ್ಕೂ ಸಂಬಂಧವಿದೆ ಅನ್ನುವ ನಿಲುವು ಏನೇನು ಅನಾಹುತ ಮಾಡಬಹುದು ನೋಡಿ. 
ನನ್ನೆದುರು ಮೇಜು ಇದೆ, ಬೆಕ್ಕು ಇದೆ. ಇದು ಸರಿ. ಆದರೆ ಸತ್ಯವು ಇದೆ, ನ್ಯಾಯವು ಇದೆ, ಮೋಕ್ಷವು 
ಇದೆ ಅಂದರೆ ಹೇಗೆ? ವಾಕ್ಯಗಳ ಸ್ವರೂಪ ಒಂದೇ ಇರಬಹುದು ಆದರೆ 'ಸತ್ಯ 'ಕ್ಕೂ ಭಾಷೆಗೂ ಸಂಬಂಧ 
ಇದೆಯೇ ? ನನ್ನ ಬಳಿ ಇರುವುದು ನನ್ನ ಅಪ್ಪ, ನನ್ನ ತಾತ ಬಳಸುತಿದ್ದ ಮೇಜು. ಅದು ಅಮೂಲ್ಯವೋ ? 
ನಮ್ಮ ಅಜ್ಜ ನೆಟ್ಟಿದ್ದ ಆಲದ ಮರ ಶ್ರೇಷ್ಠವೋ ? ಇಂಥ ಯಾವ ಉದಾಹರಣೆಯನ್ನಾದರೂ ತೆಗೆದುಕೊಳ್ಳಿ. 
ಶ್ರೇಷ್ಠತೆ, ಅಮೂಲ್ಯ, ಒಳ್ಳೆಯ, ಕೆಟ್ಟ, ಇಂಥ ಯಾವ ಸ್ವಭಾವವೂ ಮೇಜಿನಲ್ಲಿ , ಮರದಲ್ಲಿ ಇರುವುದಿಲ್ಲ, 
ನನಗೂ , ಅವಕ್ಕೂ ಇರುವ ಸಂಬಂಧದಲ್ಲಿ ಇರುತ್ತದೆ. ನಾವು ಯಾವುದನ್ನು ಸತ್ಯವೆಂದು ವಾದಿಸುತ್ತೇವೋ 
ಅವೆಲ್ಲ ಹಲವು ಬಗೆಯ ಸಂಬಂಧಗಳ ಕಾರಣದಿಂದ ಹುಟ್ಟಿಕೊಳ್ಳುತ್ತವೆ. ಲೋಕದಲ್ಲಿ ಯಾವ ವಸ್ತುವಿಗೂ , 
ಯಾವ ಕ್ರಿಯೆಗೂ ಹಾಗೆ ಸ್ಥಿರವಾದ ಸ್ವ - ಭಾವ ಇರುವುದಿಲ್ಲ. 

ಹಾಗೆ ಸ್ವ - ಭಾವ ಇಲ್ಲ ಅನ್ನುವುದನ್ನು ತಿಳಿಯುವುದಕ್ಕೆ ಸತ್ಯವನ್ನು ಕುರಿತ ಹೇಳಿಕೆಗಳನ್ನು ನಿರಾಕರಿಸುವ 
ತಾಕತ್ತು ಬೇಕಾಗುತ್ತದೆ. ನಾಗಾರ್ಜುನ ಅವನ ಕಾಲದ ಎಲ್ಲ ಪ್ರಮುಖ ದರ್ಶನಗಳನ್ನೂ ಅತ್ಯಂತ 


ನುಡಿಯೊಳಗಾಗಿ 


೨೩೦ 


ಪ್ರಬಲವಾದ ತರ್ಕ , ವಾದಗಳ ಮೂಲಕ ನಿರಾಕರಿಸುತ್ತಾನೆ. ನಿರಾಕರಣೆಯ ಮೂಲಕವೇ ಶೂನ್ಯತೆಯ 
ಅರಿವು ಮೂಡುತ್ತದೆ , ಮಧ್ಯಮ ಮಾರ್ಗ ಕಾಣುತ್ತದೆ ಅನ್ನುತ್ತಾನೆ. ಗಮನಿಸಬೇಕಾದ ಮಾತೆಂದರೆ 
ಶೂನ್ಯವೆಂದರೆ ಏನು ಎಂದು ಹೇಗೆ ವಿವರಿಸಿದರೂ ಅವೆಲ್ಲ ವಿವರಣೆಗಳನ್ನೂ ನಿರಾಕರಿಸಬೇಕು! ಶೂನ್ಯವೆಂದರೆ 
ಏನೂ ಇಲ್ಲ ಅಂತಲ್ಲ, ಇದೆ ಅಂತಲ್ಲ; ಇದೆ ಅನ್ನುವುದಕ್ಕೂ ಇಲ್ಲ ಅನ್ನುವುದಕ್ಕೂ ಕೊಡುವ ಸಮರ್ಥನೆಗಳೂ 
ಅಲ್ಲ . 

- ಸದಾ ಆಗುತ್ತಿರುವ, ಬದಲಾಗುತ್ತಿರುವ, ಬಗೆ ಬಗೆಯ ಸಂಬಂಧಗಳ ಫಲಿತಾಂಶವಾಗಿಯೇ ಮೂಡುವ 
ಅರ್ಥ ಕೂಡ ಸ್ಥಿರವಲ್ಲ; ಆತ್ಮ ಕೂಡ ಹಾಗೆ ಸ್ಥಿರವಾಗಿ ಇರುವಂಥ ವಸ್ತುವೋ ಸಂಗತಿಯೋ ಅಲ್ಲ. ಈ 
ಎಲ್ಲ ಇಲ್ಲ ಮತ್ತು ಅಲ್ಲಗಳ ಮೂಲಕವೇ ಬಿಡುಗಡೆ, ನಿರ್ - ವಾಣಿಯಾಗಿರುವ ಬಿಡುಗಡೆ ದೊರೆಯುತ್ತದೆ. 
ಬದುಕು ಬೇರೆಯಲ್ಲ, ನಿರ್ವಾಣ ಬೇರೆಯಲ್ಲ ಅನ್ನುವುದು ತಿಳಿಯುತ್ತದೆ. ವೈರುಧ್ಯಗಳು ಕುಸಿದು ಬಿದ್ದು, 
ಅಸಂಗತವಾಗಿ; ತೋರಿಕೆಯ ವಿರೋಧಗಳು ನಿಜವಾಗಿ ಇಲ್ಲ ಅನ್ನುವುದು ಹೊಳೆದು ; ಉತ್ಪಾದನೆಯಾಗಲೀ 
ನಾಶವಾಗಲೀ , ಶಾಶ್ವತವಾಗಲೀ ಅಶಾಶ್ವತವಾಗಲೀ ಇಲ್ಲ ಅನ್ನುವುದು ಗೊತ್ತಾಗುತ್ತದೆ. ವಿರೋಧಗಳ 
ನಡುವೆ ವಿರೋಧವೇ ಇಲ್ಲ ಅನ್ನುವುದು ಹೊಳೆಯುತ್ತದೆ. 

ಫಲವೇನು? ಅದನ್ನು ಲೋಕಕ್ಕೆ ತಿಳಿಸುವುದು ಹೇಗೆ? ಭಾಷೆಯೇ ಬೇಕಲ್ಲವೇ ? 

ಇದರ ಅರ್ಥ ನಿತ್ಯದ ಬದುಕಿನಲ್ಲಿ ಕಾಣುವ, ಗ್ರಹಿಸುವ ವ್ಯತ್ಯಾಸಗಳನ್ನು ನಿರಾಕರಿಸುವದೆಂದರೆ 
ಅವು ಅನುಪಯುಕ್ತವೆಂದು ಹೇಳಿದಂತಲ್ಲ. ಅರ್ಥವು ಕಟ್ಟಿಕೊಂಡದ್ದೇ ಹೊರತು ಇರುವಂಥದಲ್ಲ ಅನ್ನುವ 
ಅರಿವನ್ನು ಪಡೆಯುವುದು ಮುಖ್ಯ . ಇರುವ ಭಾಷೆಯ ಮೂಲಕವೇ ಇಲ್ಲದ , ಅಥವ ಇದೆಯೆಂದು 
ಭಾವಿಸಿದ ಸತ್ಯಗಳನ್ನು ಕಾಣುವುದಕ್ಕೆ ಹೆಣಗುವುದಲ್ಲದೆ ಬೇರೆ ದಾರಿ ಏನಿದೆ! 

ಅಲ್ಲಮನ ವಿಚಾರ ಕ್ರಮಕ್ಕೂ ನಾಗಾರ್ಜುನನ ವಿಚಾರ ಕ್ರಮಕ್ಕೂ ಅನೇಕ ಸಮಾನಾಂಶಗಳು 
ಹೊಳೆಯುತ್ತವೆ. ಕಾಶ್ಮೀರ ಶೈವದ ಅಭಿನವಗುಪ್ತನು ಕಾವ್ಯದ ಬಗ್ಗೆ ವಿಚಾರ ಮಾಡುತ್ತ ಅರ್ಥದ 
ಮಿತಿಗಳನ್ನು , ಅತಿರೇಕದ ಮಿತಿಗಳನ್ನು ಮೀರಿದ ಧ್ವನಿಯ ಪ್ರಸ್ತಾಪ ಮಾಡಿದ್ದೂ ನೆನಪಿಗೆ ಬರುತ್ತದೆ. ಕಳೆದ 
ಕೆಲವು ದಶಕಗಳಲ್ಲಿ ವ್ಯಾಪಕವಾಗಿ ಕೇಳುತ್ತಿರುವ ನಿರಚನಾವಾದ, ಆಧುನಿಕೋತ್ತರ ತಾತ್ವಿಕ ಚಿಂತನೆ 
ಇವೆಲ್ಲವುಗಳ ಮೂಲ ಪುರುಷ ನಾಗಾರ್ಜುನ ಅನಿಸುತ್ತದೆ. ಅವನ ಪ್ರಜ್ಞಾಪಾರಮಿತ ಸೂತ್ರವು ಮೊದಲು 
ಚೀನೀ ಭಾಷೆಗೆ, ಆನಂತರ ಏಶಿಯದ ವಿವಿಧ ನುಡಿಗಳಿಗೆ, ಪಾಶ್ಚಾತ್ಯ ಲೋಕಕ್ಕೆ ತಲುಪಿತು. ಆಧುನಿಕ 
ತತ್ವಶಾಸ್ತ್ರದಲ್ಲಿ, ಸೌಂದರ್ಯಶಾಸ್ತ್ರದ ಚಿಂತನೆಯಲ್ಲಿ ಅವನ ಪ್ರಾಮುಖ್ಯ ಅರಿವಿಗೆ ಬರುತ್ತಿದೆ. ನಾಗಾರ್ಜುನನ್ನು 
ಕುರಿತು ೨೦೦೯ರಲ್ಲಿ ಜಾನ್ ವೆಸ್ಟರ್‌ಹಾಫ್ ಬರೆದಿರುವ ಪುಸ್ತಕ ನಾಗಾರ್ಜುನಾಸ್‌ ಮಾಧ್ಯಮಕ ಒಳ್ಳೆಯ 
ಪ್ರವೇಶವನ್ನು ಒದಗಿಸಿದರೆ ೨೦೦೮ರಲ್ಲಿ ರಿಚರ್ಡ್ ಶುಸ್ಟರ್‌ಮನ್ ಸಂಪಾದಿಸಿರುವ ಈಸ್ಥಟಿಕ್ಸ್ ಪುಸ್ತಕದಲ್ಲಿ 
ಸೌಂದರ್ಯ ಮೀಮಾಂಸೆಯ ನಿರೂಪಣೆಗೆ ನಾಗಾರ್ಜುನನ ಚಿಂತನೆ ಬಳಕೆಯಾಗಿರುವುದನ್ನು 
ನೋಡಬಹುದು. 

- ನಟರಾಜ ಬೂದಾಳು ಅವರು ನಾಗಾರ್ಜುನನ ಮೂಲಮಾಧ್ಯಮ ಕಾರಿಕೆಯ ಕನ್ನಡ ಅನುವಾದವನ್ನು 
ಮಾಡಿದ್ದಾರೆ; ನಾಗಾರ್ಜುನನನ್ನು ಅರಿಯುವುದಕ್ಕೆ ಸಹಾಯಕವಾದ ಕಿರು ಹೊತ್ತಿಗೆಯನ್ನು ರಚಿಸಿದ್ದಾರೆ. 
ನಾಗಾರ್ಜುನನಂಥ ಚಿಂತಕನ ವಿಚಾರಗಳು ಕನ್ನಡದ ಶೈಕ್ಷಣಿಕ ವಲಯದಲ್ಲಿ ಇನ್ನೂ ಸ್ಥಾನಪಡೆಯಬೇಕಾಗಿದೆ. 


[ ಸಾಪ್ತಾಹಿಕ ಪುರವಣಿ, ೧೩ - ೦೧ - ೨೦೧೩ ] 


೨೩೧ 


ನುಡಿಯೊಳಗಾಗಿ 


ಅರ್ಥ 


ಬುದ್ದನ ಬದುಕಿನ ಕಥನಗಳ ಮೂಲಕ, ನಾಗಾರ್ಜುನನ ತಾತ್ತಿಕತೆಯ 
ಮೂಲಕ, ಅಲ್ಲಮನ ನುಡಿಗೆಟ್ಟ ನುಡಿಯ ಮೂಲಕ, ಪಾಶ್ಚಾತ್ಯ 
ಚಿಂತಕರ ಪ್ರತಿಪಾದನೆಗಳ ಮೂಲಕ ಭಾಷೆ - ಅರ್ಥ - ಬದುಕುಗಳನ್ನು 
ಕುರಿತು ಈಗ ಹೀಗನ್ನಿಸುತ್ತಿದೆ. 

ಅರ್ಥ ಇರುವುದು - ಹೊಳೆ, ಬೆಟ್ಟ , ಮರ, ಸೂರ್ಯ , ಚಂದ್ರ 
ಇರುವ ಹಾಗೆ ಅರ್ಥ ಇರುತ್ತದೆ. 

ಅರ್ಥ ತೋರುವುದು - ನಮ್ಮ ಬುದ್ಧಿ ವಿವೇಕಗಳು 
ಎಚ್ಚರವಾಗಿಲ್ಲದಿದ್ದಾಗ ನಮಗೆ ಪ್ರಿಯವಾಗುವಂತೆ ತೋರುವ ಅರ್ಥವೇ 
ಸಾಕು ಎಂದು ಭ್ರಮಿಸುತ್ತೇವೆ. 


ನುಡಿಯೊಳಗಾಗಿ 


೨೩೨ 


ಅರ್ಥ ಆಗುವುದು - ಹಸಿವು ಆಗುವ ಹಾಗೆ, ದುಃಖ ಆಗುವ ಹಾಗೆ, ಸಂತೋಷ ಆಗುವ ಹಾಗೆ 
ಒಮ್ಮೊಮ್ಮೆ ಅರ್ಥವೂ ಆಗಿಬಿಡುತ್ತದೆ. 

ಅರ್ಥ ಮಾಡಿಕೊಳ್ಳುವುದು ನಮಗೆ ಅನುಕೂಲವಾಗುವ ಹಾಗೆ, ಲಾಭವಾಗುವ ಹಾಗೆ ಅರ್ಥ 
ಮಾಡಿಕೊಳ್ಳುವುದು. 

ಅರ್ಥ ಕಟ್ಟಿಕೊಳ್ಳುವುದು - ಅನುಭವಗಳು , ಆಸೆಗಳು ಇವನ್ನೆಲ್ಲ ಆಧಾರವಾಗಿಟ್ಟುಕೊಂಡು ಇದೇ 
ಅರ್ಥ ಎಂದು ಕಟ್ಟಿಕೊಳ್ಳುವುದು. 

ಅರ್ಥ ಅಂದುಕೊಳ್ಳುವುದು - ಹಲವು ಅರ್ಥಗಳು ಹೊಳೆದಾಗ ಸದ್ಯಕ್ಕೆ ಇದು ಸಾಕು, ಇಷ್ಟೇ ಅರ್ಥ 
ಅಂದುಕೊಳ್ಳುವುದು. 

ಅರ್ಥ ಕೊಟ್ಟದ್ದು ನಮ್ಮ ಹಿರೀಕರು, ನಮ್ಮ ಸ್ಕೂಲು, ನಮ್ಮ ಜಾತಿ , ನಮ್ಮ ಧರ್ಮ, ಇತ್ಯಾದಿಗಳಿಂದ 
ನಮಗೆ ಒದಗಿಬಂದಿರುವ ಅರ್ಥ. 

ಬಿಡಿಸಿಕೊಂಡ ಅರ್ಥ - ನಿಜವಾದ ಅರ್ಥವನ್ನು ಹುಡುಕುತ್ತಾ ಇರುವ, ಆಗುವ, ತೋರುವ, 
ಮಾಡಿಕೊಂಡ , ಕಟ್ಟಿಕೊಂಡ , ಕೊಟ್ಟುಕೊಂಡ , ಅರ್ಥಗಳನ್ನೆಲ್ಲ ಎಳೆಯೆಳೆಯಾಗಿ ಬಿಡಿಸಿ ನೋಡುವಾಗ 
ಕಾಣುವುದು ಅಥವ ಕಾಣದೆ ಇರುವುದು. 

ಗುರಿಯಾಗಿಸಿಕೊಂಡ ಅರ್ಥ - ಬಿಡುಗಡೆ, ಬಯಕೆ, ದುಡ್ಡು, ಧರ್ಮ ಇವುಗಳಲ್ಲಿ ಒಂದು ಅಥವ 
ಎಲ್ಲವೂ ನಮ್ಮ ಬದುಕಿನ ಗುರಿ ಎಂದು ನಿಗದಿಪಡಿಸಿಕೊಂಡದ್ದು . 

ಅರ್ಥಕ್ಕೆ ಕೊನೆಯಿಲ್ಲ. 

ನಾವು ನಮ್ಮ ಬಗ್ಗೆ, ನಮ್ಮ ಸುತ್ತಲಿನವರ ಬಗ್ಗೆ, ನಾವಿರುವ ಸಮಾಜದ ಬಗ್ಗೆ , ಚರಿತ್ರೆಯ ಬಗ್ಗೆ, 
ಒಟ್ಟೂ ಬದುಕಿನ ಬಗ್ಗೆ ಯಾವುದನ್ನು ಅರ್ಥ ಎಂದು ಅಂದುಕೊಂಡಿರುತ್ತೇವೋ , ಕಟ್ಟಿಕೊಂಡಿರುತ್ತೇವೋ , 
ಬೇರೆಯವರು ಹೇಳಿದ್ದನ್ನು ಒಪ್ಪಿರುತ್ತೇವೋ , ಭ್ರಮಿಸಿರುತ್ತೇವೋ ಅದು ಅರ್ಥವಲ್ಲ ಎಂದು ಗೊತ್ತಾಗಿ 
ನಮ್ಮ ಸ್ವಭಾವಕ್ಕೆ ತಕ್ಕಂತೆ ದುಃಖಕ್ಕೋ , ಹತಾಶೆಗೋ , ತಬ್ಬಿಬ್ಲಿಗೋ , ಆಕ್ರೋಶಕ್ಕೂ ಗುರಿಯಾಗಿ ಆಮೇಲೆ 
ಏನೋ ಮಾಡುತ್ತೇವಲ್ಲ, ಏನೋ ಆಗುತ್ತೇವಲ್ಲ ಅದನ್ನು ಗಮನಿಸುವುದೇ ಬಲು ದೊಡ್ಡ ಬೆರಗು, ಬಲು 
ದೊಡ್ಡ ಬೆಳವಣಿಗೆ, 

'ಇಷ್ಟಾರ್ಥ ' ಅನ್ನುವ ಮಾತನ್ನು ಬಳಸುವುದು ಕೇಳಿದ್ದೇವೆ. ಭಾಷೆಯನ್ನು ಕುರಿತು ಆಲೋಚಿಸಿದ 
ಹಳಬರೂ ಈ ಮಾತನ್ನು ಬಳಸಿದ್ದಾರೆ . ಇಷ್ಟಾರ್ಥವೆಂದರೆ ನಮ್ಮ ಮನಸ್ಸಿನಲ್ಲಿ ಇರುವ, ಬೇರೆಯವರೂ 
ನಮ್ಮಂತೆಯೇ ಅದನ್ನು ತಿಳಿಯಬೇಕೆಂದು ಬಯಸುವ ಅರ್ಥ. ಅದು ಸಾಧ್ಯವಾಗುವುದೇ ಇಲ್ಲವೋ ...ನಾನು 
ಆಡಿದ ಮಾತು ನಿನ್ನ ಹೃದಯದ ಮಾತಾಗಿ ಹೊಮ್ಮಲಿ “ ನನ್ನ ಮುಖೋದ್ಗೀತವು ನಿನ್ನ ಹೃದ್ಧತ' ವಾಗಲಿ 
ಅನ್ನುವುದು ಕವಿಯ , ಎಲ್ಲ ಮನುಷ್ಯರ ಇಷ್ಟ, ' ನಾನು' ಅನ್ನುವುದು ಸ್ಥಿರವಾದ ಸಂಗತಿಯಲ್ಲ, ಬದಲಾಗುತ್ತಲೇ 
ಇರುತ್ತದೆ; ನನ್ನ ಸ್ವಭಾವ ಕೂಡ ದಿನದ ಪ್ರತಿ ಗಳಿಗೆಯಲ್ಲೂ ಬೇರೆ ಬೇರೆಯಾಗುತ್ತಿರುತ್ತದೆ . ಸುತ್ತಲಿನ 
ಸಂದರ್ಭ ಕಾರಣವೋ , ಅಥವಾ ಸಂದರ್ಭವನ್ನು ನಾನು ಅರ್ಥ ಮಾಡಿಕೊಂಡ ರೀತಿ ಕಾರಣವೋ , 
ಅಂತೂ ಸ್ವಭಾವ ಕೂಡ ಬದಲಾಗುತ್ತಿರುತ್ತದೆ. ಹಾಗೆಯೇ ನನ್ನ ಮಾತನ್ನು ಕೇಳುವ 'ನೀನು' ಕೂಡಾ. 
ಆಡುವ ಮಾತಿನ ಸ್ವರೂಪವೂ ಸ್ಥಿರವಲ್ಲ. ಭಾಷೆಯ ಪದಗಳ ರೂಪ ಬದಲಾಗುತ್ತಲೇ ಇರುತ್ತದೆ. ಪದದ 
ದೇಹ ಪಡೆದ ಅರ್ಥವೂ ಕಾಲ ಕಾಲಕ್ಕೆ , ಸಂದರ್ಭದಿಂದ ಸಂದರ್ಭಕ್ಕೆ ಬದಲಾಗುತ್ತಲೇ ಇರುತ್ತದೆ. 
ಆಡಿದ ಮಾತಿನ ಇಷ್ಟಾರ್ಥ ಕೇಳುವ ಮನಸ್ಸಿನ ಇಷ್ಟಕ್ಕೆ ತಕ್ಕಂತೆ ಬೇರೆ ಇನ್ನೇನೋ ಆಗುತ್ತಲೇ ಇರುತ್ತದೆ. 
ಅರ್ಥಗಳೆಲ್ಲ ಅಪಾರ್ಥಗಳೇ ಆಗುವುದು ಭಾಷೆ ವಿಧಿಸಿದ ವಿಧಿಯೋ ? 

* ಎಲ್ಲಕ್ಕೂ ಆರಂಭವಿರಬೇಕು, ಮುಕ್ತಾಯವಿರಬೇಕು, ಒಂದು, ಒಂದೇ ಒಂದು ಅರ್ಥವಿರಬೇಕು 
ಅನ್ನುವ ಹಟ ನಮ್ಮಲ್ಲಿ ಯಾಕೆ ಹುಟ್ಟಿಕೊಳ್ಳುತ್ತದೋ ! ಹುಡುಕುತ್ತ ಹೊರಟರೆ ಯಾವ ಸಂಗತಿಯ 


೨೩೩. 


ನುಡಿಯೊಳಗಾಗಿ 


ಆರಂಭವೂ ಮೂಲವೂ ಗೋಚರವಾಗುವುದೇ ಇಲ್ಲ - ಭಾಷೆಯ ಉಗಮದ ಹಾಗೆಯೇ ಅಂತ್ಯವೆನ್ನುವುದು 
ಕೂಡ ನಮ್ಮ ಕಲ್ಪನೆ , ನಮ್ಮ ಸಮಾಧಾನವೇ ಹೊರತು ಅಂತ್ಯ ಕೂಡ ಮತ್ತೆ ಯಾವುದೋ ಸಂಗತಿಯ 
ಆರಂಭವಾಗಿರುತ್ತದೆ. ಮೊದಲಿರದ, ತುದಿಯಿರದ ಸತತ ಹರಿವು ನಾವು ನಮ್ಮ ಬದುಕು ಎಲ್ಲವೂ . 
ಅರ್ಥವಾಯಿತು ಅಂದುಕೊಂಡದ್ದರ ಬೇರೆ ಮಗ್ಗುಲುಗಳು ಹೊಳೆದಾಗ ಅರ್ಥ ಕೂಡ ಆಗಿ 
ಮುಗಿಯುವಂಥದ್ದಲ್ಲ, ಆಗುತ್ತಲೇ ಇರಬೇಕಾದದ್ದು ಅನಿಸುತ್ತದೆ. ಅಂದಂದಿನ ನುಡಿಯ ಅಂದಂದೆ 
ಅರಿಯಬಾರದು' ಇದು ಅಲ್ಲಮನ ಮಾತು. ಈಗ ಕೇಳಿದ ಮಾತು ಈಗಲೇ ಅರ್ಥವಾಗಲು ಸಾಧ್ಯವಿಲ್ಲ. 
ಅರ್ಥ ಆಗಿಲ್ಲ, ಆದ ಅರ್ಥ ಕೂಡ ಬದಲಾಗುತ್ತ ಹೊಸತಾಗುತ್ತ ಇರುತ್ತದೆ ಅನ್ನುವ ಎಚ್ಚರ ಇರುವವರೆಗೆ 
ಬದುಕಿನಲ್ಲಿ ಸ್ವಾರಸ್ಯ , ಕುತೂಹಲ ಎಲ್ಲ ಉಳಿದಿರುತ್ತದೆ. ಅರ್ಥ ಆಗಿಬಿಟ್ಟಿದೆ ಅನ್ನುವುದು ದೃಢವಾದ ತಕ್ಷಣ 
ಬೇಸರ ತೊಡಗುತ್ತದೆ, ಬದುಕು ಅರ್ಥಹೀನ ಅನಿಸುತ್ತದೆ. 

ಪ್ರೀತಿಸುವಾಗ ಇರುವ ಕುತೂಹಲ, ಉತ್ಸಾಹ ' ಮದುವೆ' ಯೆಂಬ ಸಂಸ್ಥೆಗೆ ಒಳಗಾಗಿ ಸಂಬಂಧವೆಂದರೆ 
ಇಷ್ಟೇ , ಪ್ರೀತಿಯೆಂದರೆ ಇಷ್ಟೇ ಅನಿಸಿದ ತಕ್ಷಣದಿಂದ ಅನುಮಾನ , ಆತಂಕ, ಬೇಸರ ಎಲ್ಲ 
ತೊಡಗುತ್ತವೆಯಲ್ಲವೇ ? ಅರ್ಥ ಆಗಿ ಮುಗಿದರೆ ಸಾವು, ಅರ್ಥ ಆಗುತ್ತ ಇರುವವರೆಗೆ ಬದುಕು 
ಅನ್ನಬಹುದೋ ? 
- ಅಲ್ಲಮನ ವಚನಗಳನ್ನೇ ನೋಡಿ. ಒಂದು ಪದದ ಅರ್ಥವನ್ನು ಮತ್ತೊಂದು ಪದದಲ್ಲಿ, ಒಂದು 
ಸಾಲಿನ ಅರ್ಥವನ್ನು ಮತ್ತೊಂದು ಸಾಲಿನಲ್ಲಿ , ಒಂದು ವಚನದ ಅರ್ಥವನ್ನು ಮತ್ತೊಂದು ವಚನದಲ್ಲಿ 
ನಿರಾಕರಿಸುತ್ತ ಇರುತ್ತಾನೆ. ಇದು ಬರಿಯ ತತ್ವದ ಮಾತಲ್ಲ. ನಮ್ಮ ಸಾಮಾಜಿಕ, ರಾಜಕೀಯ ವಲಯಕ್ಕೂ 
ಅನ್ವಯಿಸುವಂಥದ್ದು. ಹಿಂದೆ ಯಾವಾಗಲೋ ಇದ್ದ ' ಅರ್ಥ'ವನ್ನೇ ಮೂಲದ ಅರ್ಥವೆಂದು ಸಾಧಿಸುತ್ತ 
ಅದನ್ನು ಇಂದಿಗೂ ಜಾರಿಗೆ ತರುವ ಹಟದ ಕ್ರಿಯೆ ಮೂಲಭೂತವಾದದ ರೂಪಪಡೆಯುತ್ತದೆ. ಇನ್ನೊಬ್ಬ 
ವ್ಯಕ್ತಿಯ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಂಡ ಬಿಂಬವನ್ನೇ ಆ ವ್ಯಕ್ತಿಯ ಅರ್ಥವೆಂದು 
ಭ್ರಮಿಸಿಕೊಂಡಿದ್ದಾಗ ಅವರ ವರ್ತನೆ ನಮ್ಮ ಕಲ್ಪನೆಗಿಂತ ಭಿನ್ನವಾದ ಕೂಡಲೇ ಮೋಸಹೋದೆವೆಂದೋ , 
ಪ್ರೀತಿ ನಷ್ಟವಾಯಿತೆಂದೋ ನೋಯುತ್ತೇವೆ, ದುಃಖಿಸುತ್ತೇವೆ. ನಾವು ಕಟ್ಟಿಕೊಂಡಿರುವ ಸಿದ್ದಾಂತಗಳೆಲ್ಲ 
ಪದ - ಅರ್ಥಗಳ ಬಗ್ಗೆ ನಡೆಯುವ ಜಗಳಗಳಾಗಿ, ಮನಸ್ತಾಪಗಳಾಗಿ , ದ್ವೇಷವಾಗಿ ಬೆಳೆಯುತ್ತವೆ. ಬೌದ್ಧಿಕ 
ದ್ವೇಷ ಅತಿ ಕೆಟ್ಟ ಬಗೆಯ ದ್ವೇಷವೆಂದು ಯೇಟ್ಸ್ ಹೇಳಿದ ಮಾತು ನೆನಪಾಗುತ್ತಿದೆ. 

ಖಚಿತವಾದ ಅರ್ಥದ ಗೂಟಕ್ಕೆ ಬಿಗಿದುಕೊಳ್ಳದೆ ಇರುವುದೇ ನಿಜವಾದ ಬಿಡುಗಡೆ ಇದ್ದೀತು. 
ಮಧ್ಯಮಮಾರ್ಗವೆಂದರೆ ನಾವು ಬಳಸುವ ಭಾಷೆ, ಅದರ ಮೂಲಕ ನಾವು ಕಟ್ಟಿಕೊಳ್ಳುವ ಅರ್ಥಗಳಿಗೆ 
ಸಿಕ್ಕಿಬೀಳದೆ ಬದುಕು ಸಾಗಿಸುವ ಕ್ರಿಯೆ ಇದ್ದೀತು. ಪ್ರೀತಿ, ನ್ಯಾಯ , ಧರ್ಮ , ದೇವರು, ಸರಿ, ತಪ್ಪು, 
ಅಪರಾಧ, ಶಿಕ್ಷೆ, ಇತ್ಯಾದಿ ಪದಗಳು ಗೊತ್ತು, ಆದರೆ ಅವಕ್ಕೆಲ್ಲ ನಾವು ಕೊಟ್ಟುಕೊಂಡಿರುವ, ಹಿಂದಿನ 
ತಲೆಮಾರು ನಮಗೆ ಸಾಗಿಸಿರುವ, ನಾವು ಭ್ರಮಿಸಿರುವ ಅರ್ಥಗಳನ್ನೆಲ್ಲ ನಿರಾಕರಿಸುತ್ತ ಸಾಗುವುದು 
ಬಿಡುಗಡೆಯ ದಾರಿ ಇದ್ದೀತು. 

ಅರ್ಥವಿಲ್ಲದ ಮಾತು' ಅನ್ನುವ ವಾಕ್ಯಕ್ಕೂ ಸ್ಪಷ್ಟವಾದ ಅರ್ಥ ಇದೆಯಲ್ಲ! ಅರ್ಥವಿಲ್ಲ ಅನ್ನುವುದು 
ಸರಿಯಲ್ಲ, ಅರ್ಥ ಇದೆ ಅನ್ನುವುದು ಕೂಡ ಸರಿಯಲ್ಲ. ಅರ್ಥ ಇದೆಯೋ ಇಲ್ಲವೋ ಅನ್ನುವ 
ಸಂದೇಹವೂ ಸರಿಯಲ್ಲ- ಮತ್ತೆ? ಆ ಮತ್ತೆ ಅನ್ನುವುದರ ಅನ್ವೇಷಣೆಯೇ ಬದುಕು ಇದ್ದೀತು. ಅದು 
ಅರ್ಥದ ಆಲಯವನ್ನು ಕಟ್ಟುತ್ತ, ಕಟ್ಟಿದ ಆಲಯವನ್ನು ಬಯಲುಗೊಳಿಸುತ್ತ ಸಾಗುವ ಕ್ರಿಯೆ ಇದ್ದೀತು. 
ಇಂಥ ಒಂದು ಶಿಕ್ಷಣವನ್ನು , ಇಡೀ ಮನುಷ್ಯ ನಾಗರಿಕತೆಯನ್ನು ಕಟ್ಟಿರುವ ಭಾಷೆಯ ಬಗ್ಗೆ ಸೂಕ್ಷತೆಯನ್ನು 
ಮನಸಿಗೆ ದೊರಕಿಸುವುದು ಶಿಕ್ಷಣದ ಮುಖ್ಯ ಉದ್ದೇಶವಾಗಬೇಕು. ಅದಕ್ಕೆ ತಕ್ಕ ಸಾಮಗ್ರಿ ಒದಗುವುದು 


ನುಡಿಯೊಳಗಾಗಿ 


೨೩೪ 


ಭಾಷೆಯನ್ನೇ ಉಸಿರಾಗಿ ಉಳ್ಳ ಸಾಹಿತ್ಯದ ಮೂಲಕ . ದುರಂತವೆಂದರೆ ಭಾಷೆ, ಸಾಹಿತ್ಯ ಇವೆಲ್ಲ ' ಲಾಭ'ವಿರದ 
ಸಂಗತಿಗಳಾಗಿ ಪ್ರಶ್ನೆಗಳಿಗೆ ಗೊತ್ತಿರುವ ಉತ್ತರಗಳನ್ನು ಒಪ್ಪಿಸುವ ವ್ಯವಸ್ಥೆಯನ್ನು ಮಾಡಿಟ್ಟುಕೊಂಡಿದ್ದೇವೆ. 

ಕಳೆದ ಐವತ್ತನಾಲ್ಕು ವಾರಗಳಿಂದ ಭಾಷೆಯನ್ನು ಕೇಂದ್ರಮಾಡಿಕೊಂಡು ಭಾಷಾಶಾಸ್ತ್ರ , ಸ್ವಲ್ಪ 
ಇತಿಹಾಸ, ಸ್ವಲ್ಪ ಭಿನ್ನ ನಾಗರಿಕತೆಗಳು, ಸ್ವಲ್ಪ ತತ್ವಶಾಸ್ತ್ರ , ಸ್ವಲ್ಪ ಭಾಷಾ ಚಿಂತನೆ ಹೀಗೆ ಸ್ವಲ್ಪ ಮಾಹಿತಿ, ಸ್ವಲ್ಪ 
ಚಿಂತನೆ , ಸ್ವಲ್ಪ ಕಥನಗಳನ್ನು ಬೆರೆಸಿ ಈ ಅಂಕಣ ರೂಪುಗೊಂಡಿದೆ. 'ಸಾಮಾನ್ಯ ಜನ' ( ಅಂಥವರು 
ಯಾರೂ ನನಗೆ ಕಂಡಿಲ್ಲ) ಕ್ಕೆ ಓದಿದ ತಕ್ಷಣ ಅರ್ಥವಾಗುವ, ಆದ್ದರಿಂದಲೇ ಮರೆತುಹೋಗುವ, ಗೊತ್ತಿರುವ 
ವಿಷಯಗಳನ್ನು ಗೊತ್ತಿರುವ ಭಾಷೆಯಲ್ಲಿ ಮತ್ತೆ ಮತ್ತೆ ಹೇಳುತ್ತ ಇರುವ ಸಮೂಹ ಮಾಧ್ಯಮಗಳ 
ನಡುವೆ 'ಪ್ರಜಾವಾಣಿ' ಗಂಭೀರವಾದ ವಿಷಯವನ್ನು ದಿನ ಪತ್ರಿಕೆಯ ಭಾಷೆಗಿಂತ ಬೇರೆಯ ಥರದ 
ನುಡಿಗಟ್ಟಿನಲ್ಲಿ ಬರೆದ ಈ ಅಂಕಣಕ್ಕೆ ಅವಕಾಶಮಾಡಿಕೊಟ್ಟಿದೆ. ಅದಕ್ಕಾಗಿ ಪ್ರಜಾವಾಣಿಯ ಮಿತ್ರರಿಗೆ , 
ಸಂಪಾದಕ ವರ್ಗಕ್ಕೆ ಋಣಿಯಾಗಿದ್ದೇನೆ. ಈ ಅಂಕಣದ ಬರಹಕ್ಕೆ ತೊಡಗಿದಾಗಿನಿಂದ ನನಗೂ ಎಷ್ಟೋ 
ಹೊಸ ಸಂಗತಿಗಳು ತಿಳಿದಿವೆ, ನನ್ನ ಬರವಣಿಗೆಯ ಕ್ರಮ ಬದಲಾಗಿದೆ. ಅಂಕಣದ ಪ್ರಬಂಧ ಓದಿನ 
ಅನುಭವವನ್ನೂ ಕೊಡಬೇಕು, ಹೊಸ ಸಂಗತಿಗಳನ್ನೂ ತಿಳಿಸಬೇಕು, ಗೊತ್ತಿರುವ ಸಂಗತಿಗಳನ್ನು ಹೊಸ 
ಕೋನದಿಂದ ನೋಡಲು ಕುಮ್ಮಕ್ಕು ಕೊಡಬೇಕು. ಹೀಗೆ ಬರೆಯಲು ತೊಡಗಿದಾಗ ಯಾವುದೇ ಒಂದು 
ವಿಷಯದ ವಿದ್ವಾಂಸನಲ್ಲದ, ಮೇಕೆಯ ಥರ ಸಿಕ್ಕಿದ್ದನ್ನೆಲ್ಲ ಓದಿಕೊಂಡು ಬೆಳೆದ ನಾನು ಹೀಗೆ ಭಾಷೆಯ 
ಬಗ್ಗೆ ಬರೆಯಬೇಕಾಗಿ ಬಂದಾಗ ನನ್ನ ತಿಳಿವಳಿಕೆ ಹಿಗ್ಗಿದ್ದು ನನಗಾದ ಲಾಭ. 

ಭಾಷೆಯನ್ನು ಕುರಿತು ಇನ್ನೂ ಅನೇಕ ಸಂಗತಿಗಳನ್ನು ಪ್ರಸ್ತಾಪಿಸಬಹುದಿತ್ತು. ಅದಕ್ಕೆ ಕೊನೆಯಿಲ್ಲ. 
ಈ ಅಂಕಣದ ಒಂದೊಂದು ಲೇಖನದಲ್ಲಿ ಪ್ರಸ್ತಾಪವಾಗಿರುವ ಸಂಗತಿಗಳನ್ನು ಕುರಿತು ಪುಸ್ತಕಗಳನ್ನೇ 
ಬರೆಯಬಹುದು, ಬರೆದಿದ್ದಾರೆ. ಅಂಕಣದ ಮಿತಿಯಲ್ಲಿ ಪ್ರತಿವಾರವೂ ಸಾಧ್ಯವಾದಷ್ಟು ಸಂಗತಿಗಳನ್ನು 
ಹೇಳಬೇಕೆಂಬ ಹಂಬಲದಲ್ಲಿ ಇನ್ನಷ್ಟು ವಿವರಣೆ, ವಿಸ್ತರಣೆಗಳು ಓದುಗರೇ ಕಂಡುಕೊಳ್ಳಬೇಕಾದ ಸಂಗತಿಗಳಾಗಿ 
ಉಳಿದಿವೆ. ಯಾವುದೇ ವಿಷಯವನ್ನು ಆರು ವರ್ಷದ ಮಗುವಿಗೂ ತಿಳಿಯುವಂತೆ ಹೇಳಲು ಸಾಧ್ಯವಾದರೆ 
ಮಾತ್ರ ಅದು ನಮಗೆ ಗೊತ್ತು ಎಂದರ್ಥ ಎಂದು ಐನ್‌ಸ್ಟೈನ್ ಒಂದೆಡೆಯಲ್ಲಿ ಹೇಳಿದ್ದಾನೆ. ಅಂಥ 
ಹೇಳುವ ಕ್ರಮವನ್ನು ಕಲಿಯಲು ಈ ಅಂಕಣದ ಮೂಲಕ ಅಂಬೆಗಾಲಿಡುತ್ತ ಪ್ರಯತ್ನಿಸಿದ್ದೇನೆ. 

ನಾಡಿನ ಬೇರೆ ಬೇರೆಊರುಗಳ ನನಗೇ ಆಶ್ಚರ್ಯವಾಗುಷ್ಟು ಸಂಖ್ಯೆಯ ಓದುಗರು ಈ ಅಂಕಣದಿಂದ 
ತಮಗೆ ಉಪಯೋಗವಾಗಿದೆ ಎಂದು ತಿಳಿಸಿದ್ದಾರೆ. ಕೆಲವು ಗೆಳೆಯರು ಪ್ರತಿವಾರವೂ ನನ್ನೊಡನೆ ಚರ್ಚಿಸುತ್ತ 
ಉತ್ಸಾಹ ತುಂಬಿದ್ದಾರೆ , ಹೊಸ ದಾರಿಗಳನ್ನು ತೋರಿದ್ದಾರೆ . ಗಂಭೀರವಾದ ವಿಷಯಗಳು ಕೇವಲ 
ವಿಶ್ವವಿದ್ಯಾಲಯಗಳ ವಿದ್ವಾಂಸರಿಗೆ, ವಿಚಾರಸಂಕಿರಣಗಳಿಗೆ ಪರಿಮಿತವಾಗಬಾರದು, ವಿಶಾಲ ಓದುಗವರ್ಗಕ್ಕೂ 
ಸಾಧ್ಯವಾದ ಮಟ್ಟಿಗೂ ತಿಳಿಸಬೇಕು ಅನ್ನುವುದು ನಮ್ಮ ಗುರಿಯಾಗಬೇಕು. ನಮ್ಮ ಕಾಲದಲ್ಲಿ ತೇಜಸ್ವಿಯವರು, 
ಲಂಕೇಶರು ಸಮೂಹ ಮಾಧ್ಯಮಗಳಲ್ಲಿ ಅಂಥ ಕೆಲಸ ಮಾಡಿದರು. ಭಾಷೆಯನ್ನು ಕುರಿತು ಸೇರಿ 
ಎಷ್ಟೊಂದು ದೊಡ್ಡ ಮನಸ್ಸುಗಳು ಏನೆಲ್ಲ ಸಂಗತಿಗಳನ್ನು ಹೇಳಿವೆ , ಆ ಹಿರಿಯರಿಗೆಲ್ಲ ನಾನು ಋಣಿ. 
ಬೇರೆ ಬೇರೆ ಮನಸುಗಳು, ಜೀವಗಳು ಕಾಣಿಸಿಕೊಟ್ಟದ್ದನ್ನು ನನಗೆ ಕಂಡ ರೀತಿಯಲ್ಲಿ, ನನಗೆ ಸಾಧ್ಯವಾದ 
ರೀತಿಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. 

ಮುಂದಿನ ಭಾನುವಾರದ ಬರಹದೊಂದಿಗೆ ಈ ಅಂಕಣ ಕೊನೆಗಾಣುತ್ತದೆ . ಅಂಕಣದಲ್ಲಿ 
ಪ್ರಸ್ತಾಪಿಸಲಾಗದ ಮತ್ತಷ್ಟು ಹೆಚ್ಚಿನ ವಿಷಯಗಳೊಂದಿಗೆ ಈ ಅಂಕಣ ಸದ್ಯದಲ್ಲೇ ಪುಸ್ತಕರೂಪದಲ್ಲಿ 
ಪ್ರಕಟವಾಗಲಿದೆ. ಅದು ಮತ್ತೊಂದು ಆರಂಭವಾಗುತ್ತದೆ. 

[ ಸಾಪ್ತಾಹಿಕ ಪುರವಣಿ, ೨೦ - ೧ - ೨೦೧೩] 


೨೩೫ 


ನುಡಿಯೊಳಗಾಗಿ 


ಮೌನ 


ಮಾತು- ಮೌನ ಬೇರೆ ಬೇರೆಯಲ್ಲ. ಮಾತಿಗೆ ಆಕಾರವಿದೆ, ಮೌನಕ್ಕೆ 
ನಿರಾಕಾರವಿದೆ. ಅಲ್ಲಮನ ಮಾತಿನಲ್ಲಿ ಹೇಳುವುದಾದರೆ ಆಕಾರ , 
ನಿರಾಕಾರ ಎರಡೂ ಸ್ವರೂಪಗಳೇ . ನುಡಿಯು ಅಕಾರ 
ಪಡೆಯಬೇಕಾದರೆ ನುಡಿಗೆ ಮುನ್ನ, ನುಡಿಯ ಒಂದೊಂದೂ ಧ್ವನಿಗಳ 
ನಡುವೆ, ಮತ್ತು ನುಡಿಯ ನಂತರ ಮೌನ ಇದ್ದೇ ಇರಬೇಕು. 
ಮೌನವಿರದೆ ನುಡಿ, ನುಡಿ ಅಥವ ಇನ್ನು ಯಾವುದೇ ಸದ್ದು 
ಇಲ್ಲದೆ ಮೌನ, ಇರಲು ಸಾಧ್ಯವಿಲ್ಲ. 

ಬಳಸುವ ಸಂದರ್ಭ, ನುಡಿಯ ಒತ್ತು, ಏರಿಳಿತಗಳಿಂದ 
ಒಂದೊಂದು ನುಡಿಗೂ ಹಲವು ಅರ್ಥಗಳು ಸಾಧ್ಯವಿರುವಂತೆ 
ಮೌನಕ್ಕೂ ಹಲವು ಅರ್ಥಗಳು ಇರುತ್ತವೆ . ಮಾತನ್ನು 
ಅರ್ಥಮಾಡಿಕೊಳ್ಳಲು ಎಂಥ ಕೌಶಲ ಬೇಕೋ ಮೌನವನ್ನು 
ಅರ್ಥಮಾಡಿಕೊಳ್ಳಲೂ ಅಂಥದೇ ಕೌಶಲ ಬೇಕು. ಮಗು ಬೆಳೆಯುತ್ತ 
ನುಡಿಯ ಕೌಶಲವನ್ನು ಸಹಜವಾಗಿ ಸಂಪಾದಿಸಿಕೊಂಡಂತೆಯೇ 
ಮೌನದ ಅರ್ಥವಂತಿಕೆಯನ್ನೂ ಅರಿಯುತ್ತದೆ. ನನ್ನ ಮೌನ ಸಿಟ್ರೋ 


ನುಡಿಯೊಳಗಾಗಿ 


೨೩೬ 


ಬೇಸರವೋ ಉತ್ತರಿಸುವ ಮುನ್ನ ಇರುವ ಆಲೋಚನೆಯೋ ಅನ್ನುವುದು ನಮ್ಮ ಸಮರ್ಥನಿಗೆ ತಿಳಿದುಬಿಡುತ್ತದೆ. 
ಬರವಣಿಗೆಗೆ ಬಂದಾಗ ಲೇಖನ ಚಿಹ್ನೆಗಳು ಓದುಗ ಅನುಭವಿಸಬೇಕಾದ, ಅನುಸರಿಸಬೇಕಾದ ಮೌನದ 
ತೋರು ಗುರುತುಗಳಾಗುತ್ತವೆ . ಕವಿತೆಯಲ್ಲಾದರೆ ಛಂದಸ್ಸು , ಸಾಲುಗಳ ಮುರಿವು ಇವು ಮೌನದ 
ಸೂಚನೆಗಳಾಗುತ್ತವೆ . ಅರ್ಥವೆನ್ನುವುದು ಆಗುವುದೇ ಸಾಲುಗಳ ನಡುವೆ ಇರುವ ಖಾಲಿ ಜಾಗದಲ್ಲಿ , 
ಮಾತುಗಳ ನಡುವೆ ಇರುವ ಮೌನದಲ್ಲಿ ಅನ್ನುವ ತಾತ್ವಿಕರೂ ಇದ್ದಾರೆ. 

ಭಾವದ ತೀವ್ರತೆ ಹೆಚ್ಚಿದಾಗ ಅದನ್ನು ವ್ಯಕ್ತಪಡಿಸಲು ಒದಗಿ ಬರುವುದು ಮೌನವೇ ಹೊರತು 
ಮಾತಲ್ಲ. ಬಲವಾದ ಆಘಾತವಾದಾಗ ಮಾತು ನಿಂತು, ಇಲ್ಲವಾಗಿ ಆಘಾತವು ಎಷ್ಟು ತೀವ್ರ ಅನ್ನುವುದನ್ನು 
ಸೂಚಿಸುವುದು ಮೌನವೇ ; ಸಡಗರವಿದ್ದಾಗ ಬಡಬಡಿಕೆ ಇರುತ್ತದೆ, ವಿಸ್ಮಯದಿಂದ ಚಕಿತರಾದಾಗ 
ಮೌನವಿರುತ್ತದೆ; ಯಾವುದಾದರೂ ಸಂಗತಿ ಪೂರಾ ಅರ್ಥವಾದಾಗ, ಆಗದಿದ್ದಾಗ, ಇರುವುದು ಮೌನವೇ . 
ಸಂದರ್ಭ ಹಿತವಲ್ಲದಿರುವಾಗ, ನಡೆಯುತ್ತಿರುವ ಸಂಗತಿ ಇಷ್ಟವಿಲ್ಲದಿರುವಾಗ, ವಿರೋಧಸೂಚಿಸುವಾಗ 
ಕೂಡ ಮೌನವೇ ನಮ್ಮ ಪ್ರತಿಕ್ರಿಯೆಯಾದೀತು. ಸಾವು, ದುಃಖ ಇಂಥ ಭಾವಗಳು ನಮ್ಮನ್ನು ತಟ್ಟುವುದು 
ಕೂಡ ಮೌನದ ಮೂಲಕವೇ . 

ಮಾಮೂಲುಸನ್ನಿವೇಶದಲ್ಲಿ ನಮ್ಮ ಮನಸಿನಲ್ಲಿರುವುದನ್ನು ಮಾತು ಇತರರಿಗೆ ತಿಳಿಸಿದರೆ ತೀವ್ರವಾದ 
ಭಾವ ಬೆಳಗುವಾಗ ಮಾತಿಲ್ಲದೆ ನಮ್ಮ ಇಡೀ ದೇಹವೇ ಮೌನದ ಮೂಲಕ ಅದನ್ನು ವ್ಯಕ್ತಪಡಿಸುತ್ತದೆ. 
ಹಾಗೆ ವ್ಯಕ್ತವಾಗುವುದನ್ನು ಇತರರು ಭಾಷೆಗೆ, ಭಾವ ಸೂಚಕ ಪದಗಳಿಗೆ ಭಾಷಾಂತರಮಾಡಿಕೊಳ್ಳುತ್ತಾರೆ. 
ಹಾಗಾಗಿ ಆಕಾರಗೊಳ್ಳುವ ಮಾತಿನಂತೆಯೇ ನಿರಾಕಾರವಾದ ಮೌನವೂ ಅಪಾರ್ಥಕ್ಕೆ ಎಡೆಗೊಡುತ್ತದೆ. 
ಪ್ರೀತಿ, ದ್ವೇಷ, ಕೋಪ ಇಂಥ ಮನುಷ್ಯ ಸಹಜ ಭಾವಗಳನ್ನು ಮಾತಿನಲ್ಲಿ ವ್ಯಕ್ತಪಡಿಸಲಾರದ ದುರ್ಬಲ 
ನುಡಿಯ ವ್ಯಕ್ತಿತ್ವಗಳು ಬದುಕಿನುದ್ದಕ್ಕೂ ಅಪಾರ್ಥದ ವ್ಯಾಖ್ಯಾನಕ್ಕೆ ತುತ್ತಾಗುತ್ತಲೇ ಇರುತ್ತವೆ. 

ನುಡಿ ಹೇಗೆ ಸಾಮಾಜಿಕ ಒಪ್ಪಂದದ ಮೂಲಕ ರಚನೆಗೊಳ್ಳುತ್ತದೋ ಮೌನವೂ ಹಾಗೆಯೇ . 
ಯಾವ ಸಂಗತಿಯನ್ನು ಹೇಳಬಹುದು, ಯಾವುದನ್ನು ಹೇಳಬಾರದು ಅನ್ನುವುದು ಕೂಡ ಸಾಮಾಜಿಕ 
ಒಪ್ಪಂದವೇ . ಪ್ರತಿಯೊಂದು ಮನೆಯಲ್ಲೂ ಸಮಾಜಕ್ಕೆ ಒಪ್ಪಿತವಾಗದು ಎಂದು ಭಾವಿಸಿದ ಹಲವು 
ಸಂಗತಿಗಳು - ಅಕ್ರಮ ಸಂಬಂಧ, ಅಕ್ರಮ ಸಂತಾನ , ಖಾಯಿಲೆ, ಹುಚ್ಚು ಇಂಥವು- ಇರಬಹುದು; ಅದು 
ಮನೆಯವರಿಗೆಲ್ಲರಿಗೂ ಗೊತ್ತಿರಬಹುದು; ಆದರೆ ಅಂಥ ವಿಷಯಗಳನ್ನು ಕುರಿತು ಯಾರೂ ಮಾತಾಡುವುದಿಲ್ಲ. 
ತಟ್ಟೆಯಲ್ಲಿರುವ ಹೆಗ್ಗಣ ಇಲ್ಲವೇ ಇಲ್ಲ ಅನ್ನುವ ಹಾಗೆ ಬದುಕಿನ ಊಟ ದಿನ ನಿತ್ಯವೂ ನಡೆದಿರುತ್ತದೆ. 
ಇಂಗ್ಲಿಶಿನಲ್ಲಿ ಅದನ್ನು ಕೋಣೆಯೊಳಗಿರುವ ಆನೆ ಅನ್ನುವ ರೂಪಕದಲ್ಲಿ ಹೇಳುತ್ತಾರೆ. ಕನ್ನಡದ ಹೆಗ್ಗಣವೇ 
ಇರಲಿ, ಇಂಗ್ಲಿಶಿನ ಆನೆಯೇ ಆಗಲಿ ಇರುವುದನ್ನು ಇಲ್ಲವೇ ಇಲ್ಲ ಎಂಬಂತೆ ಮೌನಗೊಳಿಸಿ ಬದುಕು 
ಸಾಗಿಸುತ್ತೇವೆ. 

ವ್ಯಕ್ತಿಯನ್ನು ದಾಟಿ ಸಮುದಾಯ , ಸಮಾಜದ ಪಾತಳಿಗೆ ಚಲಿಸಿದರೆ ಯಾವ ಸಂಗತಿಗಳ ಬಗ್ಗೆ 
ಮೌನವಹಿಸಬೇಕು ಅನ್ನುವ ಸಹಮತವೂ ರೂಪುಗೊಂಡಿರುವುದು ಗಮನಕ್ಕೆ ಬರುತ್ತದೆ. ಮೌನದ 
ಮಹತ್ವ ಕೂಡ ಸಾಮಾಜಿಕ ಸ್ವರೂಪದ್ದು, ಸಮುದಾಯದ ನೆಲೆಯಲ್ಲಿ ರೂಪುಗೊಂಡದ್ದು . ಉತ್ಕಂಠಿತರಾಗಿ 
ಹಾಡುವ ಭಜನೆ, ಪಿಸುಗುಡುವ ದನಿಯ ಜಪ, ವಾದ್ಯಗಳ ಸದ್ದು , ಮೌನದ ಧ್ಯಾನ ಯಾವುದು ಮೌಲಿಕ 
ಅನ್ನುವುದು ಸಮುದಾಯದಿಂದ ಸಮುದಾಯಕ್ಕೆ, ಕಾಲದಿಂದ ಕಾಲಕ್ಕೆ ಭಿನ್ನವಾಗುತ್ತದೆಯಲ್ಲವೇ ? 

ಮೌನವು ಸ್ವಂತದ ಆಯ್ಕೆಯೂ ಆಗಬಹುದು, ಅಧಿಕಾರದ ಕೇಂದ್ರಗಳು ಬಲವಂತವಾಗಿ ಹೇರಿದ್ದೂ 
ಆಗಬಹುದು. ತಾನಿನ್ನು ಬರೆಯುವುದು ಏನೂ ಇಲ್ಲ, ಇನ್ನು ಮುಂದೆ ನಟಿಸಲಾರೆ ಎಂದು ಲೇಖಕ, 
ಕಲಾವಿದ ಸ್ವಂತ ಇಚ್ಛೆಯಿಂದ ಮೌನ ತಾಳಬಹುದು. ಈ ಮೌನ ದಣಿವಿನಿಂದ ಮೂಡಿದ್ದಿರಬಹುದು, 
ತಮ್ಮ ಸಾಮರ್ಥ್ಯದ ಮಿತಿ ತಿಳಿದು ಮೂಡಿದ್ದಿರಬಹುದು, ತಮ್ಮ ಓದುಗ, ಪ್ರೇಕ್ಷಕರ ಬಗ್ಗೆ 


೨೩೭ 


ನುಡಿಯೊಳಗಾಗಿ 


ಅಸಮಾಧಾನಮೂಡಿದ್ದರಿಂದ ಇರಬಹುದು, ವ್ಯಕ್ತಪಡಿಸಬೇಕಾದ್ದನ್ನು ವ್ಯಕ್ತಪಡಿಸಲು ಆಗುವುದೇ ಇಲ್ಲ 
ಎಂಬ ತಳಮಳದಿಂದ ಹುಟ್ಟಿದ್ದಿರಬಹುದು, ತೃಪ್ತಿಯಿಂದ ಹುಟ್ಟಿದ್ದೂ ಇರಬಹುದು. ಇಂಥ ಮೌನ 
ಸ್ವಂತದ ಆಯ್ಕೆಯೇ ಆಗಿದ್ದರೂ ಅದಕ್ಕೆ ಕಾರಣ ಮಾತ್ರ ಕೇವಲ ವೈಯಕ್ತಿಕವಾಗಿರುವುದಿಲ್ಲ. 

- ಬದುಕಿನ ಹಲವು ಸಂಗತಿಗಳ ಬಗ್ಗೆ ಮೌನವನ್ನು ಹೇರುವುದು ಅಧಿಕಾರದ ಲಕ್ಷಣ. ಮನೆಯಲ್ಲಿ, 
ಶಾಲೆಯಲ್ಲಿ ಮಕ್ಕಳು ಮಾತಾಡದೆ ಸುಮ್ಮನೆ ಕೂತಿರಬೇಕು, ಯಾವ ಥರದ ಪ್ರಶ್ನೆ ಕೇಳಬಹುದು, ಯಾವ 
ಥರದ ಪ್ರಶ್ನೆ ಕೇಳಲೇಬಾರದು ಅನ್ನುವಂಥ-'ಸಾಮಾನ್ಯ 'ವೆಂದು ನಿರ್ಲಕ್ಷಿಸುವ - ಮೌನದ ಕಟ್ಟಳೆಗಳನ್ನು 
ಹಿರಿಯರ, ಶಿಕ್ಷಕರ ಅಧಿಕಾರ ಹೇರುತ್ತದೆ. ದೇಶದ ಹಿತದ ರಕ್ಷಣೆ ಅನ್ನುವ ಕಾರಣವನ್ನು ಮುಂದೊಡ್ಡಿ 
ಅನೇಕ ಸಂಗತಿಗಳನ್ನು ಮೌನದ ಗುಹೆಯೊಳಗೆ ಬಚ್ಚಿಡುವುದಕ್ಕೆ ಸರ್ಕಾರ ಬಯಸುತ್ತದೆ. ಹಾಗೆ ಜನದ 
ಕಣ್ಣಿಗೆ ಕಾಣದಂತೆ, ಕಿವಿಗೆ ಬೀಳದಂತೆ ಬಚ್ಚಿಟ್ಟ ಸಂಗತಿಗಳನ್ನೂ ಬಲ್ಲವರು ಮಾತ್ರ ಅಧಿಕಾರದ ಶ್ರೇಣಿಯಲ್ಲಿ 
ಬಹಳ ಮೇಲೆ ಇರುವವರೇ ಆಗಿರುತ್ತಾರೆ. ಸೆನ್ಸಾರ್‌ಶಿಪ್, ಕೃತಿಗಳ ಬಹಿಷ್ಕಾರ ಇಂಥ ಕ್ರಿಯೆಗಳ ಮೂಲಕ 
ಅಧಿಕಾರ ಕೇಂದ್ರಗಳು ಸದ್ದನ್ನು ಅಡಗಿಸುವ, ಮೌನವನ್ನು ಹೇರುವ ಕೆಲಸ ಮಾಡುತ್ತಲೇ ಇರುತ್ತವೆ. 

ನಾಚಿಕೆ , ಭಯ , ಅಧಿಕಾರ ಹಾನಿಯ ಆತಂಕ ಇವು ವ್ಯಕ್ತಿಯ ಪಾತಳಿಯಿಂದ ಹಿಡಿದು ಸಮುದಾಯ , 
ಸಮಾಜದಲ್ಲೂ ಮೌನವನ್ನು ಅಪ್ಪಿಕೊಳ್ಳುವಂತೆ ಮಾಡುವ ಕಾರಣಗಳಿರಬಹುದು. ತಾನು ಮಾಡಿದ 
ಅಥವ ಮಾಡಬಾರದಿದ್ದ ಕೆಲಸದ ಬಗ್ಗೆ, ತನ್ನೊಳಗೆ ಇರುವ ಅಥವ ಸಲ್ಲದ ಆಸೆಗಳ ಬಗ್ಗೆ ಹುಟ್ಟುವ 
ನಾಚಿಕೆ, ತಾನು ಕಷ್ಟಪಟ್ಟು ರೂಪಿಸಿಕೊಂಡ ವ್ಯಕ್ತಿತ್ವದ ಬಿಂಬಕ್ಕೆ ಹಾನಿಯಾಗುವುದೆಂಬ ಭಯ ಇವೂ 
ಮೌನಕ್ಕೆ ಕಾರಣವಾಗುತ್ತವೆ ; ಅಧಿಕಾರ ಉಳಿಸಿಕೊಳ್ಳುವ ಸಲುವಾಗಿ ಭ್ರಷ್ಟತೆಗೆ ಮೌನದ ಮುಸುಕು 
ಹೊದಿಸುವ, ಅಥವ ತರ್ಕಬದ್ದ ಮಾತುಗಳಲ್ಲಿ ಸಮರ್ಥಿಸುವ ಕೆಲಸ ನಡೆಯುತ್ತದೆ. 
- ಆಲೋಚಿಸುವ, ಧ್ಯಾನಿಸುವ, ಅರಿಯುವ, ಪ್ರಶ್ನಿಸುವ ಜೀವಂತಿಕೆಗೆ ಮೌನ ಬೇಕು. ಅಂಥ ಮೌನವನ್ನು 
ಇಲ್ಲವಾಗಿಸುವುದು ವಾಣಿಜ್ಯದ ಹಿತಾಸಕ್ತಿಗಳ ರಾಜಕಾರಣದ ಬಹು ಮುಖ್ಯ ಭಾಗ. ಕ್ಷಣಕ್ಷಣವೂ ಎಂಬಂತೆ 
ಹೆಚ್ಚುತ್ತಿರುವ ವಾಹನಗಳ ಸದ್ದು, ಅಭಿವೃದ್ಧಿ ಚಟುವಟಿಕೆಗಳ ಸ್ಫೋಟಕ ಸದ್ದು, ಕಿವಿಗಳೊಳಗೆ ತೂರಿ 
ಕುಳಿತ ಇಯರ್‌ಫೋನುಗಳಲ್ಲಿ ಮಾತಿನ , ಜಾಹಿರಾತಿನ ಸದ್ದು, ಕಣ್ಣು ಕೋರೈಸುವ ಬೆಳಕಿನ ಸೃಷ್ಟಿ. 
ಸಾವಿರಾರು ಜನ ಸೇರುವ ಮನರಂಜನೆಯ ತಾಣಗಳ ಸದ್ದು , ರಾಜಕಾರಣಿಗಳ ಭಾಷಣದ ಸದ್ದು ಇಂಥ 
“ಸದ್ದಿನ ರಾಜಕೀಯ ವ್ಯಕ್ತಿಗಳ ಮೌನದ ಜೀವಂತಿಕೆಯನ್ನು ಇಲ್ಲವಾಗಿಸಿ ಕೇವಲ ಗ್ರಾಹಕರಾಗಿಸುವ 
ದುರಾಸೆಯ ರಾಜಕೀಯ. 

ಹೆಂಗಸರು , ದಿಕ್ಕಿಲ್ಲದ ಮಕ್ಕಳು , ಅಧಿಕಾರವಿಲ್ಲದವರ ನೋವು, ಅಸಹನೆ, ಕಾರ್ಪಣ್ಯ , ಅನುಭವಿಸುವ 
ಹಿಂಸೆ ಇವೆಲ್ಲ ಮೌನದ ನಿರಾಕಾರವಾಗಿದ್ದರೆ ಮಾತ್ರ ಸಾಮಾಜಿಕ ಶಾಂತಿ ಎಂದು ಭ್ರಮಿಸಿದ್ದೇವೆ. 
ಯಾವುದು ಕೇಳುವುದಿಲ್ಲವೋ ಕಾಣುವುದಿಲ್ಲವೋ ಚರಿತ್ರೆಯೆಂಬ ಚರಿತ್ರೆಯೂ ಅಷ್ಟೇ . ಸದ್ದಿನ ಸಾಮ್ರಾಜ್ಯ 
ಯಾವುದು ಕಾಣಬಾರದು, ಕೇಳಬಾರದು ಎಂದು ಭಾವಿಸಿದ್ದೇವೋ ಅದು ಮೌನದ ಸೀಮೆಯನ್ನು 
ಉಲ್ಲಂಘಿಸಿ ನಮ್ಮ ಕಿವಿ, ಕಣ್ಣುಗಳನ್ನು ಸೆಳೆಯುವುದಿದೆಯಲ್ಲ ಅದು ವಿಚಲಿತಗೊಳಿಸುವ, ಚಲನಗೆ 
ಕಾರಣವಾಗುವ ಪ್ರಚೋದನೆಯಾಗುತ್ತದೆ. ಆದರೆ ನಾವೆಲ್ಲರೂ ನೋಡಬೇಕಾದ್ದನ್ನು ನೋಡದ , ಕೇಳದ, 
ನುಡಿಯ ಬೇಕಾದ್ದನ್ನು ನುಡಿಯದ ಸುಮ್ಮನಿರುವ ಮಂಗಗಳಾಗಿರಬೇಕೆಂಬ ಕೆಟ್ಟ ಉದ್ದೇಶವೇ ಲಾಭಕೋರ 
ವಾಣಿಜ್ಯ ಮತ್ತು ಭ್ರಷ್ಟ ರಾಜಕಾರಣದ ಅಪೇಕ್ಷೆಯಾಗಿರುತ್ತದೆ. 

ಮನುಷ್ಯ ಭಾಷೆಯನ್ನು ಕಂಡುಕೊಳ್ಳುವ ಮೊದಲು ಇದ್ದದ್ದು ಮೌನವೇ . ಆದರೆ ಸಂಪೂರ್ಣ 
ಮೌನ ಅನ್ನುವುದು ನಿಸರ್ಗದಲ್ಲಿಲ್ಲವೇನೋ . ಬೀಸುವ ಗಾಳಿ , ಹರಿಯುವ ನದಿ, ಜೀವರಾಶಿಗಳ ಮರ್ಮರ 
ಎಲ್ಲವೂ ಸದ್ದುಗಳೇ ತಾನೇ . ಮಾತಾಡದೆ ಸುಮ್ಮನಿದ್ದಾಗಲೂ ಎದೆ ಬಡಿತ , ಉಸಿರಾಟ , ರಕ್ತ ಪರಿಚಲನೆ 
ನಮ್ಮೊಳಗೇ ಸದ್ದು ಹುಟ್ಟಿಸುತ್ತಿರುತ್ತವೆ. ಜೊತೆಗೆ ದೇಹ ಸುಮ್ಮನಿದ್ದರೂ ಮನಸಿನೊಳಗೇ ಭಾಷೆ ಮೌನ 


ನುಡಿಯೊಳಗಾಗಿ. 


೨೩೮ 


ವಾಕ್ಯಗಳಾಗಿ ನುಡಿಯುತ್ತಿರುತ್ತದೆ. ಸಂಪೂರ್ಣ ಮೌನವೆಂದರೆ ಸಾವು ಮಾತ್ರವೇ ಇದ್ದೀತು. ಬದುಕು 
ಚಲಿಸುವುದು ಏನಿದ್ದರೂ ನುಡಿಯೊಳಗಾಗಿಯೇ . 

ಪುತಿನ ಅವರ ಕವಿತೆ ನೆನಪಾಗುತ್ತಿದೆ. ಅದರ ಹೆಸರು ಯದುಗಿರಿಯ ಮೌನ ವಿಕಾಸ. ಮನುಷ್ಯರ 
ಬದುಕೆಲ್ಲವೂ ಮೌನದ ವಿಕಾಸವೇ ಇದ್ದೀತು. ಮೌನದ ವಿಕಾಸವೆಂದರೆ ಆಕಾರವಿಲ್ಲದ ಮೌನ ಸಹಜವಾಗಿ, 
ನಿರ್ಭಯವಾಗಿ ಮಾತಿನ ಆಕಾರ ಪಡೆಯುವುದೇ ಇದ್ದೀತು. ದೌಪದಿಯು ಸಭೆಯಲ್ಲಿ ಅವಮಾನಕ್ಕೆ 
ಒಳಗಾಗಿ ಕೇಳುವ ಪ್ರಶ್ನೆಗೆ ಹಿರಿಯರೆಲ್ಲ ಮೌನವಾಗಿದ್ದರು. ಆ ಮೌನದ ಹಿಂದೆ ಅಸಹಾಯಕತೆ ಇತ್ತೋ , 
ಸಂಪ್ರದಾಯದ ನೀತಿ ಇತ್ತೋ , ಭಯವಿತ್ತೋ , ಕಾರಣ ಏನೂ ಇದ್ದಿರಬಹುದು. ಕಾರಣವೆನ್ನುವುದೆಲ್ಲ 
ಘಟನೆಯೊಂದು ನಡೆದ ಮೇಲೆ ನಮ್ಮ ಸಮಾಧಾನಕ್ಕೆ, ವ್ಯಾಖ್ಯಾನಕ್ಕೆ ಹುಡುಕಿಕೊಳ್ಳುವ ಸಂಗತಿಗಳು. ಆ 
ಹೊತ್ತಿನ ಹಿರಿಯರ ಮೌನವೂ ದುರಂತಕ್ಕೆ ಕಾರಣವಾಯಿತೆನ್ನುವುದು ನಿಜ. ಕುಂತಿ ಇನ್ನೂ 
ಕಸ್ಯೆಯಾಗಿರುವಾಗಲೇ ಮಗುವನ್ನು ಪಡೆದ ಸಂಗತಿಯನ್ನು ಮೌನದಲ್ಲಿ ಅದ್ದಿದ್ದೂ ದುರಂತಕ್ಕೆ ಕಾರಣ. 
ಮೌನವನ್ನು ಮೀರುವುದಕ್ಕೂ ಧೈರ್ಯ ಬೇಕು. 

ಗಂಟೆಗೆ ಇಪ್ಪತ್ತು ಜನ ಹೆಂಗಸರು ಅತ್ಯಾಚಾರಕ್ಕೆ ಗುರಿಯಾಗುತ್ತಿರುವಾಗ, ಕೋಟಿಗಟ್ಟಲೆ ಜನ 
ಹಸಿದಿರುವಾಗ , ಓದು ಬರಹದ ಅವಕಾಶ ಪಡೆಯಲಾಗದಿರುವಾಗ, ಅಸಮಾನತೆಯ ಕೆಡುಕು 
ಆರ್ಭಟಿಸುತ್ತಿರುವಾಗ ಹೀಗೆ ಸುಮ್ಮನೆ ಬೌದ್ದಿಕ ಕುತೂಹಲದಿಂದ ಪ್ರೇರಿತವಾಗಿ ಭಾಷೆಯ ಬಗ್ಗೆಯೋ 
ಮತ್ತೊಂದರ ಬಗ್ಗೆಯೋ ತಿಳಿಯಲು ಬಯಸುವುದು ಅರ್ಥಹೀನ ಎಂಬ ಅಸಹಾಯಕತೆಯ ಮೌನವನ್ನು 
ಮೀರುವುದೂ ಅಗತ್ಯವಲ್ಲವೇ ? 

ಮೌನವಾಗಿರುವುದಕ್ಕೂ ಧೈರ್ಯ ಬೇಕು. ನುಡಿಯ ರೂಪ ತಾಳದಿದ್ದರೆ ನಮ್ಮ ವ್ಯಕ್ತಿತ್ವ ಇಲ್ಲವಾದೀತು 
ಅನ್ನುವ ಭಯವಿದ್ದರೆ ಮೌನವಾಗಿರಲು ಸಾಧ್ಯವಾಗದು. ಮೌನವಿರದಿದ್ದರೆ ಕೇಳಿಸಿಕೊಳ್ಳಲಾಗದು, 
ನೋಡಲಾಗದು. ಇರುವುದನ್ನು ಕಾಣುವುದಕ್ಕೆ , ಕೇಳುವುದಕ್ಕೆ ಅಹಂಕಾರ ಹೋಗಬೇಕು - ಇವೆಲ್ಲ ಆಧ್ಯಾತ್ಮದ 
ಮಾತು. ನೋಡಬೇಕಾದುದನ್ನು ನೋಡದಂತೆ, ಹೇಳಬೇಕಾದುದನ್ನು ಹೇಳದಂತೆ ತಡೆಯುವುದು ಅಧಿಕಾರದ, 
ರಾಜಕಾರಣದ ಮಾತು. ಮಾತು ಆಡದೆಯೂ ನಮ್ಮ ಮನಸಿನೊಳಗಿರುವುದನ್ನು ಇನ್ನೊಬ್ಬರಿಗೆ ತಿಳಿಯುವಂತೆ 
ಆಗಬೇಕು ಎಂದು ಬಯಸುವುದು ಸಾಮಾನ್ಯವಾಗಿ ವಿಫಲವೇ ಆಗುವ ಆದರ್ಶದ ಹುಡುಕಾಟ, ಯಾವ 
ಸಂಗತಿಯನ್ನು ಮೌನದ ಮೂಲಕ ತಿಳಿಸಬೇಕು, ಯಾವುದನ್ನು ಮಾತಿನ ಮೂಲಕ ವ್ಯಕ್ತಪಡಿಸಬೇಕು 
ಅನ್ನುವುದು ಒಬ್ಬೊಬ್ಬರೂ ಕಲಿಯಬೇಕಾದ ವಿವೇಕ, ನುಡಿಯೊಳಗಾಗಿ ನಡೆಯುತ್ತ ನುಡಿಯು ನಡೆಗೆ, 
ನಡೆಯು ನುಡಿಗೆ ಪರಸ್ಪರ ಸೀಮೆಗಳಾಗಿರುವುದನ್ನು ಕಂಡುಕೊಳ್ಳುವುದು ಸಾಧನೆಯ ಸವಾಲು. ಇದರಲ್ಲಿ 
ಗೆಲುವು, ಸೋಲಿನ ಪ್ರಶ್ನೆಯಿಲ್ಲ, ಪ್ರಯತ್ನದ ಜೀವಂತಿಕೆ ಮಾತ್ರ ಇರುತ್ತದೆ, ಬದುಕಿನಲ್ಲಿ ಯಾವುದೂ 
ಮುಖ್ಯವಲ್ಲ, ಅಮುಖ್ಯವೂ ಅಲ್ಲ ಎಂಬ ಅರಿವಿನ ಹದದ ಹುಡುಕಾಟವಿರುತ್ತದೆ, ಅರಿವಿನ ಸ್ಫೋಟವಿರುತ್ತದೆ. 

ನಮಸ್ಕಾರ. 


[ ಸಾಪ್ತಾಹಿಕ ಪುರವಣಿ, ೨೭ - ೧ - ೨೦೧೩ ] 


೨೩೯ 


ನುಡಿಯೊಳಗಾಗಿ 


ಅನುಬಂಧಗಳು 


ನುಡಿ ಮಿಡಿತ - ೧ 


ಹಿರಿತನದ ತಂದೆ ಹಸುಳೆತನವೇನೆ 


- ರಘುನಂದನ 


- ನನಗೆ ತಿಳಿದಮಟ್ಟಿಗೆ, ದಿನಪತ್ರಿಕೆಯೊಂದರಲ್ಲಿ , ಮನುಕುಲದ ನುಡಿಯನ್ನು ಈ ಬಗೆಯಲ್ಲಿ ಧೇನಿಸುವ 
ಬರೆಹಗಳ ಸರಣಿಯೊಂದು ಇಷ್ಟೊಂದು ವಾರಗಳ ಕಾಲ, ಇಷ್ಟೊಂದು ಸರಸವಾಗಿ ಬಂದದ್ದು ಇದೇ 
ಮೊದಲು . ನಮ್ಮ ದಿನದಿನದ ಕನ್ನಡಮಾತುಕತೆ ಮತ್ತು ಬರವಣಿಗೆಯಲ್ಲಿ ಬರುವ ಬಿಡಿಯಾದ ನುಡಿ, 
ನುಡಿಗಟ್ಟುಗಳ ಮೇಲೆ ಪಾವೆಂ ಆಚಾರ್ಯರು, ಜಿ . ವೆಂಕಟಸುಬ್ಬಯ್ಯನವರು , ಕೆ. ವಿ . ನಾರಾಯಣ 
ಅವರು ಪತ್ರಿಕೆಗಳಲ್ಲಿ ಬರೆದ ಅಂಕಣಗಳು ಹೆಸರುವಾಸಿಯಾಗಿವೆ . ಆದರೆ ನುಡಿಯೊಳಗಾಗಿ ಅಂಕಣದ 
ಈ ಹೊತ್ತಿಗೆಯೊಳಗಿನ ಬರಹಗಳು, ಪಾವೆಂ, ಜಿವಿ ಮತ್ತು ಕೆವಿಎನ್ನರ ಬರೆಹಗಳಂತೆ, ಬರಿದೇ ಕನ್ನಡನುಡಿ, 
ನುಡಿಗಟ್ಟುಗಳಮೇಲೆ ಬರೆದುವಲ್ಲ. ನಾಗಭೂಷಣಸ್ವಾಮಿಯವರ ಈ ಬರೆಹಗಳು ಮನುಷ್ಯತ್ವದ ಆಖ್ಯಾನವೇ 
ತಾನಾಗಿರುವ ನುಡಿ, ಭಾಷೆ , ಮಾತು ಅನ್ನುವ ಸೋಜಿಗವನ್ನು ಹರವಾದ ನೋಟದಿಂದ ನೋಡುತ್ತ, 
ಮೆಲುದನಿಯಲ್ಲಿ ಮಾತನಾಡುತ್ತವೆ; ಕತೆ ಹೇಳಹೇಳುತ್ತ ಆಲೋಚನೆಯನ್ನು ಮಾಡುತ್ತವೆ; ನಾವೂ 
ಆಲೋಚಿಸುವಂತೆ ಮಾಡುತ್ತವೆ ; ಆಲೋಚನೆಗೆ ಕತೆಯ ಹಿತವಾದ ಕಾವನ್ನು , ಕತೆಗೆ ಆಲೋಚನೆಯ 
ಗಟ್ಟಿತನವನ್ನು ತಂದುಕೊಂಡಿವೆ. 


- ನುಡಿ ಅನ್ನುವ ಕೌತುಕವನ್ನು ಓಎಲ್‌ಎನ್‌ ಅವರು ನೋಡುವಲ್ಲಿ, ಇತಿಹಾಸ , ಪ್ರಾಗಿತಿಹಾಸ, 
ಪುರಾತತ್ಯ , ಮಾನವವಿಜ್ಞಾನ, ಸಮಾಜವಿಜ್ಞಾನ, ಹಾಗೂ ಜೀವ, ಮನಸ್ಸು , ಮಿದುಳು ಮತ್ತು ನರಮಂಡಲ 
ವಿಜ್ಞಾನಗಳ ಓದಿನಿಂದ ಪಡೆದ ಮರಿಮಿಂಚಿನಂಥ ಒಳನೋಟಗಳಿವೆ; ತನಿಯಾದ, ತಾನೇತಾನಾದ, 
ತತ್ವಜಿಜ್ಞಾಸೆಯಿದೆ; ಹಲಬಗೆಯ ರಾಜಕೀಯದ ಅರಿವೂ ಇದೆ. ನುಡಿಯೊಳಗಾಗಿ ನಡೆವ ಈ ಯಾನವು 
ನಮ್ಮನ್ನು ಭಾರತವೇ ಅಲ್ಲದೆ ಈಜಿಪ್ಪು, ಚೀನಾ ಮತ್ತು ಜಪಾನಿನಂಥ ದೇಶಗಳು , ಹಾಗೂ ಏಷಿಯಾ, 
ಯೂರೋಪು, ಅಮೆರಿಕಾ ಮತ್ತು ಆಫ್ರಿಕಾದಂಥ ಭೂಖಂಡಗಳು , ಇವುಗಳಲ್ಲಿನ ಬಹಳ ಹಿಂದಿನ, 
ತುಸುವೇ ಹಿಂದಿನ, ಮತ್ತು ಇಂದಿನ ಕಾಲದ ಸಮಾಜಗಳಿಗೆ ಕೊಂಡೊಯ್ಯುತ್ತದೆ; ವೈದಿಕ, ಬೌದ್ದ, 
ಇಸ್ಲಾಮೀ - ಅರಬ್ಬಿ , ಹಾಗೂ ಯಹೂದ್ಯ- ಕಿಸ್ತ ಮತಧರ್ಮಗಳ ತುಡಿತಗಳು ಮತ್ತು ಆಶಯಗಳಿಗೂ 
ಅವುಗಳಿಂದಾಗಿ ಬೇರೆ ಬೇರೆ ದೇಶ, ಕಾಲ ಮತ್ತು ಸಂಸ್ಕೃತಿಗಳಲ್ಲಿ ನುಡಿ ಅನ್ನುವುದು ಪಡೆದಿರುವ, 
ಪಡೆಯುತ್ತಿರುವ ಹಲವು ರೂಪಗಳಿಗೂ ಇರುವ ನಂಟಿನ ಸಣ್ಣ ಇಣುಕುನೋಟವನ್ನು ನಮಗೆ ನೀಡುತ್ತದೆ ; 
ಪುರಾತನವಾದ ಹರಪ್ಪಸಂಸ್ಕೃತಿ, ಈಜಿಪ್ಪಿನ ಫೀರೋಗಳ ಸಂಸ್ಕೃತಿ, ರೋಮನ್ ಸಾಮ್ರಾಜ್ಯದ ಸಂಸ್ಕೃತಿ, 
ಮತ್ತು ಗ್ರೀಕರ ಸಂಸ್ಕೃತಿಗಳೇ ಅಲ್ಲದೆ ಹಲವು ಕಾಲಗಳ ಮತ್ತು ಹಲವು ಸ್ತರಗಳ ಆದಿವಾಸಿ ಮತ್ತು 


೨೪೩ 


ನುಡಿಯೊಳಗಾಗಿ 


ಜನಪದ ಸಂಸ್ಕೃತಿಗಳು, ನಮ್ಮದೇ ಕಾಲದ ಪೇಟ ಪಟ್ಟಣ ನಗರ ಮಹಾನಗರಗಳ ಸಂಸ್ಕೃತಿಗಳು , ಹಾಗೂ 
ವಿವಿಧ ಬಗೆಯ ಹಳ್ಳಿಗಳ ಸಂಸ್ಕೃತಿಗಳು, ಇವೆಲ್ಲವುಗಳಲ್ಲಿ ನುಡಿ ಅನ್ನುವುದು ಹೇಗೆ ಕೆಲಸ ಮಾಡಿದೆ 
ಮತ್ತು ಮಾಡುತ್ತಿದೆ, ಬೆಳೆದಿದೆ ಮತ್ತು ಬೆಳೆಯುತ್ತಿದೆ , ನಾಶವಾಗಿದೆ ಮತ್ತು ಆಗುತ್ತಿದೆ, ಹಾಗೂ ಈ ಹಲವು 
ಸಂಸ್ಕೃತಿಗಳನ್ನು ಅದು ತಾನು ಹೇಗೆ ಬೆಳೆಸಿದೆ ಮತ್ತು ಬೆಳೆಸುತ್ತಿದೆ ಅನ್ನುವುದರತ್ತ ನಮ್ಮ ನೋಟವನ್ನು 
ಹರಿಯಿಸುತ್ತದೆ. ಹೀಗೆ, ಓಎಲ್‌ಎನ್‌ ಅವರು ಹಲವು ನಿಟ್ಟು, ಹಲವು ನೋಟಗಳಿಂದ ನುಡಿಯೊಳಗಾಗಿನ 
ಧ್ಯಾನದಲ್ಲಿ ತೊಡಗುತ್ತಾರೆ; ಸರಸವಾದ ತಮ್ಮ ಕಥನದಿಂದಾಗಿ ಮತ್ತು, ಅಲ್ಲಲ್ಲಿ ಕಾವ್ಯದ ಗಮಲಿರುವ, 
ತಮ್ಮ ನುಡಿಗಟ್ಟಿನಿಂದಾಗಿ ನಾವೂ ಅದರಲ್ಲಿ ತೊಡಗುವಂತೆ ಮಾಡುತ್ತಾರೆ. 

ನುಡಿಯಮೇಲಿನ ಇಲ್ಲಿಯ ಜಿಜ್ಞಾಸೆಯು ಒಣಕಲು ಬಲ್ಲಾಳನವಾಗದೆ ನಮ್ಮೊಳಗನ್ನು ಮುಟ್ಟುವಂತೆ, 
ಓಎಲ್‌ಎನ್ ಅವರ ಸೊಂತಬದುಕಿನ ಮಿಡಿತವಿದೆ ಇಲ್ಲಿ, ಅದರ ಬೆಚ್ಚನೆಯ ಸೋಂಕಿದೆ. ಇಲ್ಲಿನ 
ಕಥನದಲ್ಲಿ, ಧ್ಯಾನದಲ್ಲಿ , ಜಿಜ್ಞಾಸೆಯಲ್ಲಿ ಓಎನ್‌ಎನ್‌ ಅವರ ಮೊಮ್ಮಗ ಸಮರ್ಥ ಮತ್ತೆಮತ್ತೆ ಬರುತ್ತಾನೆ. 
ಐದು ವರ್ಷದ ಸಿಡಿಲುಮರಿ ಇದು! ನಾನು ಸಮರ್ಥನನ್ನು ಆಗೀಗ ಕಣ್ಣಾರೆ ಕಂಡಿದ್ದೇನೆ, 
ಅವನೊಡನಾಡಿದ್ದೇನೆ. ಆಗೆಲ್ಲ, ಅವನು, ಯಾವುದನ್ನೋ ಯಾವುದಕ್ಕೋ ಹೊಂದಿಸಿ, ಫಳಾರ್ ಎಂದು, 
ಮಾತು - ಪ್ರಶ್ನೆ - ಒಳನೋಟವೊಂದನ್ನು ಒಗೆಯುವುದನ್ನು ಬಾಯಿತೆರೆದು ಕೇಳಿಸಿಕೊಳ್ಳುತ್ತ, ಅವನನ್ನು ಕುಂಬ 
ನೋಡುತ್ತ ಇದ್ದುಬಿಟ್ಟಿದ್ದೇನೆ. ಇದು ಆ ಮಗುವನ್ನು ಸೊಂತ ಕಂಡುದರ ಮಾತಾಯಿತು. ಅದು 
ಮುಖ್ಯವಲ್ಲ. ಮುಖ್ಯವಾದ್ದು, ಇದು: ಮಗುವೊಂದು - ಅದರಲ್ಲಿಯೂ ಸಮರ್ಥನಂಥ ಮಗುವೊಂದು 
- ಲೋಕವನ್ನು ನೋಡುವ ನೋಟ, ಲೋಕದ ಸದ್ದುಗಳನ್ನು ಅದು ಕೇಳಿಸಿಕೊಳ್ಳುವ ಬಗೆ, ಅದರಿಂದಾಗಿ 
ಆ ಮಗುವಿನಲ್ಲಿ ಮೂಡುವ ಅರಿವು ಮತ್ತು ಅನ್ನಿಸಿಕೆ , ಅದು ಕೇಳುವ, ಎತ್ತುವ ಪ್ರಶ್ನೆಗಳು, ಇವುಗಳಿಗೆ 
ಆದಿಮವಾದೊಂದು ನಿಚ್ಚಳತೆಯಿರುತ್ತದೆ , ಆಳವಿರುತ್ತದೆ , ಕನ್ನೆತನವಿರುತ್ತದೆ. ಓಎಲ್‌ಎನ್ ಅವರು 
ಸಮರ್ಥನಿಂದಾಗಿ ಅಂಥದಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ಳಲೆಳಸಿದ್ದಾರೆ. ನುಡಿಯೊಳಗಾಗಲು ಅಜ್ಜ ಇಲ್ಲಿ 
ಮೊಮ್ಮಗನೊಳಗಾಗಿದ್ದಾರೆ; ಆ ಮೊಮ್ಮಗನ ತಮ್ಮೊಳಗಾಗಿಸಿಕೊಳ್ಳಲೆಳಸಿದ್ದಾರೆ. ವರ್ಡ್ಸ್‌ವರ್ಥ್ ಕವಿಯ 
ಕಾಣೆ ಇದೆಯಲ್ಲ, ದಿ ಲೈಲ್ ಈಸ್ ಫಾದರ್ ಆಫ್ ದ ಮ್ಯಾನ್ ( ಮನುಜನ ತಂದೆ ಮಗುವೇನೆ ಅಥವಾ 
ಹಿರಿತನದ ತಂದೆ ಹಸುಳೆತನವೇನೆ) ಅನ್ನುವುದು, ಅದರ ನಾಟ್ಯವಿದೆ ಇಲ್ಲಿ. ಆದರೆ, ಈ ಬರೆಹಗಳು ಹೀಗೆ 
ಕಾಂತಾಸಂಮಿತವಾಗಿರುವುದು ಮಗು ಸಮರ್ಥನನ್ನು ಕುರಿತ ಮಾತಿನಿಂದಾಗಿಯಷ್ಟೇ ಅಲ್ಲ. ಓಎಲ್‌ಎನ್ 
ಅವರ ಒಟ್ಟು ಬಗೆಗೆಯೇ ಆ ಗುಣವಿದೆ. 

ಸಿ . ರವೀಂದ್ರನಾಥರು ಈ ಬರೆಹಗಳಿಗಾಗಿ ಬಿಡಿಸಿರುವ ಚಿತ್ರಗಳು ಕೂಡ ತುಂಬ ಚಂದದವು. 
ಪ್ರಜಾವಾಣಿ ಪತ್ರಿಕೆಯಲ್ಲಿ ವಾರವಾರವೂ ಅವುಗಳನ್ನು ನೋಡುತ್ತ , ಅವು ಎಷ್ಟು ಅರ್ಥಪೂರ್ಣವಾಗಿವೆ, 
ಅಂದಂದಿನ ಅಂಕಣದ ಹೊಳಹಿನ ಜೀವಾಳಕ್ಕೆ ಹೇಗೆ ಗೆರೆಗಳ ಗರಿಗಟ್ಟಿಸಿವೆ ಎಂದು ನಾನು ಬೆರಗಾಗಿ, 
ಓಎಲ್‌ಎನ್ ಅವರಿಗೆ ಆಗಿಂದಾಗಲೇ ಕರೆಮಾಡಿ ನನಗಾದ ಸಂತಸವನ್ನು ಹಂಚಿಕೊಂಡದ್ದುಂಟು. 

ಈವತ್ತು, ಚಿಕ್ಕವಯಸ್ಸಿನವರಲ್ಲಿ, ನುಡಿಯರಿಮೆಯನ್ನು ( ಭಾಷಾವಿಜ್ಞಾನವನ್ನು ) ಕುರಿತೋದುವ 
ಒಲುಮೆಯಿದೆಯೇ ಅನ್ನುವ ಮಾತತ್ತಯಿರಲಿ , ನುಡಿಯ ಬೆಡಗಿನಲ್ಲಿ ತನಿಯಾಗಿ ಸಡಗರಿಸುವ ಮನಸ್ಸೇ 
ಅವರಲ್ಲಿ ಕಮ್ಮಿಯಾಗುತ್ತಿದೆ ಅನ್ನಿಸಹತ್ತಿದೆ. ಅಂಥದರಲ್ಲಿಯೂ ಅವರಲ್ಲಿ ಹಲವರನ್ನು ನುಡಿಯರಿಮೆಯತ್ತ 
ಸೆಳೆಯುವಷ್ಟು ಹೆಂಗರುಳಿದೆ , ಈ ಬರೆಹಗಳಿಗೆ, 

ಓಎಲ್‌ಎನ್ ಅವರ ಅಂಕಣದಿಂದಾಗಿ ಲಕ್ಷಗಟ್ಟಲೆ ಜನ ಒಂದು ವರ್ಷದಷ್ಟು ಕಾಲ, ವಾರವಾರವೂ , 
ನುಡಿ ಅನ್ನುವ ದಿನದಿನದ, ಚಣಚಣದ ಅಚ್ಚರಿಯನ್ನು ರಸವತ್ತಾಗಿ ಧೇನಿಸುವಂತಾಯಿತು. ಆ ಧ್ಯಾನರಸವೀಗ 
ಹೊತ್ತಿಗೆಯಾಗಿ ಬರುತ್ತಿದೆ ಅನ್ನುವುದೊಂದು ಹಿಗ್ಗು. 


ನುಡಿಯೊಳಗಾಗಿ 


೨೪೪ 


ನುಡಿ ಮಿಡಿತ - ೨ 


- ಚಂದ್ರಶೇಖರ ತಾಳ್ಯ 


ಗೆಳೆಯ ಓ.ಎಲ್. ನಾಗಭೂಷಣ ಸ್ವಾಮಿಯವರ 'ನುಡಿಯೊಳಗಾಗಿ'ಪ್ರತಿವಾರವೂ ಪ್ರಜಾವಾಣಿಯಲ್ಲಿ 
ಓದುತ್ತಾ ಆ ಆ ವಾರವೇ ಅವರಿಗೆ ಫೋನು ಮಾಡುತ್ತಾ ಆ ಬರಹಗಳ ಮಹತ್ವವನ್ನು ನಾನು ಹೇಗೆ 
ಗ್ರಹಿಸಿದೇ ಎಂದು ನನ್ನ ತೊದಲುಲಿಯಲ್ಲಿ ಉಲಿಯುತ್ತಾ ಉಲ್ಲಾಸದಿಂದ ಸುಖಮಯವಾಗಿದ್ದೆ . ಹೀಗೆ 
ವಾರವೂ ಓದಿದ ಓದಿನ ಜ್ಞಾನವು ನಿಧಾನಕ್ಕೆ ನನ್ನೊಳಗಿಳಿಯುತ್ತಾ ' ಅರಿವಾಗುವ ಕ್ರಮ ' ನನಗೇ 
ಅಚ್ಚರಿಯನ್ನುಂಟುಮಾಡುತ್ತಿತ್ತು. ಅದಕ್ಕೆ ಕಾರಣವೆಂದರೆ ನಾನು ತಿಳಿದ ಅಥವಾ ತಿಳಿದುಕೊಂಡಿದ್ದೇನೆ 
ಅನ್ನುವ ಭ್ರಮೆಯ ಭಾಷಾ ತಿಳುವಳಿಕೆ, ಓ.ಎಲ್.ಎನ್ ಭಾಷೆಯ ಬಗ್ಗೆ ಹೇಳುತ್ತಿದ್ದ ವಿವರ ತುಂಬಾ 
ಭಿನ್ನವಾಗಿದ್ದದ್ದು. ಮೆಲುಕು ಹಾಕುತ್ತಿದ್ದಂತೆ ವಾರದಿಂದ ವಾರಕ್ಕೆ ನನ್ನ ತುಂಟತನ ಕಡಿಮೆಯಾಯಿತು, 
ಗಾಂಭೀರ್ಯದ ಎರಡೋ ಮುರೋ ಎಳೆ ನನ್ನೊಳಗೆ ನೂತುಕೊಳ್ಳತೊಡಗಿದವು. ಆಮೇಲೆ ಒಂದು 
ಸ್ಫೋಟವಾಗಿ ನಾನು ತಿಳಿಬೆಳಕಿನಲ್ಲಿರುವ ಅನುಭವವಾಯಿತು. 

ಅಬ್ಬಾ! ಈ ಓ.ಎಲ್.ಎನ್. ಎಂಬ ಅಸಾಧಾರಣ ಮನುಷ್ಯ ಬರೀ ವಿಮರ್ಶಕ ಎಂಬ ಅಭಿದಾನದಿಂದ 
ನನ್ನೊಳಗಿದ್ದವರು ಇದ್ದಕ್ಕಿದ್ದಂತೆ ಬೇರೆ ಏನೋ ಇದ್ದಾರೆ ಅನ್ನಿಸಿಬಿಟ್ಟಿತು. ಆ ಬೇರೆ ಏನೋ ಎಂಬ 
ಬೆರಗನ್ನು ಹುಟ್ಟಿಸಿದ್ದು ಈ ಬರಹಗಳೇ , 

ಭಾಷೆ ಎಂಬ ಸಂಸ್ಥೆಯ, ಭಾಷೆ ಎಂಬ ರಚನೆಯ ಬೃಹತ್ ಗುಪ್ತಕೋಶಕ್ಕೆ ಕೈ ಹಾಕಿ ಅದರಲ್ಲ 
ಮಗ್ಗುಲಗಳನ್ನೂ , ಆಯಾಮಗಳನ್ನೂ , ಹುಡುಕಿ ತಡಕಿ ಓದುಗರ ಹೃದಯಕ್ಕೆ ಮುಟ್ಟುವಂತೆ ಓದುಗರಿಗೆ 
ಹೇಳುತ್ತಿದ್ದ ಅವರ ರೀತಿ ಕಥನ ಮಾದರಿಯ ಅನನ್ಯ ಅಭಿವ್ಯಕ್ತಿ, ಭಾಷೆ ಹಲವಾರು ಶಾಸ್ತ್ರಗಳಂತೆ , 
ಸಂಗತಿಗಳಂತೆ ಒಂದೊಂದೂ ಪ್ರತ್ಯೇಕ ವ್ಯವಸ್ಥೆ ಎಂದು ಭಾವಿಸಿದ್ದ ನನ್ನ ರೂಢಿಗತ ತಿಳುವಳಿಕೆಯನ್ನು 
ಹೊಡೆದುಹಾಕಿ ಅದೆಲ್ಲಾ ' ಹುಸಿ ' ಎಂಬ ಅರಿವನ್ನು ಮೂಡಿಸಿದವು. ಬದುಕು, ಭಾಷೆ ಒಂದರೊಳಗೊಂದು 
ಕರಗಿಕೊಂಡಂತೆ ಭಾಷೆಯ ಸರ್ವಾಂಗಗಳನ್ನೂ ಬೇರುಮಟ್ಟದಲ್ಲಿ ವಿಶ್ಲೇಷಿಸುತ್ತಾ ಸಮಾಜ , ಸಂಸ್ಥೆ, 
ಸಮುದಾಯ , ಕುಲ, ರಾಜಕಾರಣ , ಶಿಕ್ಷಣ, ಧರ್ಮ, ತತ್ವಜ್ಞಾನ, ತರ್ಕ ಹೀಗೆ ಏನೆಲ್ಲಾ ನಮ್ಮ ನಡುವೆ, 
ನಮ್ಮ ಸುತ್ತಮುತ್ತ ಏನೇನನ್ನೂ ರಚಿಸಿಕೊಂಡಿದ್ದೇವೆಯೋ ಅದೆಲ್ಲ ಈ ಭಾಷೆಯೊಳಗೇ 
ಅಭಿವ್ಯಕ್ತಗೊಂಡಿರುವಂಥವು ಮತ್ತು ಈ ' ಭಾಷೆ ' ಎಂಬುದನ್ನು ನಮಗೆ ಬೇಕಾದಂತೆ ನಾವು ಕಟ್ಟಿಕೊಂಡ 
ಅಮೂರ್ತ ರಚನೆ ಎಂಬುದನ್ನು ಭಾರವಿಲ್ಲದಂತೆ ತಿಳಿಸುವ ಸ್ವಾಮಿಯವರ ಕ್ರಮದಲ್ಲೇ ಒಂದು ವಿಶಿಷ್ಟತೆ 
ಇರುವುದನ್ನು ಕಂಡುಕೊಂಡೆ. 

ಭಾಷೆಗೆ ಏನೆಲ್ಲಾ ಜೋಡಣೆಗಳಿವೆ ಅಥವಾ ಈ ಜೋಡಣೆಗಳಿಗೆ ಭಾಷೆ ಹೇಗೆ ಒಗ್ಗಿ ಒದಗಿಬಂದಿದೆ 
ಎಂಬ ತರ್ಕದಲ್ಲೇ ಹಿಂದಿನ, ಇಂದಿನ ಅಧಿಕಾರದ ಮರ್ಮ, ರಾಜಕಾರಣದ ಡೋಂಗಿತನ , ಜಡಗೊಂಡ 
ಧರ್ಮದ ವಿಪರೀತದ ವಿಲಾಸ , ಮನುಷ್ಯ ಆ ಮೂಲಕ ಮೇಲೆಳೆದುಕೊಂಡ ಸಂಕಟ , ಕೌರ್ಯ, 
ಹಿಂಸೆಯಂತಹ ಅಮೂರ್ತ ಮೂರ್ತಸ್ವರೂಪ, ' ಅರ್ಥ' ವನ್ನು ನಿಗದಿಗೊಳಿಸಿಕೊಂಡು ನಿರ್ದಿಷ್ಟ ಸಂಸ್ಥೆಗಳ 
ನಾಮಕರಣಕ್ಕನುಗುಣವಾಗಿ ಭಾಷೆಯನ್ನು ತಿರುಚಿಕೊಳ್ಳುವ ತಂತ್ರ, ಕುತಂತ್ರ, ತಾತ್ವಿಕ ನಿಗೂಢತೆ ಮುಂತಾದ 
ಎಲ್ಲವೂ ಅಡಕಗೊಂಡು ನಮ್ಮ ಅರಿವಿಗೆ ಬರುತ್ತವೆ. ಕುತೂಹಲದ ಸಂಗತಿ ಎಂದರೆ ಸಾವು ಖಚಿತವೆಂದು 
ತಿಳಿದಿದ್ದರೂ ತಾನು ಅಮರನಾಗಬೇಕೆಂಬ ಹಂಬಲದ ಸಂಭ್ರಾಂತಿಯಲ್ಲಿ ಮನುಷ್ಯ ಭಾಷೆಯನ್ನು ಹೇಗೆ 
ಬಳಸಿಕೊಂಡಿದ್ದಾನೆ ಎಂಬುದು. ಈ ಅರಿವು ನನ್ನೊಳಗೆ ತಲ್ಲಣವನ್ನೇ ಸೃಷ್ಟಿಸಿತು. 


೨೪೫ 


ನುಡಿಯೊಳಗಾಗಿ 


ಇಂಥಾ ಅರಿವನ್ನು ಹೊಸದು ಮಾಡುವ ಕ್ರಮದಲ್ಲಿ ಎಷ್ಟೆಲ್ಲಾ ಹಿರಿಯರನ್ನು ಓ .ಎಲ್.ಎನ್ . 
ಕರೆದುತಂದು ನಮ್ಮೆದರು ಮಾತನಾಡಿಸುತ್ತಾರೆ. ಯಾಸ್ಕ , ಭರ್ತೃಹರಿ , ಸಸೂರ್,ಚೋಮ್‌ಸಿ , ಅಲ್ಲಮ , 
ನಾಗಾರ್ಜುನ, ಬುದ್ದ ಎಲ್ಲರ ಜೊತೆಗೂ ಇಲ್ಲಿ ಸಂವಾದಿಸಿದ್ದಾರೆ. ಇವರೆಲ್ಲರ ಅಂತಿಮ ಉಳಿಕೆಯಾಗಿ 
ಅಲ್ಲಮ ಜೋಮ್ ಇದ್ದುಬಿಡುತ್ತಾರೆ ಅನ್ನಿಸುತ್ತೆ: ಅದೂ ಕೂಡ ಓ.ಎಲ್.ಎನ್ ರೀತಿಯಲ್ಲಿ ಇದ್ದೂ 
ಇಲ್ಲದಂತೆ, ಈ ಬರಹಗಳ ಅಂತರಂಗವೇ ಆ ವಿನ್ಯಾಸದ್ದು ಈ ಲೇಖನಗಳ ಮಂಡನೆಯ ವಿಧಾನದಲ್ಲೇ 
ಈ ಇಂಗಿತ ಇರುವಂತಿದೆ. 

- ವಿಶೇಷವೇನೆಂದರೆ ಈ ಬರಹಗಳ ಸ್ವರೂಪ ಅತಿರೇಕಗಳಿಲ್ಲದ, ಕಾಡು ಮರ ಕೂಡಿಯೇ ಇರಬೇಕೆಂಬ 
ಪರಿಜ್ಞಾನದ್ದು. ಇಲ್ಲಿ ನಿರ್ಣಯಗಳಿಲ್ಲ, ಆದಿ ಅಂತ್ಯ ಎಂಬ ದೃಷ್ಟಿವಾದದ ಸೋಂಕಿಲ್ಲ , ಬದಲಿಗೆ ಓದುಗನ 
ಶಕ್ತಾನುಸಾರ ನಿರ್ಣಸಿಕೊಳ್ಳಲು ಮತ್ತು ಆ ನಿರ್ಣಯಗಳನ್ನು ನೀರಲಾದ ನಿರ್ಮಿತಂಗಳೆಂಬಂತೆ ಗ್ರಹಿಸಿಕೊಳ್ಳಲು 
ಸರ್ವ ಸ್ವಾತಂತ್ರ್ಯವೂ ಲಭ್ಯ ಹಾಗಾಗಿ ಇಲ್ಲಿ ಇದ್ದೂ ಇಲ್ಲದ, ಇಲ್ಲದೆಯೂ ಇರುವ ಎರಡು ಕ್ರಮಗಳಿವೆ. 
ಈ ಕ್ರಮ ಬುದ್ದ ನಾಗಾರ್ಜುನರ ಕ್ರಮ ,ಚೋಮ್‌ಸ್ಕಿ ವಿಟೋ ಸಣ್ಣೂರರ ಕ್ರಮ , ನಡೆಗೆಟ್ಟ ನುಡಿಯ ಕ್ರಮ . 
ಓ .ಎಲ್.ಎನ್ . ಎಂಥಾ ಸೂಕ್ಷ್ಮಮತಿಯ ಚಿಂತಕರೆಂದರೆ ತಾನು ಭಾಷೆಯ ಬಗೆಗಿನ ಎಲ್ಲ ಗ್ರಹಿಕೆಗಳನ್ನು 
ಭಾಷೆ ಎಂಬ ರಚನೆಯ ಮೂಲಕವೇ ಹೇಳಬೇಕಲ್ಲವೇ ಎಂಬ ಅರಿವಿನಿಂದ ಹೊರಟು ಅದರ ಸಲಕರಣೆಗಳಲ್ಲೇ 
ಅನೇಕ ಬಗೆಯ ಆಟ ಕಟ್ಟುತ್ತಾರೆ ಮತ್ತು ಅದನ್ನು ಮುರಿಯುತ್ತಾರೆ. ಇದು ಅಲ್ಲಮನ ಕ್ರಮವೇ 
ಅಲ್ಲವೇ ( ರತ್ನ ಮಣಿಯಾದರೇನು ಬಂಧಿಸಿದ ಕುಂದಣದಲ್ಲೇ ಸಂದಿರಬೇಕು). ಈ ಆಟದಲ್ಲಿ ಟ್ರಾಜಿಡಿ 
ಇದೆ . ಕಾಮಿಡಿಯೂ ಇದೆ. ಟ್ರಾಜಿಡಿಯದ್ದೇ ತುಸು ಮೇಲುಗೈ ಅದಕ್ಕೆ ಕಾರಣ ಸ್ವಾಮಿಯವರಲ್ಲ, 
ಮನುಷ್ಯ ನಿರ್ಮಿತ ಭ್ರಾಂತಿನ ಗಾಳಿಗೋಪುರ, ಭಾಷೆ ಟ್ರಾಜಿಡಿಯಾಗುವ ಪರಿಯನ್ನೇ ಅಲ್ಲಮ ' ಭಾಷೆ 
ಎಂಬುದು ಪ್ರಾಣ ಘಾತುಕ' ಎಂದಿರಬೇಕು. “ ಅಕಟಕಟಾ ಶಬ್ದದ ಲಜ್ಜೆಯ ನೋಡಾ' ಎಂದಿರಬೇಕು. ಈ 
ಭಾಷೆ ಈ ಶಬ್ದದ ಗರ್ಭಗುಡಿಯ ಕತ್ತಲಿನ ಕೇಡನ್ನು ಇಲ್ಲವಾಗಿಸಬೇಕಾದರೆ ಮಾತನ್ನು 
ಜ್ಯೋತಿರ್ಲಿಂಗವಾಗಿಸಿಕೊಳ್ಳುವ ಪರಿಯನ್ನು ಅರಿಯಬೇಕು. ಇಂಥ ಸೃಜನಶೀಲ ಕ್ರಿಯೆಯೇ ಓ.ಎಲ್.ಎನ್ 
ಬರಹಗಳ ಶಕ್ತಿ. 

ಇಲ್ಲಿನ ಲೇಖನವೊಂದರಲ್ಲಿ ಅವರು ಹೇಳುತ್ತಾರೆ: ' ದಿವ್ಯ ಪ್ರಭೆಯನ್ನು ಮಂಕಾಗಿಸುವುದೇ ಶಿಕ್ಷಣದ 
ಉದ್ದೇಶ, ಪರಮಗುರಿ'. ಮಕ್ಕಳಲ್ಲಿ ಪ್ರಶ್ನೆಗಳಿರುವುದಿಲ್ಲ, ಕುತೂಹಲವಿರುತ್ತದೆ . ದೊಡ್ಡವರಲ್ಲಿ ಪ್ರಶ್ನೆಗಳಿರುತ್ತವೆ 
ಇದೆಲ್ಲ ನಮಗೆ ಗೊತ್ತಿದ್ದು ನಾವು ದೊಡ್ಡವರಾಗಬೇಕೆಂಬ ರೋಗ ವಿಪರೀತದ್ದಲ್ಲವೇ ? ರೂಢಿಗತ ಭಾಷೆ 
ಬದಲಾದರೆ ನಮ್ಮ ಗ್ರಹಿಕೆಯೂ ಬದಲಾಗುತ್ತದೆ. ಇದು ಸಿದ್ಧಾಂತವಾದರೆ ಉಪಯೋಗವಿಲ್ಲ. ತಳಮಟ್ಟದ 
ಸ್ಪಂದನಗಳನ್ನೇ ಬಡಿದೆಬ್ಬಿಸುವಂತಿರಬೇಕು. ಅದಕ್ಕೆ ಅಲ್ಲಮ ,ಚೋಮ್‌ಸ್ಕಿಯಂತಹ ಕ್ರಿಯಾಶೀಲರು ಬೇಕು. 
ಇಲ್ಲದಿದ್ದರೆ “ಕಲ್ಯಾಣ'. ಕಲ್ಯಾಣವೆಂಬುದೊಂದು ಬರೀ ಕನಸು. 

ಓ .ಎಲ್.ಎನ್ ಈ ಆಶಯವನ್ನೇ ವಿಸ್ತರಿಸುತ್ತಾ, ವಿಷದಗೊಳಿಸುತ್ತಾ ಸೂಕ್ಷ್ಮ ತಲ್ಲಣಗಳನ್ನು , ಕಂಪನಗಳನ್ನು 
ತಂದೊಡ್ಡುತ್ತಾರೆ. ಅಲ್ಲಲ್ಲಿ ಅವರ ಬರಹಗಳಲ್ಲಿ “ಉದಕದೊಳಗಣ ಉಷ್ಣದಂತೆ'. ಸಿಟ್ಟೂ ವಿಷಾದಗಳೂ 
ಪ್ರಕಟಗೊಳ್ಳುತ್ತವೆ. ಈ ಅಂಕಣ ಲೇಖನಗಳನ್ನು ಮುಕ್ತಾಯಗೊಳಿಸುವ ಮೂರು ವಾರದ ಅವಧಿಯಲ್ಲಿ 
ಅವರು ನಾಗಾರ್ಜುನನನ್ನು ಚರ್ಚಿಸಿ ನಂತರ ಅರ್ಥ ಮತ್ತು ಮೌನದ ಬಗೆಗಿನ ತಮ್ಮ ಚಿಂತನೆಯನ್ನು 
ದಾಖಲಿಸುತ್ತಾರೆ. ಈ ಕ್ರಮ ಆಕಸ್ಮಿಕವೂ ಅಲ್ಲ, ಸಾಂಕೇತಿಕವೂ ಅಲ್ಲ. ಎಂಬುದು ನನ್ನ ದಟ್ಟ ತಿಳುವಳಿಕೆ . 
ಏಕೆಂದರೆ 'ನೀರಲಾದ ನಿರ್ಮಿತಂಗಳು' ಎಂಬ ಆಳದ ಗ್ರಹಿಕೆಯ ಫಲಿತ ಇದು. ಕೊನೆಯ ಲೇಖನ 
' ಮೌನ' ದಲ್ಲಿ ಎಲ್ಲವೂ ಇಲ್ಲದಂತೆ ಇರುವಂತಿದೆ ಎಂದು ಅನ್ನಿಸಿದ ಕ್ಷಣ ನನ್ನ ಓದಿನ ಅಪೂರ್ವ ಕ್ಷಣ 
ಅಂದುಕೊಂಡಿದ್ದೇನೆ. 

ಇಂಥಾ ಓದಿಗೆ ನನ್ನನ್ನು ತೊಡಗಿಸಿದ ಕನ್ನಡ ನುಡಿಯ ಈ ಸೂಕ್ಷ್ಮಮತಿಯ ಬರಹಕ್ಕೆ ನಾನು 
ಆಭಾರಿಯಾಗಿರುವೆ. 


ನುಡಿಯೊಳಗಾಗಿ 


೨೪೬ 


ಅನುಬಂಧ - ೨ 


ನುಡಿಯೊಳಗಾಗಿ ಅಂಕಣದಲ್ಲಿ ಬರೆಯಬೇಕೆಂದುಕೊಂಡು ಟಿಪ್ಪಣಿ ಮಾಡಿಕೊಂಡಿದ್ದರೂ 
ಪೂರ್ಣರೂಪದಲ್ಲಿ ಬರೆಯಲಾಗದೆ ಹೋದ ಕೆಲವು ಸಂಗತಿಗಳು ಇಲ್ಲಿವೆ. ನುಡಿಯಲ್ಲಿ ಆಸಕ್ತರಿಗೆ 
ಉಪಯೋಗವಾದೀತೆಂದು ಅವನ್ನು ಅನುಬಂಧದಲ್ಲಿ ನೀಡಿದ್ದೇನೆ. 


೧ . ಭಾಷೆಗಳ ವರ್ಗೀಕರಣ ಕುರಿತು 
ಜಗತ್ತಿನ ಸುಮಾರು ಆರು ಸಾವಿರ ಭಾಷೆಗಳನ್ನು ಪ್ರತ್ಯೇಕ ಕುಟುಂಬಗಳನ್ನು ಭಾಷಾಶಾಸ್ತ್ರಜ್ಞರು 
ಕಲ್ಪಿಸಿಕೊಂಡಿದ್ದಾರೆ. ಅವಕ್ಕೆ ಒಂದೊಂದಕ್ಕೂ ಒಂದೊಂದು ಹೆಸರು ಇಟ್ಟಿದ್ದಾರೆ. ಅಲ್ಲೋನ್ , ಆನಿಯನ್ 
ಈಕ್ವಟೋರಿಯಲ್, ಆಫೊ ಏಸಿಯಾಟಿಕ್ , ಆಲ್ವಿಕ್ , ಆಸ್ಟ್ರೇಲಿಯನ್ ಅಬಾರಿಜನಲ್, ಆಕ್ರೋ - ಏಸಿಯಾಟಿಕ್ , 
ಆಕ್ರೋನೇಸಿಯನ್, ಇಂಡೊ ಪಾಸಿಫಿಕ್ , ಇಂಡೊ ಯೂರೋಪಿಯನ್, ಇರೋಖಿಯನ್, ಉಟೊ 
ಅಝುಕನ್ , ಉರಲಿಕ್ , ಎಸ್ಕಿಮೊ - ಆಲೆಯಟ್, ಓಟೊ - ಮಾಸ್ಟಿಯನ್, ಕಕೇಸಿಯನ್, ಕೊರಿಯನ್, 
ಖೋಸಿಯನ್ , ಗೆ - ಪನೊ - ಕರಿಬ್ , ಜಪಾನೀಸ್, ಟಾಯ್, ದ್ರವಿಡಿಯನ್, ನಾ - ದೆನೆ, ನಿಗರ್ - ಕಾಂಗೊ , 
ನಿಲೊ - ಸಹರನ್, ಪಾಲೆಯೊಸೈಬೀರಿಯನ್, ಪೆನುಟಿಯನ್, ಫಾರ್ಮೋಸನ್, ಮಸ್ಕೋಜಿಯನ್, 
ಮಾರ್ಕೊಚಿಬ್ಬಾನ್ , ಸ್ಟೋಅನ್‌ , ಸಿನೋಟಿಬೆಟಿಯನ್, ಹೋಕನ್ - ಇವು ಜಗತ್ತಿನ ಮುಖ್ಯ ಭಾಷಾ 
ಕುಟುಂಬಗಳು . 

ಭಾಷೆಗಳ ವರ್ಗೀಕರಣ ಸ್ಕೂಲವಾದದ್ದೇ ಹೊರತು ತೀರ ಖಚಿತವಲ್ಲ. 

ಆಗಸ್ಟ್ ಶೀಷರ್ ( ೧೮೨೧ -೬೮) ಭಾಷೆಗಳ ಪರಸ್ಪರ ಹೋಲಿಕೆಯ ಮೂಲಕ ಅವುಗಳ ನಡುವೆ 
ಇರುವ ಚಾರಿತ್ರಿಕ ಸಂಬಂಧವನ್ನು ಗುರುತಿಸಬಹುದು, ಭಾಷೆಯ ವಂಶವೃಕ್ಷ ರಚಿಸಬಹುದು ಅನ್ನುವ 
ಕಲ್ಪನೆಯನ್ನು ಪ್ರಸ್ತಾಪಿಸಿದ. 

ಭಾಷೆಗಳನ್ನು ವಿವಿಧ ಗುಂಪುಗಳಲ್ಲಿ ವಿಂಗಡಿಸಲು ಮೂರು ದಾರಿಗಳಿವೆ : ಜೆನಿಟಿಕ್ , ಟೈಪೋಲಾಜಿಕಲ್ 
ಮತ್ತು ಏರಿಯಲ್. 

ಮೊದಲನೆಯ ದಾರಿ ಹೆಚ್ಚು ಜನ ವಿದ್ವಾಂಸರು ನಡೆದಾಡಿ ಸವೆದಿರುವ ದಾರಿ. ಮಿಕ್ಕೆರಡು 
ದಾರಿಗಳಿಗಿಂತ ಹೆಚ್ಚು ಸ್ಪಷ್ಟವಾದ ಗುರುತು ಚಿಹ್ನೆಗಳು ಈ ದಾರಿಯಲ್ಲಿ ಎದುರಾಗುತ್ತವೆ. 

- ಒಂದು ಸಮಾನ ಮೂಲ ಇದ್ದಿರಬೇಕು ಅಲ್ಲಿ ಜನಿಸಿದ ಭಾಷೆಗಳು ಕಾಲಕ್ರಮದಲ್ಲಿ ಜಗತ್ತಿನಲ್ಲೆಲ್ಲ 
ಚೆದುರಿರಬೇಕು ಅನ್ನುವ ನಂಬಿಕೆ ಈ ದಾರಿಯನ್ನು ರೂಪಿಸಿದೆ. ಈ ದಾರಿಯಲ್ಲಿ ಸಾಗುವ ವಿದ್ವಾಂಸರು 
ಬರಹರೂಪದಲ್ಲಿ ದೊರೆತಿರುವ ಹಳೆಯ ದಾಖಲೆಗಳನ್ನು ಪುರಾವೆಗಳಾಗಿ ಬಳಸಿಕೊಳ್ಳುತ್ತಾರೆ; ಅವು 
ಸಿಗದಿದ್ದರೆ ಹೋಲಿಕೆಯ ವಿಧಾನ ಬಳಸುತ್ತಾರೆ. ಹಲವು ಭಾಷೆಗಳ ಅಪ್ಪ ಅಥವ ಅಮ್ಮ ಭಾಷೆಯ ರೂಪ 
ಹೀಗಿದ್ದಿರಬಹುದು ಅನ್ನುವ ಊಹೆ ಮಾಡುತ್ತಾರೆ. ಹದಿನೆಂಟನೆಯ ಶತಮಾನದಲ್ಲಿ ಬಳಕೆಗೆ ಬಂದ ಈ 
ವಿಧಾನ ಭಾಷೆಗಳ ಸರ್ವೇಕ್ಷಣೆಯಲ್ಲಿ ಇಂದೂ ಬಳಕೆಯಾಗುತ್ತಿದೆ . ಬರಹದ ದಾಖಲೆಗಳು ಬಹಳಷ್ಟಿಲ್ಲದ 


೨೪೭ 


ನುಡಿಯೊಳಗಾಗಿ 


ಯೂರೇಶಿಯದ ಭಾಷೆಗಳ ಬಗ್ಗೆ ಸಿಕ್ಕ ಯಶ ಮಿಕ್ಕ ಎಡೆಗಳಲ್ಲಿ ಇಲ್ಲ. ಭಾಷಾಕುಟುಂಬದ ಸದಸ್ಯರ ಪಟ್ಟಿ 
ಆದ್ದರಂದಲೇ ತಾತ್ಕಾಲಿಕ 

ಭಾಷೆಗಳ ನಡುವೆ ಇರುವ ರಾಚನಿಕ ಹೋಲಿಕೆಗಳನ್ನು ಗಮನಿಸಿ ಅಂದರೆ ಅವುಗಳ ವ್ಯಾಕರಣ , 
ಧ್ವನಿವ್ಯವಸ್ಥೆ , ಶಬ್ದಕೋಶದ ಸಮಾನ ಅಂಶಗಳನ್ನು ಗುರುತಿಸುವುದು ಮುಖ್ಯವೇ ಹೊರತು ಅವುಗಳ 
ನಡುವೆ ಇರುವ ನಿಜವಾದ ಅಥವ ಕಾಲ್ಪನಿಕ ಸಂಬಂಧವನ್ನು ಹುಡುಕುವುದಲ್ಲ ಅನ್ನುವುದು ಎರಡನೆಯ 
ದಾರಿ ಹಿಡಿದವರ ನಂಬಿಕೆ. ಈ ತತ್ವವನ್ನು ಮೊದಲು ಆಗಸ್ಟ್ ವಾನ್ ಶೆಗೆಲ್ ( ೧೭೬೭- ೧೮೪೫) 
ಆನಂತರ ಇತರರು ಪ್ರತಿಪಾದಿಸಿದರು . ಎರಡು ಭಾಷೆಗಳಲ್ಲಿ ಯಾವ ಸ್ವರಗಳ ಬಳಕೆ ಇದೆ, ಎಷ್ಟು 
ಸ್ವರಗಳಿವೆ, ಪದಗಳ ಅನುಕ್ರಮ ಖಚಿತವಾದದ್ದೂ , ಮುಕ್ತವಾದದ್ದೋ , ಇತ್ಯಾದಿ ರಾಚನಿಕ ಅಂಶಗಳ 
ಆಧಾರದ ಮೇಲೆ ಭಾಷೆಗಳ ವರ್ಗೀಕರಣ, ಐಸೊಲೇಟಿಂಗ್ , ಅನಲೆಟಿಕ್ , ಅಥವ ಪದದ ಬೇರು 
ಮುಖ್ಯವಾಗಿರುವ ಭಾಷೆಗಳು: ಇಂಥ ಭಾಷೆಗಳಲ್ಲಿ ಪ್ರತ್ಯಯ ಇತ್ಯಾದಿಗಳಿಂದ ಪದಗಳ ರೂಪ ಬದಲಾಗದು 
ಉದಾಹರಣೆಗೆ ಚೀನೀ , ವಿಯೆಟ್ನಾಮೀ , ಸಮೋವಾ ಇಂಥ ಭಾಷೆಗಳನ್ನು ಕನ್ನಡಕ್ಕೆ ಅನುವಾದಿಸಿಕೊಂಡರೆ 
“ನಾನು -ಕೊಳ್ಳು- ಕಿತ್ತಳೆ - ತಿನ್ನು ' ಅನ್ನುವಂಥ ರಚನೆಗಳು ಕಾಣುತ್ತವೆ 

ಇನ್‌ಫೆಕ್ಟಿಂಗ್, ಸಿಂಥೆಟಿಕ್ ಅಥವ ಮ್ಯೂಶನಲ್ : ವ್ಯಾಕರಣಾತ್ಮಕ ಸಂಬಂಧ ಪದಗಳ ಒಳರಚನೆಯನ್ನು 
ವ್ಯತ್ಯಾಸಮಾಡುವ ಮೂಲಕ ಸಷ್ಟಗೊಳಿಸಲಾಗುವುದು . ಇದರಿಂದ ಹಲವು ವ್ಯಾಕರಣಾತ್ಮಕ ಅರ್ಥಗಳು 
ಮೂಡುತ್ತವೆ. ಲ್ಯಾಟಿನ್, ಗ್ರೀಕ್, ಅರಾಬಿಕ್ , ಲ್ಯಾಟಿನ್ ಭಾಷೆಯಲ್ಲಿ - ಒ ಎಂಬ ರೀತಿಯಲ್ಲಿ ಕೊನೆಗೊಳ್ಳುವ 
ಪದ ಅಮೊ ಅನ್ನುವುದು ನಾನು ಪ್ರೀತಿಸುವೆ. ಇಲ್ಲಿ - ಒ ಅನ್ನುವುದು ಉತ್ತಮಪುರುಷ, ಏಕವಚನ, 
ವರ್ತಮಾನಕಾಲ , ಸಕರ್ಮಕ, ಇಂಡಿಕೇಟಿವ್ ಅನ್ನುವುದನ್ನೆಲ್ಲ ತೋರುತ್ತದೆ. 
- ಅಗ್ಲುಟಿನೇಟಿವ್ ಅಂಟುಭಾಷೆಗಳು: ಒಂದೊಂದು ಪದದ ಹಲವು ಘಟಕಗಳ ಸರಣಿಯ ಬೆಸುಗೆಯ 
ಮೂಲಕ ವ್ಯಾಕರಣ ಲಕ್ಷಣಗಳನ್ನು ತೋರ್ಪಡಿಸುವುದು: ಕನ್ನಡ ಇದಕ್ಕೊಂದು ಉದಾಹರಣೆ. ಓದುತ್ತಿದ್ದೇನೆ' 
ಅನ್ನುವುದು ಪದವೂ ಆಗಬಹುದು, ವಾಕ್ಯವೂ ಆಗಬಹುದು. ಇದರಲ್ಲಿ ಎನೆಲ್ಲ ಅಂಟಿಕೊಂಡಿವೆ ನೋಡಿ: 
ಓದು- ಉತ್ತ- ಇರು - ದ - ಏನೆ. ಟರ್ಕಿಶ್ , ಪಿನ್ನಿಶ್, ಜಪಾನಿ, ಸ್ವಾಹಿಲಿ ಕೂಡ ಇಂಥವೇ ಲಕ್ಷಣಗಳಿರುವಂಥವು. 

ಏರಿಯಲ್: ಭೌಗೋಳಿಕ ಜಗತ್ತಿನ ಯಾವ ಭಾಗದಲ್ಲಿ ಯಾವ ಭಾಷೆ , ಯಾವ ಭಾಷಾ ವರ್ಗ 
ಬಳಕೆಯಲ್ಲಿದೆ ? ಒಂದೇ ನಾಡಿನಲ್ಲೂ ಪದಗಳ ಉಚ್ಚಾರಣೆ, ಸ್ವರಗಳ ಬಳಕೆ , ಇತ್ಯಾದಿಗಳು ಪ್ರದೇಶದಿಂದ 
ಪ್ರದೇಶಕ್ಕೆ ಭಿನ್ನವಾಗುವ ರೀತಿ, ಸೋಸಿಯೊ ಲಿಂಗ್ವಿಸ್ಟಿಕ್‌ನಲ್ಲಿ ಹೆಚ್ಚು ಉಪಯುಕ್ತ . 

ಯಾವ ರಾಚನಿಕ ಅಂಶಗಳನ್ನು ಹೋಲಿಸಿ ಹೇಗೆ ತೀರ್ಮಾನಿಸುವುದು ? ಪದಕೋಶದ ಮಟ್ಟಿಗೆ 
೫೦ % ಸಮಾನ ಅಂಶ, ವ್ಯಾಕರಣದ ಮಟ್ಟಿಗೆ ೯೦ ಸಮಾನ ಅಂಶ ಇರುವ ಭಾಷೆಗಳು ಸಂಬಂಧಿಗಳೋ 
ಅಥವ ಪದಗಳ ನಡುವೆ ೯೯ ಸಮಾನ ಅಂಶ, ೪೫ ಅಂಶ ವ್ಯಾಕರಣದಲ್ಲಿ ಸಮಾನ ಇರುವವು 
ಸಂಬಂಧಿಗಳೇ ? ಪರಸ್ಪರ ಸಂಬಂಧವೇ ಇರದ ಭಾಷೆಗಳು ಜೊತೆಯಾಗಿ ಬದುಕಲು ತೊಡಗಿದಾಗ 
ಆಗುವ ಪ್ರಭಾವಗಳು ಬದಲಾವಣೆಗಳನ್ನು ಹೇಗೆ ಗ್ರಹಿಸುವುದು ? ಕನ್ನಡದ ಶಬ್ದಕೋಶ, ವಾಕ್ಯರಚನೆಗಳ 
ಮೇಲೆ ಇಂಗ್ಲಿಷಿನ ಪ್ರಭಾವ- ಅವೆರಡೂ ಸಂಬಂಧಿಗಳೇ ? ಇಂಥ ಪ್ರಶ್ನೆಗಳಿಗೆ ಉತ್ತರ ಸುಲಭವಿಲ್ಲ. 


೨ . ಜ್ಞಾತಿಪದಗಳು : ಕಾಗ್ರೇಟ್ ಪದಗಳು 
ಮಾರಿಸ್ ಸ್ವದೇಶ್ ( ೧೯೦೯ - ೬೭) ರಾಬರ್ಟ್ ಲೀಸ್ ( ೧೯೨೨): ಪರಸ್ಪರ ಸಂಬಂಧ ಇರುವ 
ಎರಡು ಭಾಷೆಗಳು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಹಿಂದೆ ಬೇರೆಯಾದವು ಅನ್ನುವುದನ್ನು ತಿಳಿಯುವುದಕ್ಕೆ 
ರೂಪಿಸಿದ ವಿಧಾನ ಒಂದಿದೆ. ನೂರು ಪದಗಳ ಪಟ್ಟಿಯೊಂದನ್ನು ಅವರು ಮೊದಲು ತಯಾರಿಸಿದರು. 
ಅವುಗಳ ಕನ್ನಡ ರೂಪ ಹೀಗಿದೆ: 


ನುಡಿಯೊಳಗಾಗಿ 


೨೪೮ 


ನಾನು, ನೀನು, ನಾವು, ಇದು, ಅದು, ಯಾರು , ಏನು, ಅಲ್ಲ , ಎಲ್ಲ, ಮೆನಿ ?, ಒಂದು, ಎರಡು, 
ದೊಡ್ಡ, ಉದ್ದ, ಚಿಕ್ಕ , ಹೆಣ್ಣು, ಗಂಡು, ಕುಳ, ಮೀನು, ಹಕ್ಕಿ , ನಾಯಿ , ಹೇನು, ಮರ, ಬೀಜ, ಎಲೆ, ಬೇರು, 
ತೊಗಟೆ, ತೊಗಲು , ಮಾಂಸ, ನೆತ್ತರು, ಎಲುಬು, ಜಿಡ್ಡು, ಮೊಟ್ಟೆ, ಕೊಂಬು , ಬಾಲ , ಪಕ್ಕ, ಕೂದಲು, 
ತಲೆ, ಕಿವಿ , ಕಣ್ಣು, ಮೂಗು, ಹಲ್ಲು, ನಾಲಗೆ, ಬಾಯಿ , ಮೂಗು, ಕ್ಲಾ ( ಉಗುರು ?), ಕಾಲು, ಮೊಳಕಾಲು, 
ಕೈ , ಹೊಟ್ಟೆ, ಕತ್ತು , ಎದೆ, ಮೊಲೆ, ಈಲಿ, ಕುಡಿ, ತಿನ್ನು , ಕಚ್ಚು , ನೋಡು, ಕೇಳು, ತಿಳಿ, ಮಲಗು, ಸಾಯಿ , 
ಕೋಲ್ಲು, ಈಜು, ಹಾರು, ನಡೆ , ಬಾ , ಕೂರು, ನಿಲ್ಲು, ( ಲೈ - ಅಡ್ಡಾಗು ?), ಕೊಡು, ಹೇಳು, ಸನ್ 
(ಹೊತ್ತು?). ತಿಂಗಳು ( ಚಂದ್ರ), ಚುಕ್ಕೆ ( ನಕ್ಷತ್ರ), ನೀರು, ಮಳೆ, ಕಲ್ಲು, ಮರಳು, ಮಣ್ಣು, ಮೋಡ, ಹೊಗೆ, 
ಬೆಂಕಿ, ಬೂದಿ, ಉರಿ, ದಾರಿ, ಬೆಟ್ಟ , ಕೆಂಪು, ಹಸಿರು, ಹಳದಿ, ಬಿಳಿ, ಕಪ್ಪು, ಇರುಳು, ಬಿಸಿ, ತಣ್ಣ, ಇಡೀ 
( ಫುಲ್), ಹೊಸ, ಒಳ್ಳೆಯ , ಗುಂಡು ( ರೌಂಡ್), ಒಣ, ಹೆಸರು 

- ಇವು ನೂರು ಮೂಲಭೂತ ಕಾಗೇಟ್ ಪದಗಳು. ಇವತ್ತು ಬಳಕೆಯಲ್ಲಿರುವ ಎರಡು ಭಾಷೆಗಳಲ್ಲಿ 
ಶೇ ೬೦ ಕಾಗ್ರೇಟ್‌ಗಳಿದ್ದರೆ ಅವು ೧೬ .೯ ಶತಮಾನಗಳ ಹಿಂದೆ, ಸುಮಾರು ಕ್ರಿಶ ೩೦೦ರಲ್ಲಿ ಬೇರೆ ಬೇರೆ 
ದಾರಿ ಹಿಡಿದವು ಎಂದು ತಿಳಿಯಬಹುದು. 


ಸಮಾನ 


ಇಷ್ಟು ಶತಮಾನದ ಹಿಂದೆ ಬೇರೆಯಾದವು 


೧೦೦ 


೯೫ 


೯೦ 


೧. ೭ 
೩ . ೫ 
೫ . ೪ 


೭೪ 


88ಸಿಸಿ9 


9888C 


೧೧. ೮ 
೧೪.೩ 
೧೬.೯ 
೧೯ . ೮ 
೨೨.೯ 
೨೬ . ೫ 
೩೦. ೩ 
೩೪. ೮ 
೩೯.೯ 
೪೫. ೯ 
೫೬. ೬ 
೭೫. ೬ 
೧೦೨. ೬ 
೧೪೮. ೪ 
೨೫೫. ೦ 


೨ರ್೪ 


ನುಡಿಯೊಳಗಾಗಿ 


೩ . ಒಂಟಿಬಡಕ ಭಾಷೆಗಳು 
ಕೆಲವು ಭಾಷೆಗಳಿಗೆ ಇತರ ಯಾವ ಭಾಷೆಗಳೊಡನೆಯೂ ಸಂಬಂಧ ಕಲ್ಪಿಸಲಾಗದೆ ಅವು 
ಒಂಟಿಯಾಗಿಯೇ ಉಳಿದುಬಿಟ್ಟಿವೆ. ಕೊರಿಯನ್ ಮತ್ತು ಜಪಾನೀಸ್ ಇವೆರಡೂ ಇಂಥ ಭಾಷೆಗಳಿಗೆ 
ಪ್ರಸಿದ್ದವಾದ ನಿದರ್ಶನಗಳು. ಇನ್ನು ಕೆಲವು ಭಾಷೆಗಳ ಬಗ್ಗೆ ರಾಚನಿಕವಾಗಿ ಅಥವ ಚಾರಿತ್ರಿಕವಾಗಿ 
ತಿಳಿದಿರುವುದು ತೀರ ಸ್ವಲ್ಪ ಪ್ರಾಚೀನ ಕಾಲದ ಭಾಷೆಗಳಲ್ಲೂ ಇಂಥವಿವೆ. ಸೇನಿನ ಉತ್ತರ ಭಾಗದಲ್ಲಿ, 
ಎಬೋ ನದಿಯ ದಂಡೆಯಲ್ಲಿ, ಜನ ಮಾತಾಡುತ್ತಿದ್ದ ಐಬೀರಿಯನ್‌ ಹಿಂದೊಮ್ಮೆ ಪಶ್ಚಿಮ ಯೂರೋಪಿನಲ್ಲೆಲ್ಲ 
ಬಳಕೆಯಲ್ಲಿತ್ತು. ಈಗ ಕೆಲವು ಶಾಸನಗಳು, ವಸ್ತುಗಳ ಮೇಲೆ ಬರೆದ ಬರಹದ ಅದ್ದರಿಂದ ಈ ಭಾಷೆಯ 
೨೮ ಅಕ್ಷರಗಳನ್ನು ಪತ್ತೆ ಮಾಡಿ, ಅವುಗಳ ಬರಹ ಗ್ರೀಕ್ ಮತ್ತು ಫೋನೀಶಿಯನ್ ವರ್ಣಮಾಲೆಗೆ 
ಹೊಂದುತ್ತದೆ ಎಂದು ತಿಳಿಯಲಾಗಿದೆ. ಪ್ರಪ್ರಾಚೀನ ಇಂಡೋಯೂರೋಪಿಯನ್ ಅಲೆಮಾರಿಗಳು 
ಬಳಸುತ್ತಿದ್ದ ಒಂದು ಭಾಷೆ ಬಾಸ್ ಈಗ ಯೂರೋಪಿನ ಪ್ರಾಂತಗಳಲ್ಲಿ ಸುಮಾರು ಏಳು ಲಕ್ಷ ಜನರ 
ಆಡು ಭಾಷೆಯಾಗಿ ಉಳಿದುಕೊಂಡಿದೆ. ಸೇನ್ ಮತ್ತು ಫ್ರಾನ್ಸ್‌ಗಳ ನಡುವೆ ಸಿಲುಕಿಕೊಂಡು ತೀರ 
ದಮನಕ್ಕೆ ಗುರಿಯಾಗಿದ್ದ ಈ ಭಾಷಿಕರು ಹಟ ಹಿಡಿದು ತಮ್ಮ ಭಾಷೆಗೆ ಮರು ಜೀವ ತುಂಬಿದ್ದು 
ರೋಚಕ ಇತಿಹಾಸ. ಅದನ್ನು ಕುರಿತು ಸ್ಪುಟ್ನಾಬ್ ಕಾಂಗಾಸ್ ಭಾಷೆಯ ಹತ್ಯೆ ಜನಾಂಗದ ಹತ್ಯೆ ಎಂಬ 
ಲೇಖನ ಬರೆದಿದ್ದು ಅದರ ಕನ್ನಡ ಅನುವಾದವನ್ನು ಕನ್ನಡ ವಿಶ್ವವಿದ್ಯಾಲಯದ ' ಅಧ್ಯಯನ' ನಿಯತಕಾಲಿಕದ 
ಮೊದಲ ಸಂಚಿಕೆಯಲ್ಲಿ ನೋಡಬಹುದು. ಆಧುನಿಕ ಇಟಲಿಯ ಟಸ್ಕನ್ ಪ್ರಾಂತದಲ್ಲಿ ಬಳಕೆಯಾಗುತ್ತಿದ್ದ 
ಎಟೂಸ್ತನ್ ಭಾಷೆ ಕ್ರಿಪೂ ೬ನೆಯ ಶತಮಾನದಲ್ಲಿ ಉಚ್ಛಾಯ ಸ್ಥಿತಿಯಲ್ಲಿದ್ದ ನಾಗರಿಕತೆಯ ಜನ 
ಆಡುತ್ತಿದ್ದ ಭಾಷೆ. ಈಗ ಅದು ಸುಮಾರು ೧೦ ,೦೦೦ ಶಾಸನಗಳಲ್ಲಿ ಬರಹದ ರೂಪದಲ್ಲಷ್ಟೆ ದೊರೆಯುತ್ತದೆ. 
ಇಂಗ್ಲಿಶ್ ಲೇಖಕ ಎಟೂಸ್ಕನ್ ಪ್ಲೇಸಸ್ ಎಂಬ ತನ್ನ ಲೇಖನ ಸರಣಿಯಲ್ಲಿ ಈ ಭಾಷೆ, ನಾಗರಿಕತೆ, 
ಅವಶೇಷಗಳನ್ನು ಕುರಿತು ಬರೆದಿದ್ದಾನೆ. ಕ್ರಿಪೂ ೩೧೦೦ರ ಸುಮೇರಿಯನ್ ಭಾಷೆ ಎರಡು ಸಾವಿರ 
ವರ್ಷಗಳ ಕಾಲ ಜಾಗತಿಕ ಭಾಷೆಯಾಗಿದ್ದರೂ ಅದಕ್ಕೂ ಮಿಕ್ಕ ಭಾಷೆಗಳಿಗೂ ಇರುವ ಭಾಷಿಕ ಸಂಬಂಧ 
ತಿಳಿದಿಲ್ಲ. ಈಗಿನ ಇರಾನ್‌ನ ಖುಸ್ತಾನ್‌ನ ನೈಋತ್ಯಕ್ಕೆ ಇದ್ದ ಎಲಮ್‌ನಗರದ ಜನ ಆಡುತ್ತಿದ್ದ 
ಎಲಮೈಟ್ ಕ್ರಿಪೂ ೩೦೦೦ದಿಂದ ಕ್ರಿಶ ೧ರವರೆಗೆ ಬದುಕಿತ್ತು. ಮೊದಲಲ್ಲಿ ಚಿತ್ರಲಿಪಿಯೂ ಆನಂತರ 
ಕ್ಯೂನಿಫಾರಂ ಲಿಪಿಯೂ ಬಳಕೆಯಾಗುತ್ತಿದ್ದವು. ಈ ಭಾಷೆಗೂ ನಮ್ಮ ದ್ರಾವಿದಡ ಭಾಷೆಗಳಿಗೂ ನಂಟು 
ಇರಬಹುದೇ ಅನ್ನುವ ಶೋಧ ನಡೆಯುತ್ತಿದೆ. ಮೊಹೆಂಜೊದಾರೊ , ಅಂದರೆ ಸತ್ತವರ ದಿಬ್ಬ ಅನ್ನುವ 
ಅರ್ಥವಿದೆಯಂತೆ, ಈಗಿನ ಪಾಕಿಸ್ತಾನದಲ್ಲಿ ಸಿಂಧೂ ನದಿಯ ದಂಡೆಯಮೇಲಿರುವ ಈ ಪ್ರದೇಶದಲ್ಲಿ 
ಕ್ರಿಪೂ ೩೦೦೦ದ ಭಾಷೆಯ ಬರಹದ ದಾಖಲೆಗಳು ದೊರೆತಿವೆ, ಇನ್ನೂ ಓದಲಾಗಿಲ್ಲ. ಹಾಗೆಯೇ 
ಭಾರತ, ಪಾಕಿಸ್ತಾನದ ಗಡಿ ಪ್ರದೇಶದ ಕಾಶ್ಮೀರ ಕಣಿವೆಯ , ಸುಮಾರು ಐವತ್ತು ಸಾವಿರ ಜನ ಬಳಸಡುವ 
ಬುರುಶಾಕಿ ಎಂಬ ಲಿಪಿ ಇಲ್ಲದ ಭಾಷೆಯೂ ಮತ್ತೊಂದು ಒಂಟಿಬಡಕ ಭಾಷೆ. ಭಾರತದ ಮಧ್ಯಪ್ರದೇಶದಲ್ಲಿ 
ಬಳಕೆಯಲ್ಲಿರುವ ನಹಾಲಿ ಕೂಡ ಇಂಥದ್ದೇ . ರಶಿಯಾದಲ್ಲಿ ಸುಮಾರು ೪೦೦ ಜನ ಬಳಸುವ ಗಿಲ್ಯಾಕ್ , 
ಜಪಾನಿನ ಐನು ಬುಡಕಟ್ಟಿನ ಜನ ಬಳಸುವ ಐನು, ಅಮೆರಿಕದ ಬುಡಕಟ್ಟುಗಳು ಬಳಸುವ ಇನ್ನಿತರ 
ಭಾಷೆಗಳು ಸೇರಿದಂತೆ ಒಟ್ಟು ೧೮ ಒಂಟಿಬಡಕ ಭಾಷೆಗಳನ್ನು ವಿದ್ವಾಂಸರು ಗುರುತಿಸಿದ್ದಾರೆ. 


೪. ಲಿಪಿ ಲೋಕ 
ಲಿಪಿಯ ಶೈಲಿ, ಗಾತ್ರ, ಬರವಣಿಗೆಯ ಕ್ರಮ (ಎಡದಿಂದ ಬಲಕ್ಕೆ , ಬಲದಿಂದ ಎಡಕ್ಕೆ , ಮೇಲಿನಿಂದ 
ಕೆಳಕ್ಕೆ) ಇವುಗಳ ಆಧಾರದ ಮೇಲೆ ಲಿಪಿಗಳನ್ನು ಅಧ್ಯಯನ ಮಾಡುವ ಕ್ರಮವೂ ಇದೆ. ಇದಕ್ಕಿಂತ ಹೆಚ್ಚು 


ನುಡಿಯೊಳಗಾಗಿ 


೨೫೦ 


ಉಪಯುಕ್ತವಾದುದೆಂದರೆ ಭಾಷೆಯೊಂದರ ಧ್ವನಿ ವ್ಯವಸ್ಥೆಗೂ ಬರವಣಿಗೆಯ ಲಿಪಿ ವ್ಯವಸ್ಥೆಗೂ ಇರುವ 
ಸಂಬಂಧವನ್ನು ಆಧರಿಸಿ ಪರಿಶೀಲಿಸುವ ಕ್ರಮ . ಇಂದು ಬಳಕೆಯಲ್ಲಿರುವ ಬಹಳಷ್ಟು ಲಿಪಿಗಳು 
ಹೊನೊಲಾಜಿಕಲ್, ಅಂದರೆ ಧ್ವನಿಸಂಬಂಧಿಯಾದವು. ನಾನ್ ಫೆನೋಲಾಜಿಕಲ್ ಅಂದರೆ ಧ್ವನಿಸಂಬಂಧವಿರದ 
ಲಿಪಿಗಳು ಬರವಣಿಗೆಯ ಚರಿತ್ರೆಯ ಆದಿ ಕಾಲಕ್ಕೆ ಸೇರಿದವು. ಇಂದೂ ಹಲವು ಬಗೆಗಳಲ್ಲಿ, ಉದಾಹರಣೆಗೆ 
ಸಂಚಾರ ಸಂಕೇತಗಳಲ್ಲಿ , ಬಳಕೆಯಾಗುತ್ತಿರುವಂಥವು. 

ಚಿತ್ರಲಿಪಿ ಈ ಬರವಣಿಗೆಯ ವ್ಯವಸ್ಥೆಯಲ್ಲಿ ಸಂಕೇತಗಳಿಗೂ ಭಾಷೆಯ ಧ್ವನಿ ವ್ಯವಸ್ಥೆಗೂ 
ಸಂಬಂಧವಿರುವುದಿಲ್ಲ. ಜಗತ್ತಿನ ಸಂಗತಿಗಳನ್ನು ಗುರುತಿಸಬಹುದಾದ ರೀತಿಯಲ್ಲಿರೇಖಿಸುವ, ಚಿತ್ರಗೊಳಿಸುವ 
ಕೆಲಸ ಇಲ್ಲಿ ನಡೆಯುತ್ತದೆ. ಚಿತ್ರದ ಚೆಲುವು ಮುಖ್ಯವಲ್ಲ, ಚಿತ್ರ ತಟ್ಟನೆ ಅರ್ಥವಾಗಬೇಕು, ಸ್ಪಷ್ಟವಾಗಿರಬೇಕು, 
ಮತ್ತೆ ಅದೇ ವಿಚಾರವನ್ನು ಇನ್ನೊಬ್ಬರು ಹೇಳುವುದಕ್ಕೂ ಒದಗಿ ಬರುವಂತಿರಬೇಕು ಅನ್ನುವುದು ಮುಖ್ಯ . 
ಇಂದು ವಾಹನ ಚಲಾಯಿಸುವವರು ರಸ್ತೆಯ ಬದಿಯ ಚಿತ್ರ ಸಂಕೇತಗಳನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುವ 
ಸಂಭವ ಇಲ್ಲ. ಯಾಕೆಂದರೆ ಈ ಚಿತ್ರಗಳೆಲ್ಲ ಇಂದು ನಮಗೆ ಅರ್ಥವಾಗುತ್ತವೆ, ಚಿತ್ರ ಬರೆದ ಸಂದರ್ಭದಲ್ಲೇ 
ನಾವೂ ಇದ್ದೇವೆ. ಆದರೆ ಪ್ರಾಚೀನ ಚಿತ್ರಲಿಪಿಯ ಸಂದರ್ಭ ನಮಗೆ ಅರಿವಾಗುವ ಸಂಭವ ಇಲ್ಲವೇ 
ಇಲ್ಲವಾದ್ದರಿಂದ ವ್ಯಾಖ್ಯಾನಗಳಿಗೆ, ತಪ್ಪು ತಿಳಿವಳಿಕೆಗಳಿಗೆ ಸಾಕಷ್ಟು ಅವಕಾಶವಿದೆ. ಚಿತ್ರಲಿಪಿಗಳು ಐದು 
ಸಾವಿರ ವರ್ಷಗಳಷ್ಟು ಹಳೆಯವು. ಅಮೆರಿಕದ ಹಾರ್ಸ್ ಕ್ಯಾನ್ಯನ್‌ನಲ್ಲಿ ದೊರೆತ ಆದಿವಾಸಿಗಳ 
ಚಿತ್ರಲಿಪಿಯ ಉದಾಹರಣೆ ಇಲ್ಲಿದೆ ನೋಡಿ. 


ವಿಚಾರಚಿತ್ರಲಿಪಿ ಇಂಗ್ಲಿಷ್‌ನಲ್ಲಿ ಈಡಿಯೋಗ್ರಾಫ್ ಎನ್ನುವುದನ್ನು ಹೀಗೆ ವಿವರಿಸಿಕೊಳ್ಳಬಹುದು. 
ಇದು ಚಿತ್ರಲಿಪಿಯ ಮುಂದಿನ ಹಂತವಿದ್ದೀತು. ಇಲ್ಲಿ ಒಂದೊಂದು ಚಿತ್ರಕ್ಕೂ ಒಂದು ಸಾಂಪ್ರದಾಯಿಕ 
ಅರ್ಥವಿರುತ್ತದೆ. ಅದು ಮುಖ್ಯವೇ ಹೊರತು ಲೋಕದ ಸಂಗತಿಯನ್ನು ಚಿತ್ರವತ್ತಾಗಿ ತಿಳಿಸುವುದಲ್ಲ. 
ಸುಮೇರಿಯದ ವಿಚಾರಚಿತ್ರಲಿಪಿಗಳು ಈ ಕಾರಣದಿಂದಲೇ ಚಿತ್ರಲಿಪಿಯಲ್ಲಿ ಹೇಳಲಾಗದ ಸಂಗತಿಗಳನ್ನು 
ಒಳಗೊಳ್ಳಲು ಸಾಧ್ಯವಾಯಿತು ಅನ್ನುತ್ತಾರೆ . ಉದಾಹರಣೆಗೆ ಕಾಲುಗಳ ಚಿತ್ರ ನಡೆಯುವುದು, ನಿಂತ ವ್ಯಕ್ತಿ, 
ಹೋಗು, ಬಾ ಇತ್ಯಾದಿ ಅರ್ಥ ಸಮುದಾಯವನ್ನೇ ಸೂಚಿಸೀತು. ಚಿತ್ರಲಿಪಿಯಲ್ಲಿ ಈ ಅವಕಾಶವಿರಲಿಲ್ಲ. 


୬୪୦ 


ನುಡಿಯೊಳಗಾಗಿ 


ಮುಂದೆ ಇರುವ ಚಿತ್ರದಲ್ಲಿ ಮೂರು ಪ್ರಾಚೀನ ನಾಗರಿಕತೆಗಳು ವಿಚಾರಚಿತ್ರಲಿಪಿಯನ್ನು ಬೆಳೆಸಿಕೊಂಡ 
ಪುಟ್ಟ ಉದಾಹರಣೆಯನ್ನು ನೋಡಬಹುದು. 


Ancient Sumerian 


Ancient Egyptian 


Chinese 


( 


Eye 


See (verb ) 


H Eye 


orost 


೧ 
) 
{ 
{ 
{ 
ಐ 


Water 


of Water 


Mountains 


Cities 


Mountain 


Torch 


X 


Fire 


Person 


ಇ 
ಈ 


Person 


Women 


Woman 


ಬೆಣೆಲಿಪಿ ಅಥವ ಕ್ಯೂನಿಫಾರಮ್. ' ಬೆಣೆಯ ಆಕಾರದ' ಎಂಬ ಅರ್ಥದ ಲ್ಯಾಟಿನ್ ಪದದಿಂದ 
ರೂಪುಗೊಂಡದ್ದು ಈ ಹೆಸರು, ಮೊನಚು ತುದಿಯ ಸ್ಟೈಲಸ್ ಅಥವ ಚೂಪಕಡ್ಡಿಯನ್ನು ಮೆದು 
ಮಣ್ಣಿನ ಫಲಕದ ಮೇಲೆ ಒತ್ತಿ, ಆನಂತರ ಮಣ್ಣಿನ ಹಲಗೆಯನ್ನು ಸುಟ್ಟು, ಬರವಣಿಗೆಯನ್ನು ಕಾಪಾಡುವ 
ಕ್ರಮ ; ನಿಧಾನವಾಗಿ ಈ ಚಿಹ್ನೆಗಳನ್ನು ಕಲ್ಲಿನಂಥ ಗಟ್ಟಿ ವಸ್ತುಗಳ ಮೇಲೆ ಕೆತ್ತುವ ಕ್ರಮ ಜಾರಿಗೆ ಬಂದವು. 
ಎಡಬದಿಯಲ್ಲಿ ಮತ್ತು ಮೇಲ್ಬಾಗದಲ್ಲಿ ದಪ್ಪವಾದ ಗುರುತುಗಳು ಇರುವುದನ್ನು ಗಮನಿಸಿ ಈ ಚಿಹ್ನೆಗಳನ್ನು 
ಎಡದಿಂದ ಬಲಕ್ಕೆ ಬರೆಯುತಿದ್ದರೆಂದು, ಕೆಲವೊಮ್ಮೆ ಮೇಲಿನಿಂದ ಕೆಳಕ್ಕೆ ಬರೆಯುತಿದ್ದರೆಂದೂ ಊಹಿಸಿದ್ದಾರೆ. 
ಈ ಬರವಣಿಗೆಯಲ್ಲಿ ಚಿತ್ರದ ವಾಸ್ತವ ಆಕಾರ ಶೈಲೀಕೃತಗೊಳ್ಳುತ್ತ ಸಾಗುವುದನ್ನು ಗಮನಿಸಬಹುದು. 
ಮುಂದಿನ ಉದಾಹರಣೆಯಲ್ಲಿ 'ತಲೆ' ಅನ್ನುವುದು ಎರಡು ಸಾವಿರ ವರ್ಷಗಳಲ್ಲಿ ತಳೆದ ವಿವಿಧ 
ರೂಪಗಳನ್ನು ಗಮನಿಸಿ. 


3 … < = 1 - 1K 


1 TP 


..... ....... ... 


ನುಡಿಯೊಳಗಾಗಿ 


೨೫೨ 


C೧ದ 


೧ 


ಪ] 


ಮೊದಲನೆಯ ಚಿತ್ರಲಿಪಿ ಸುಮಾರು ಕ್ರಿಪೂ ೩೦೦೦ದ ಅವಧಿಯದ್ದು. 
ಕ್ರಿಪೂ ೨೮೦೦ರ ಹೊತ್ತಿಗೆ ತಲೆಯ ಚಿತ್ರದ ' ದಿಕ್ಕು ' ಹೊರಳಿದೆ. 
ಕ್ರಿಪೂ ೨೬೦೦ರ ಹೊತ್ತಿಗೆ ತಲೆಯ ವಾಸ್ತವ ಚಿತ್ರ ಶೈಲೀಕರಣಗೊಂಡು ಸ್ಮಾರಕಗಳ 
ಮೇಲೆ ಹೀಗೆ ಕಾಣಿಸಿಕೊಳ್ಳುತ್ತದೆ . 
ಸುಮಾರು ಇದೇ ಹೊತ್ತಿನಲ್ಲಿ ಮಣ್ಣಿನ ಹಲಗೆಯ ಮೇಲಿನ ಬೆಣೆ ಲಿಪಿಯಲ್ಲಿ ತಲೆ 
ಕಾಣುತಿದ್ದದ್ದು ಹೀಗೆ. 
ಕ್ರಿಪೂ ೩೦೦೦ದ ಅವಧಿ ಮುಗಿಯುತ್ತಿದ್ದ ಕಾಲದಲ್ಲಿ ತಲೆಯನ್ನು ಹೀಗೆ ಬರೆಯುತ್ತಿದ್ದರು. 
ಕ್ರಿಪೂ ೨೦೦೦ದ ಸಹಸ್ರಮಾನದ ಆರಂಭದಲ್ಲಿ ಹಳೆಯ ಅಸ್ಪೀರಿಯನ್ ಬರವಣಿಗೆಯಲ್ಲಿ 
ತಲೆ ಹೀಗೆ ಕಾಣುತ್ತಿತ್ತು . 
ಕ್ರಿಪೂ ೧೦೦೦ದ ಸಹಸ್ರಮಾನದಲ್ಲಿ ಅಸ್ಪೀರಿಯನ್ ಲಿಪಿಕಾರರು ತಲೆಯ ಸಂಕೇತವನ್ನು 
ಹೀಗೆ ಸರಳಗೊಳಿಸಿದ್ದರು. ಈ ಲಿಪಿ ಮರೆಯಾಗುವವರೆಗೆ ಇದು ಹೀಗೇ ಉಳಿದಿತ್ತು 

ಅನ್ನುತ್ತಾರೆ. 
ಈಜಿಪ್ನ ಪವಿತ್ರಲೇಖನ, ಅಥವ ಹೈರೋಗ್ಲಿಫಿಕ್ಸ್ ಅಲ್ಲಿನ ದೇಗುಲಗಳ ಗೋಡೆಗಳ ಮೇಲೆ, 
ಪಿರಮಿಡ್ಡುಗಳ ಕಲ್ಲುಗಳ ಮೇಲೆ ಬಳಕೆಯಾಗುತ್ತಿತ್ತು. ಕ್ರಿಪೂ ೩೦೦೦ದ ಅವಧಿಯ ಈ ಬರವಣಿಗೆ 
ಬಲದಿಂದ ಎಡಕ್ಕೆ, ಮೇಲಿನಿಂದ ಕೆಳಕ್ಕೂ ಇರುವ ನಿದರ್ಶನಗಳು ಇವೆಯಂತೆ. ಈ ಬಗ್ಗೆ ಹೆಚ್ಚಿನ 
ವಿವರಣೆಗೆ ರೊಸೆಟ್ಟಾ ಕುರಿತ ಲೇಖನ ಮತ್ತು ಲಿಪಿಯ ಒಗಟು ಒಡೆದು ಲೇಖನ ನೋಡಿ. . 

ಪದಚಿತ್ರ ಅಥವ ಲೋಗೋಗ್ರಾಮ್ ನ ಉತ್ತಮ ಉದಾಹರಣೆಯೆಂದರೆ ಚೀನೀ ಭಾಷೆಯ ಲಿಪಿ 
ಮತ್ತು ಜಪಾನಿನ ಕಾಂಜೀ ಲಿಪಿ. ಈ ಹೆಸರು ವ್ಯಾಪಕವಾಗಿ ಬಳಕೆಯಲ್ಲಿದ್ದರೂ ಗಮನಿಸಬೇಕಾದ 
ಮಾತೆಂದರೆ ಚಿತ್ರದ ಗೆರೆಗಳು ಪದಗಳ ಭಾಗಗಳನ್ನು ಸಂಕೇತಿಸುತ್ತವೆ . ಚೀನೀ ಲಿಪಿಯನ್ನು ಕುರಿತು ಸ್ವಲ್ಪ 
ಹೆಚ್ಚಿನ ಮಾಹಿತಿಗೆ ಕಣಿಮೂಳೆ ಲೇಖನ ನೋಡಿ. 


ಧ್ವನಿಸಂಬಂಧೀ ಲಿಪಿಗಳು 
ನಾವು ನೀವುಉಚ್ಚರಿಸುವ ಸ್ವರ, ವ್ಯಂಜನ ಮತ್ತು ವ್ಯಂಜನ ಹಾಗೂ ಸ್ವರಗಳ ಸಂಯೋಜನೆಗಳು 
ಒಂದೊಂದಕ್ಕೂ ಪ್ರತ್ಯೇಕ ಸಂಕೇತಗಳನ್ನು ರೂಪಿಸಿಕೊಳ್ಳುವ ಬರವಣಿಗೆಯ ಕ್ರಮ ಇದು. ಅಕ್ಷರಮಾಲೆ, 
ವರ್ಣಮಾಲೆ ಎಂದು ಈ ಹೊತ್ತು ಗುರುತಿಸುತ್ತೇವಲ್ಲ ಅಂಥ ಬರವಣಿಗೆ, ಇಪ್ಪತ್ತು ಮೂವತ್ತರಿಂದ 
ಹಿಡಿದು ಹಲವು ನೂರು ಸಂಕೇತಗಳನ್ನು ಒಳಗೊಂಡ ಅಕ್ಷರಮಾಲೆಗಳು ಇವೆ. ಒಂದೊಂದು ಭಾಷೆಯಲ್ಲೂ 
ಲಿಪಿ ಅನ್ನುವುದು ಹಲವು ಶತಮಾನಗಳ ಕಾಲ ವಿಕಾಸಗೊಳ್ಳುತ್ತ ಈಗಿರುವ ರೂಪಕ್ಕೆ ಬಂದು ತಲುಪಿವೆ. 
ಷ . ಶೆಟ್ಟರ್ ಅವರ ಅಕ್ಷರ ಮೇರು ಪುಸ್ತಕದಲ್ಲಿ ಬಾದಾಮಿಯ ಪ್ರಾಚೀನ ಕನ್ನಡ ಶಾಸನದ ಲಿಪಿಯ ಬಗ್ಗೆ 
ಕುತೂಹಲಕರ ಮಾಹಿತಿ ದೊರೆಯುತ್ತದೆ. ಕನ್ನಡ ಲಿಪಿಯ ಉಗಮ ಮತ್ತು ವಿಕಾಸ ಪುಸ್ತಕದಲ್ಲಿ ಕನ್ನಡ 
ಲಿಪಿ ಬೆಳೆದ ಕಥೆಯನ್ನು ಓದಬಹುದು. ಲಿಪಿ ನಿಗೂಢ ಮಸ್ತಕದಲ್ಲಿ ಜಗತ್ತಿನ ಲಿಪಿಗಳ ವಿಕಾಸದ 
ಕಥನವನ್ನು ಪರಿಚಯಮಾಡಿಕೊಳ್ಳಬಹುದು. 

ಮುದ್ರಣ ತಂತ್ರಜ್ಞಾನದ ಬೆಳವಣಿಗೆ, ಹೊಸ ವಿದ್ಯುನ್ಮಾನ ಮಾಧ್ಯಮ , ಇವುಗಳ ಕಾರಣದಿಂದ 
ಬರವಣಿಗೆಯ ಕ್ರಮದಲ್ಲಿ ಆಗಿರುವ ಬದಲಾವಣೆಗಳೂ ಅಗಾಧ. ಇನ್ನು ಬದುಕಿನ ಬೇರೆ ಬೇರೆ ವಲಯಗಳಲ್ಲಿ 
ಬರವಣಿಗೆಯ ಪ್ರತ್ಯೇಕ ಸಂಕೇತವ್ಯವಸ್ಥೆಗಳನ್ನೇ ಗಮನಿಸಬಹುದು. ಆಡುಮಾತಿನ ಲೋಕವೆಷ್ಟು ಸಂಕೀರ್ಣವೋ 
ಆ ಆಡುಮಾತನ್ನು ಕಣ್ಣಿಗೆ ಕಾಣಿಸುವಂತೆ ಮಾಡುವ ಲಿಪಿ ಲೋಕವೂ ಅಷ್ಟೇ , ಅಥವ ಅದಕ್ಕಿಂತ 
ಸಂಕೀರ್ಣ, ಕುತೂಹಲಕಾರಿ. 


೨೫೩ 


ನುಡಿಯೊಳಗಾಗಿ 


೫. ಭಾಷಾಂತರವನ್ನು ಕುರಿತು 


ಅನುವಾದ ಕಾರ್ಯವನ್ನು ಕುರಿತು ಕೆಲವು ಸಂಗತಿಗಳು : ಅಪ್ಪ ಮಗ ಮತ್ತು ಈಜು: ನಾವು 
ಇಂದು ಬಳಸುತ್ತಿರುವ ಅನುವಾದ, ಭಾಷಾಂತರ, ಇಂಥ ಪರಿಕಲ್ಪನೆಗಳು ಇವೇ ಅರ್ಥದಲ್ಲಿ ಆಧುನಿಕ 
ಪೂರ್ವ ಕನ್ನಡದಲ್ಲಿ ಇರಲಿಲ್ಲ. ನಮ್ಮ ದೇಶದ ಭಾಷೆಗಳಲ್ಲೂ ಆಧುನಿಕ ಪೂರ್ವದಲ್ಲಿ ಈ ಕಲ್ಪನೆ 
ಇರಲಿಲ್ಲವೆಂದೇ ತೋರುತ್ತದೆ. ಸುಮ್ಮನೆ ಗಮನಿಸಿ ನೋಡಿ: ಸಂಸ್ಕೃತದಲ್ಲಿದ್ದ ಕೃತಿಗಳನ್ನು ಕನ್ನಡವೂ ಸೇರಿ 
ಅನೇಕ ದೇಶಭಾಷೆಗಳು ತಮ್ಮ ತಮ್ಮಲ್ಲಿ ಮರುಸೃಷ್ಟಿಸಿಕೊಂಡವು, ಪುಷ್ಟಿ ಪಡೆದುಕೊಂಡವು. ಇಂಥ 
ಯಾವ ಮರು ಸೃಷ್ಟಿಯನ್ನೂ ಆಧುನಿಕ ಪೂರ್ವ ಕಾಲದಲ್ಲಿ ಭಾಷಾಂತರ ಅಥವ ತತ್ಸಮಾನ 
ಪಾರಿಭಾಷಿಕವನ್ನು ಬಳಸಿ ಗುರುತಿಸಿದ್ದು ಕಾಣುವುದಿಲ್ಲ. ಅನೇಕ ದೇಶಭಾಷೆಗಳಲ್ಲಿದ್ದ ಕೃತಿಗಳನ್ನು ಸಂಸ್ಕೃತಕ್ಕೆ 
ತೆಗೆದುಕೊಂಡಾಗಲೂ ಇಂಥ ಭಾಷಾಂತರವೆಂಬ ಗ್ರಹಿಕೆ ಕಾಣುವುದಿಲ್ಲ. ಆಧುನಿಕ ಕಾಲದ ವಿದ್ವಾಂಸರಾದ 
ನಾವು ಮಾತ್ರ ಹಳೆಯ ಕೃತಿಗಳನ್ನು ಭಾಷಾಂತರವೆಂದೋ ಅನುವಾದವೆಂದೇ ಪರಿಗಣಿಸುತ್ತಿದ್ದೇವೆ. 
ಎಲ್ಲರಿಗೂ ಗೊತ್ತಿರುವ ಪಂಪ ಮತ್ತು ಕುಮಾರವ್ಯಾಸರ ಉದಾಹರಣೆಯನ್ನೇ ನೋಡಿ. ಪಂಪನು ವ್ಯಾಸ 
ವಚನಾಮೃತ ರುಂದ್ರ ವಾರಿಧಿಯನ್ನು ಈಸುತ್ತೇನೆ ಅಂದ; ಕುಮಾರವ್ಯಾಸನಂತೂ ತಾನು ವ್ಯಾಸನ ಮಗ 
ಅಂದುಕೊಂಡ. ಹಾಗೆ ನೋಡಿದರೆ ಭಾರತದ ಭಾಷೆಗಳಲ್ಲಿ 'ಮೂಲ' ಕೃತಿಗಳು ಇಲ್ಲ. ಇರುವುದೆಲ್ಲ 
ಪ್ರತಿಫಲನಗಳು , ಪುನರ್‌ಲೇಖನಗಳು, ಮರು ಸೃಷ್ಟಿಗಳು, ಬರವಣಿಗೆಯಲ್ಲಿ ಖಚಿತಗೊಂಡ ಒಂದು 
ಮೂಲ ಪಠ್ಯವನ್ನು ಆಧರಿಸಿದ ಧರ್ಮ , ಅಂಥ ತಾತ್ವಿಕ ಚಿಂತನೆಗಳಲ್ಲಿ ಮಾತ್ರ 'ಮೂಲ' ಮತ್ತು 
“ಮೂಲಕ್ಕೆ ನಿಷ್ಠ'ವಾದ, ಆದರೂ ಸ್ವತಂತ್ರವೆಂಬಂತೆ ತೋರುವ ಅನುವಾದವನ್ನು ಹೇಗೆ ನಿರ್ಮಿಸಬಹುದೆಂಬ 
ಚರ್ಚೆ ಬಲು ದೊಡ್ಡದಾಗಿ ಕಾಡುತ್ತದೆ. ಭಾರತದ ಭಾಷೆಗಳ ಮಟ್ಟಿಗೆ ರೂಪಕವನ್ನು ಬಳಸಿ ಹೇಳುವುದಾದರೆ 
'ಮೂಲ'ವೆಂದು ಕಲ್ಪಿಸಿಕೊಳ್ಳಲಾಗುವ ಕೃತಿಗೂ ಅದನ್ನು ಆಧರಿಸಿ ಮತ್ತೊಂದು ಭಾಷೆಯಲ್ಲಿ ರೂಪುಗೊಳ್ಳುವ 
ಕೃತಿಗೂ ಇರುವ ಸಂಬಂಧ ಮೂಲವಿಗ್ರಹ ಮತ್ತು ಉತ್ಸವ ಮೂರ್ತಿಗೆ ಇರುವಂಥ ಸಂಬಂಧ ಎಷ್ಟೋ 
ದೇವಸ್ಥಾನಗಳಲ್ಲಿ ಇರುವ ಮೂಲ ವಿಗ್ರಹಕ್ಕೂ ಉತ್ಸವ ಮೂರ್ತಿಗೂ ಆಕಾರದಲ್ಲಿ , ಗಾತ್ರದಲ್ಲಿ, ಭಂಗಿಯಲ್ಲಿ 
ಹೋಲಿಕೆ ಇರದಿದ್ದರೂ ಅದು ಮೂಲ ದೇವರ ಉತ್ಸವ ಮೂರ್ತಿಯಾಗಿರುತ್ತದಲ್ಲ ಹಾಗೆ. ನಮ್ಮಲ್ಲಿ 
ಇರುವ ಸಹಸ್ರಾರು ಮಹಾಭಾರತಗಳಲ್ಲಿ, ರಾಮಾಯಣಗಳಲ್ಲಿ ಒಂದು ಮೂಲ' ಕೃತಿಯನ್ನು ಹುಡುಕುವುದೇ 
ಅಸಾಧ್ಯ. ಹಾಗೆಂದು ಲೇಖಕರು ತಾವು ಮೂಲವೆಂದು ಆರಿಸಿಕೊಂಡ ಕೃತಿಯ ಬಗ್ಗೆ ಬೇಜವಾಬ್ದಾರಿಯಿಂದ 
ಇರುತ್ತಾರೆಂದು ಅರ್ಥವಲ್ಲ. ಕುಮಾರವ್ಯಾಸನ ಹೆಸರನ್ನೇ ನೋಡಿದರೆ ಅದೊಂದು ರೂಪಕ ; ವ್ಯಾಸ 
ಎಂಬುವನೊಬ್ಬ ಇದ್ದ . ನಾನು ಅವನ ಮಗ; ನಮಗೆ ಸಂಬಂಧ ಖಂಡಿತ ಇದೆ ಆದರೆ ನಾನು ಪೂರಾ 
ಅವನೇ ಅಲ್ಲ , ನನಗೂ ಸ್ವತಂತ್ರ ವ್ಯಕ್ತಿತ್ವ ಇದೆ ಎಂದು ಹೇಳಿಕೊಳ್ಳುವ ಹಾಗಿದೆ ಅದು. ಪಂಪ ಹೇಳಿದ 
ಮಾತು ಇನ್ನೊಂದು ಸಾಧ್ಯತೆ. ಕೃತಿಯೊಂದು ಕಡಲು, ನನ್ನದು ಅದರಲ್ಲಿ ಈಜುವ ಕೆಲಸ, ಈಜು 
ಮುಖ್ಯವೇ ಹೊರತು ಇಡೀ ಕಡಲನ್ನೇ ದಾಟುವುದೂ ಅಲ್ಲ. ನನ್ನ ಸಾಮರ್ಥ್ಯಕ್ಕೆ ತಕ್ಕಷ್ಟು ಈಜುತ್ತೇನೆ 
ಅನ್ನುವ ಹಾಗಿದೆ. ನಮ್ಮ ಭಾಷೆಗೆ, ನಮ್ಮ ಸಮಾಜಕ್ಕೆ , ನಮ್ಮ ಪರಿಸರಕ್ಕೆ, ಮನೋಧರ್ಮಕ್ಕೆ ತಕ್ಕಂತೆ ನಾವು 
ಮೂಲವೆಂದು ಭಾವಿಸಿರುವ ಕೃತಿಗಳನ್ನು ಮರುರಚಿಸಿಕೊಂಡು ಪುನರ್‌ಲೇಖನ ಮಾಡಿಕೊಳ್ಳುತ್ತೇವೆ 
ಅನ್ನುವಂತಿದೆ ಆಧುನಿಕ ಪೂರ್ವ ಕನ್ನಡದ ಅನುವಾದಗಳ ಹಿಂದಿನ ಧೋರಣೆ. ಅಂದರೆ ಇವತ್ತು ನಾವು 
ಭಾಷಾಂತರ ಅಧ್ಯಯನಗಳಲ್ಲಿ ಎದುರಿಸುವ ಪ್ರಶ್ನೆಗಳು ಅಷ್ಟು ಮುಖ್ಯವೆಂದು ನಮ್ಮ ಪೂರ್ವಜರನ್ನು 
ಕಾಡಿರಲಿಲ್ಲ. ಭಾಷಾಂತರಕ್ಕೆ ಮೂಲ ಒಂದು ನೆಪ , ಒಂದು ಆರಂಭಬಿಂದು, ಮಿಕ್ಕಂತೆ ಅದೊಂದು 
ಸ್ವತಂತ್ರವಾದ ಪ್ರಸರಣ ಅನ್ನುವ ಧೋರಣೆ ಇತ್ತೆಂದು ತೋರುತ್ತದೆ . ವ್ಯಾಖ್ಯಾನಗಳು , ಟಿಪ್ಪಣಿಗಳು 


ನುಡಿಯೊಳಗಾಗಿ 


೨೫೪ 


ಬೇರೊಂದು ಬಗೆಯ ಭಾಷೆಯಲ್ಲಿ ಬೇರೊಂದು ಕಥನಕ್ರಮದಲ್ಲಿ 'ಮೂಲ' ಕೃತಿಯನ್ನು ವಿವರಿಸುತ್ತಿದ್ದವು. 
ಒಂದು ಭಾಷೆಯ ಕೃತಿ ಪ್ರಸರಣ ಹಲವು ಭಾಷೆಗಳಲ್ಲಿ ಹಲವು ಬಗೆಗಳಲ್ಲಿ ಸ್ವತಂತ್ರವಾಗಿ ನಡೆಯುತ್ತಿತ್ತು . 
ಇಂಥವುಗಳ ವಿಧಿವಿಧಾನಗಳನ್ನು ಹುಡುಕಿ ನಮ್ಮದೇ ಆದ ಭಾಷಾಂತರ ತತ್ವವನ್ನು ರೂಪಿಸಿಕೊಳ್ಳುವುದು 
ಮಹತ್ವದ ಸಾಧನೆಯೇ ಆಗಬಹುದು. ವಚನಗಳಲ್ಲಿ ಎಷ್ಟೋ ಎಡೆಗಳಲ್ಲಿ ಇನ್ನೂ ಹಳೆಯ ಸಂಸ್ಕೃತ 
ಪಠ್ಯಗಳ ಮಾತುಗಳನ್ನು ಕನ್ನಡಿಸಿರುವುದು ಕಾಣುತ್ತದೆ. ಜಗದಗಲ, ಮುಗಿಲಗಲ ಅನ್ನುವಂಥ ವಚನವನ್ನೇ 
ನೋಡಿ. ಅದು ಸಂಸ್ಕೃತದ ಅನುವಾದವೆಂದು ಆ ವಚನಕಾರನೂ ಭಾವಿಸಿರಲಿಲ್ಲ, ಕನ್ನಡ ಓದುಗರೂ 
ಭಾವಿಸಿಲ್ಲ. ಪಠ್ಯದ ಜೀವಂತಿಕೆ ಮಾತ್ರವಿದ್ದು, ಜೀವಂತ ಚಲನೆ ಮಾತ್ರ ಮುಖ್ಯವಾಗಿರುವ ಸಂದರ್ಭದಲ್ಲಿ 
ಭಾಷಾಂತರ ಅನ್ನುವದನ್ನು ತೀರ ಬೇರೆ ದೃಷ್ಟಿಯಿಂದಲೇ ನೋಡಬೇಕೆಂದು ತೋರುತ್ತದೆ. 

ಈಗ ನಮ್ಮನ್ನೆಲ್ಲ ಆವರಿಸಿರುವ ಭಾಷಾಂತರ ಚಿಂತನೆಗಳು ಅಮುಖ್ಯವೆಂದು ಈ ಮಾತಿನ 
ಅರ್ಥವಲ್ಲ. ಹಲವಾರು ಉಪಯುಕ್ತ ಹುಡುಕಾಟದ ದಾರಿಗಳು ಈಗ ಸಷ್ಟವಾಗುತ್ತಿವೆ , ಆಧುನಿಕ ಪೂರ್ವ 
ಕನ್ನಡದಲ್ಲಿ ಇರದಿದ್ದ ಸಮಸ್ಯೆಗಳು ಭಾಷಾಂತರವನ್ನು ಕುರಿತು ತಲೆ ಎತ್ತಿರುವುದು ಗಮನಕ್ಕೆ ಬರುತ್ತದೆ . 
ಈ ಹೊತ್ತು ಕನ್ನಡಕ್ಕೂ ಇಂಗ್ಲಿಶ್ ಭಾಷೆಗೂ ಇರುವಂಥ 'ಒಡೆಯ '- 'ಸಾಮಾನ್ಯ' 'ಪ್ರಧಾನ - ' ಅಧೀನ' 
ಅನ್ನುವಂಥ ಸಂಬಂಧ ಆಧುನಿಕ ಪೂರ್ವ ಕಾಲದಲ್ಲಿ ಕನ್ನಡಕ್ಕೂ ಇತರ ಭಾಷೆಗಳಿಗೂ , ಕನ್ನಡಕ್ಕೂ 
ಸಂಸ್ಕೃತಕ್ಕೂ ಇತ್ತೇ ಅನ್ನುವುದು ಕೂಡ ಪರಿಶೀಲಿಸಬೇಕಾದ ಸಂಗತಿ. ಇಂಗ್ಲಿಶ್ ಇವತ್ತು ಜ್ಞಾನದ 
ಭಾಷೆಯಾಗಿ, ಮಾಧ್ಯಮಗಳ ಭಾಷೆಯಾಗಿ, ವ್ಯಾಪಾರ ವಾಣಿಜ್ಯದ ಭಾಷೆಯಾಗಿ ಎಷ್ಟೆಲ್ಲ ಬಗೆಗಳಲ್ಲಿ 
ಭಾರತದ ಭಾಷೆಗಳ ಮೇಲೆ ಅಧಿಕಾರ ಸ್ಥಾಪಿಸಿದೆಯೋ ಅಂಥ ಅಧಿಕಾರ ಸಂಸ್ಕೃತಕ್ಕೆ , ಧರ್ಮ ಮತ್ತು 
ಶಾಸ್ತ್ರ ವಿಷಯಗಳನ್ನು ಹೊರತುಪಡಿಸಿ, ಎಂದಾದರೂ ಇತ್ತೋ ಇಲ್ಲವೋ ! ಕನ್ನಡದಂಥ ಭಾಷೆಗಳು 
ಸಂಸ್ಕೃತದ ಬಗ್ಗೆ ಗೌರವ ತಳೆದಿದ್ದರೂ , ಶಾಸ್ತ್ರವಿಷಯಗಳಲ್ಲಿ ಸಂಸ್ಕೃತವನ್ನೇ ಅನುಸರಿಸಿದ್ದರೂ ಸೃಜನಶೀಲ 
ಬರವಣಿಗೆಯ ಬಗ್ಗೆ ಮಾತ್ರ ಕನ್ನಡವೂ ಸಂಸ್ಕೃತದಷ್ಟೇ ಸಮರ್ಥ ಅನ್ನುವ ವಿಶ್ವಾಸ ಹೊಂದಿದ್ದದ್ದು 
ಕಾಣುತ್ತದೆ . ಇಂದು ಇಂಗ್ಲಿಶ್ ಭಾಷೆಗೆ ದೊರೆತಿರುವ ' ಅಧಿಕಾರ' ದ ಕಾರಣದಿಂದಲೇ ಕನ್ನಡದಿಂದ ಆ 
ಭಾಷೆಗೆ ಅನುವಾದಿಸುವವರು, ಅದರಲ್ಲೂ ಆಧುನಿಕ ಪೂರ್ವ ಪಠ್ಯಗಳನ್ನು ಅನುವಾದಿಸುವವರು 
ಹಲವು ಸಮಸ್ಯೆಗಳನ್ನು ಎದುರಿಸಲೇಬೇಕಾಗುತ್ತದೆ. 

ಇವುಗಳಲ್ಲಿ ಮೊದಲನೆಯದು ಭಾಷಾ ಸಾಮರ್ಥ್ಯದ್ದು. ಹಿಂದೆ ವಸಾಹತುಶಾಹಿಯ ಕಾಲದಲ್ಲಿ 
ನಮ್ಮ ನೆಲದಲ್ಲಿ ಬದುಕಿನದ ಇಂಗ್ಲಿಶ್ ಮತ್ತು ಅನ್ಯಭಾಷಿಕರು ಕನ್ನಡದ ಕೃತಿಗಳನ್ನು ಭಾಷಾಂತರಿಸಿಕೊಂಡರು. 
ಅವುಗಳ ಉದ್ದೇಶ ಏನೇ ಇರಲಿ ಅದು ಸದ್ಯಕ್ಕೆ ಬೇಡ. ನಮಗೆ ಮುಖ್ಯವಾದ ಮಾತು ಇದು- ಇಂಗ್ಲಿಶ್ 
ಬಲ್ಲವರು ಕನ್ನಡವನ್ನು ಕಲಿತು ಹಳೆಯ ಕನ್ನಡದ ಪಠ್ಯಗಳನ್ನು ತಮ್ಮ ಭಾಷೆಗೆ ತೆಗೆದುಕೊಂಡರು. ಇವತ್ತು 
ಆ ಪರಿಸ್ಥಿತಿ ಇಲ್ಲ. ಇಂಗ್ಲಿಶ್ ನಾವು ಕಲಿತ ಭಾಷೆ , ಕನ್ನಡ ನಮ್ಮ ಭಾಷೆ ನಮ್ಮ ಭಾಷೆಯಲ್ಲಿರುವುದನ್ನು 
ನಾವು ಕಲಿತ ಭಾಷೆಗೆ ಅನುವಾದಿಸುವಾಗ ಆತಂಕ, ಕಳವಳ, ಹಿಂಜರಿಕೆಗಳು ಇರುತ್ತವೆ . ನಮ್ಮ ಭಾಷೆಯ 
ಬಾಗು, ಬಳುಕು, ಚಲನಶೀಲತೆ, ಜೀವಂತಿಕೆ ಇವೆಲ್ಲ ನಮಗೆ ಆಪ್ತವಾಗಿ ಗೊತ್ತಿರುತ್ತೆ, ಕಲಿತ ಭಾಷೆ 
ಎಷ್ಟೆಂದರೂ 'ಕಲಿತ' ಭಾಷೆ ಕಲಿತ ಭಾಷೆಯಲ್ಲಿ ಮಾಡಿದ ಅನುವಾದ ಸಮರ್ಪಕವಾಗಿರುತ್ತದೋ ? 
ಇದು ಪ್ರಶ್ನೆ . ಅಮೆರಿಕದಲ್ಲೇ ನೆಲಸಿದ್ದ , ಅಮೆರಿಕದ ಇಂಗ್ಲಿಶ್ ಭಾಷೆಯ ಒಡನಾಟವನ್ನು ಅದು ಬದುಕಿದ್ದ 
ಪರಿಸರದಲ್ಲೇ ಪಡೆದುಕೊಂಡಿದ್ದ ಎ .ಕೆ. ರಾಮಾನುಜನ್ ಅವರಿಗೆ ಇದ್ದಂಥ 'ಸೌಕರ್ಯ' ಎಲ್ಲ 
ಅನುವಾದಕರಿಗೂ ದೊರೆಯಲಾರದು . ರೊವೆನಾ ಹಿಲ್ ರಂಥ ಅನುವಾದಕರು ಕನ್ನಡ ನಾಡಿಗೆ ಬಂದು, 
ಕನ್ನಡ ಬಲ್ಲವರೊಡನೆ ಇದ್ದು, ಚರ್ಚಿಸಿ ಮಾಡಿದ ವಚನ ಅನುವಾದಗಳೂ ಇವೆ. ಇಂಗ್ಲಿಶ್ ನುಡಿಯನ್ನು 
ಸಹಜವಾಗಿ ಬಲ್ಲವರು, ಅಥವ ಇಂಗ್ಲಿಶ್ ಬಳಕೆಯ ನಾಡಿನಲ್ಲಿ ದೀರ್ಘ ಕಾಲ ಇದ್ದವರು ಮಾಡುವ 
ಅನುವಾದಗಳ ತಾಕತ್ತು ಕಲಿತ ಬಾಷೆಯಲ್ಲಿ ಅನುವಾದ ಮಾಡುವಾಗ ಕಾಣಿಸದಿರಬಹುದು. ಕಲಿತ 


೨೫೫ 


ನುಡಿಯೊಳಗಾಗಿ 


ಭಾಷೆಯಲ್ಲಿ ಅನುವಾದ ಸಮರ್ಪಕವಾಗಬೇಕಿದ್ದರೆ ಹಲವು ಬಗೆಯ ಇಂಗ್ಲಿಶ್ , ಹಲವು ವಲಯಗಳ 
ಇಂಗ್ಲಿಶ್ , ಇಂಥವನ್ನೆಲ್ಲ ಅನುವಾದಕರು ಪ್ರಯತ್ನಪೂರ್ವಕವಾಗಿಯೇ ರೂಢಿಸಿಕೊಳ್ಳಬೇಕು ಅನ್ನುವುದನ್ನು 
ಮಾತ್ರ ಹೇಳಬಲ್ಲೆ. ಹೀಗೂ ಹೇಳಬಹುದು, ಕನ್ನಡಿಗರು ತಾವು ಕಲಿತ ಇಂಗ್ಲಿಶ್‌ಗೆ ಅನುವಾದ ಮಾಡುವ 
ಮುನ್ನ ಹಲವು ಬಗೆಯ ಇಂಗ್ಲಿಶ್ ಬಳಕೆಯ ನಿದರ್ಶನಗಳ ನಿಕಟ ಓದುವಿಕೆಯನ್ನು ನಡೆಸುವುದು 
ಅನಿವಾರ್ಯ. 

ಅದರ ನಂತರ ಇನ್ನೊಂದು ಪ್ರಶ್ನೆ ತಲೆ ಎತ್ತುತ್ತದೆ. ನಾವು ನಮ್ಮ ಪಠ್ಯಗಳನ್ನು ಇಂಗ್ಲಿಶ್‌ಗೆ ಯಾಕೆ 
ಅನುವಾದಿಸಬೇಕು? ಕನ್ನಡದ ಪಠ್ಯವನ್ನು ಓದಿ, ಅರಿಯುವಂಥ ಒತ್ತಡ ಜಗತ್ತಿನಾದ್ಯಂತ ಇರುವ 
ಇಂಗ್ಲಿಶ್ ಭಾಷಿಕರಿಗೆ ಏನಿದೆ? ಯಾಕಿರಬೇಕು ? ಅಯ್ಯೋ , ನೋಡೀ ಸ್ವಾಮೀ ನಮ್ಮಲ್ಲೂ ಎಂಟೂಬತ್ತು 
ನೂರು, ಸಾವಿರ ವರ್ಷಗಳ ಹಿಂದೆ ಇಂಥಾ ಅಪೂರ್ವ ಬರವಣಿಗೆ ಬಂದಿದೆ, ನೋಡಿ ಅಂತ ದಮ್ಮಯ್ಯ 
ಹಾಕಿಕೊಂಡು ಅವರ ಗಮನ ಸೆಳೆಯುವ ಕೆಲಸವೇ ? ಹಾಗಿದ್ದರೆ ಅದು ಹಾಸ್ಯಾಸದಕೋಡಂಗಿಯಾಟವಾದೀತು. 
ನಮ್ಮ ಭಾಷೆಯ ಸಂಪತ್ತನ್ನು ನಾವು ಇಂಗ್ಲಿಶ್‌ಗೆ ಹೊತ್ತೊಯ್ದುಕೊಟ್ಟಿದ್ದೇವೆ ಎಂದು ನಮ್ಮ ಬೆನ್ನು ನಾವೇ 
ಚಪ್ಪರಿಸಿಕೊಳ್ಳುವ ಕೆಲಸವಾದೀತು. ಆದ್ದರಿಂದಲೇ ಕನ್ನಡದಿಂದ ಇಂಗ್ಲಿಶ್‌ಗೆ ಅನುವಾದಿಸಿದ ಕೃತಿಗಳ 
'ದೋಷ'ಗಳನ್ನು ಕನ್ನಡದಲ್ಲಿ ಎತ್ತಿ ತೋರಿಸುವ ಕೆಲಸ ನಡೆಯುವಷ್ಟು ಪ್ರಮಾಣದಲ್ಲಿ ನಮ್ಮ ಅನುವಾದಗಳನ್ನು 
ಕುರಿತು ಇಂಗ್ಲಿಶಿನಲ್ಲಿ ನಡೆಯುವುದು ಕಂಡಿಲ್ಲ . 

ಇಂಗ್ಲಿಶು ಬಹುದೊಡ್ಡ ಓದುಗ ಸಮುದಾಯ ಬಲ್ಲ ಭಾಷೆಯಾದ್ದರಿಂದ, ಒಟ್ಟೂ ಮನುಷ್ಯ 
ಸಂಸ್ಕೃತಿಯ , ಚರಿತ್ರೆಯ ಪ್ರಶ್ನೆಗಳ ಅನ್ವೇಷಣೆಯಲ್ಲಿ ಸಾಧ್ಯವಾದಷ್ಟೂ ಹೆಚ್ಚು ಜನ ತೊಡಗಿಕೊಳ್ಳಲಿ ಎಂಬ 
ಅಸಷ್ಟವಾದರೂ ಮಹತ್ವದ ಉದ್ದೇಶದಿಂದ ನಮ್ಮ ಕೃತಿಗಳನ್ನು ನಾವೇ ಅನುವಾದ ಮಾಡುತ್ತಿದ್ದೇವೆ 
ಎಂದಿಟ್ಟುಕೊಳ್ಳೋಣ. ಆಗ ಯಾವ ಕೀಳರಿಮೆಯೂ ಇಲ್ಲದೆ, ನಮ್ಮ ಭಾಷೆ ನಮ್ಮ ಚಿಂತನೆಗಳ ಬಗ್ಗೆ 
ಅಪಾರವಾದ ಸಮರ್ಥನೀಯವಾದ ವಿಶ್ವಾಸವನ್ನು ನಾವು ಹೊಂದಿರಬೇಕು ಮತ್ತು ಅದನ್ನು ಇವತ್ತಿನ 
ಶೈಕ್ಷಣಿಕ ವಲಯ , ಇಂಗ್ಲಿಶ್ ಓದುಗ ವಲಯಕ್ಕೆ ತಲುಪಿಸುವ ಸಾಹಸದಲ್ಲಿ ಸಂಪರ್ಕ , ನೆಟ್‌ವರ್ಕ್ 
ಇವೆಲ್ಲ ಎಷ್ಟು ಮುಖ್ಯವೆಂಬ ಅರಿವು ಆಗುತ್ತದೆ. ಅದು ಬೇರೆಯದೇ ಚರ್ಚೆಯ ವಿಷಯ . 


ನುಡಿಯೊಳಗಾಗಿ 


೨೫೬ 


RO20Q - 2 


ಈ ಅಂಕಣ ಬರಹಕ್ಕೆ ನೆರವಿಗೆ ಬಂದ ಪುಸ್ತಕಗಳು 


ಅಂಕಣಬರಹದ ಅವಧಿಯಲ್ಲಿ ಮತ್ತೆ ಮತ್ತೆ ನೆರವು ನೀಡಿದ ಕೃತಿಗಳು 

Collinge, N .E .(Editor ): An Encyclopedia of Language, Routledge , London and New 
York , 1990 


Crystal David : Cambridge Encyclopedia of Language, Second Edition , Cambridge 
University Press , 2003 


Crystal David : Language and the Internet, Second Edition , Cambridge University 
Press , 2006 


Crystal, David : A Little Book of Language , Little Histories , University ofNew South 
Wales Press Ltd , 2010 
Crystal, David : How Language Works, Penguin , 
Crystal ,David : Language Death , CambridgeUniversity Press ,2000 
Randey Allen Harris, The Linguistic Wars, Oxford University Press , 1995. 
Siobhan Chapman and Christopher Routledge: Key Ideas in Linguistics and Phi 
losophy of Language, Edinburgh University Press, Edinburgh , 2009 


- ಈ ಅಂಕಣ ಬರಹದ ಆರಂಭದ ಲೇಖನಗಳಿಗೆ ನೆರವು ನೀಡಿದ ಪುಸ್ತಕಗಳು. 

Aitchison , Jean : The Seeds of Speech , Cambridge University Press, 1996 
Anderson , Stephen R : How many languages are there in the world ? 
Bauer, Laurie and Trudgill, Peter ( Ed .): Language Myths, Penguin Books, 1998 
Bauer, Laurie : The Linguistics Students ' Handbook, Edinburgh University Press 2007 
Botha , Rudolf and Knight Chris : (Ed .) Prehistory of Language, Oxford University 
Press, 2008 
Bickerton, Derek : Language and Human Behaviour, University of Washington Press, 
1995 
Bickerton ,Derek : Adam 's Tongue, Hill and Wang ; 2010 
Deacon , Terrence W : The Symbolic Species, W . W . Norton and Company , New York 
and London , 1997 


982 


ನುಡಿಯೊಳಗಾಗಿ 


Deutscher ,Guy : The Unfolding of Language , An Evolutionary Tour of Mankind 's 
Greatest Invention , Metropolitan Books, New York 
Fromkin Victoria , Rodman Robert, Hyams Nina : An Introduction to Language, 7th 
Edition , Wadsworth Thomson , Boston , 2003 
Janson , Tore : Speak, A Short History of Languages, Oxford University Press, 2002 
Mcwhorter , John , The Power of Babel , A Natural History of Language, Harper Pe 
rennial , 2003 
Pinker Steven : The Language Instinct, Penguin Books 
Yule,George: The Study of Language , Cambridge University Press, Fourth Edition , 
2010 
Tomasello Michael (Editor ): The New Psychology of Language, Volume 1 ( 1998 ) Vol 
ume 2 (2003) Max Plank Institute of Evolutionary Anthropology, Leipzeg 


ರೂಪಕವನ್ನು ಕುರಿತು 

Andrew Goatly : Washing the Brain,Metaphor and Hidden Ideology , John Benjamins, 
Amsterdam , 2007 
Murray Knowles and Rosamund Moon : Introducing Metaphor, Routledge, 2006 
Paul Recoeur, The Rule of Metaphor, Routledge, 1975 
Punter , David ,Metaphor, The New Critical Idiom Series , Routledge 2007 
Zoltan Koveces : Metaphor, a Practical Introduction, Oxford University Press , 2002 
Zoltan Koveces: Metaphor in Culture, Universality and Variation , Cambridge Uni 
versity Press , 2005 


ಭಾಷೆ ಮತ್ತು ರಾಜಕೀಯ 

Beard Adrian The Language of Politics, Routledge , 2000 . 
Johnson , Sally and M . Milani Tommaso , (Editors ): Language Ideologies and Me 
dia Discourse, Continuum International Publishing Group , London , 2010 
Linda Thomas and Shân Wareing (Editors): Language, Society and Power , An In 
troduction , Routledge , London and New York , 1999 
Philipson , Robert: Linguistic Imperialism , Oxford University Press , 1992 
Prochnik , George : In Pursuit of Silence, Listening for Meaning in a World ofNoise , 
Doubleday , New York , 2010 
Skutnabb Kangas, Tove: Linguistic Genocide in Education – Or Worldwide Diver 
sity and Human Rights ? Lawrence Erlbaum Associates, Inc , Mahwah , NJ 2010 . 


ನುಡಿಯೊಳಗಾಗಿ 


JH30 


ಭಾಷೆ ಮತ್ತು ಸಮಾಜ 

Carmen Llamas, Louise Mullany and Peter Stockwell , (Editors ): Routledge Com 
panion to Socio Linguistics, Routledge , London and New York , 2007 
Gleick , James : The Information : a history, a theory , a flood , Pantheonbooks, New 

York , 2011. 
• Llamas Carmen , Mullany Louise and and Stockwell Peter (ed .): Routledge Com 

panion to Socio -Linguistics, Routledge , 2007 
Rajedn Mesthrie (Editor) Concise Encyclopedia of Socio -Linguistics, Elsevier, 
Amsterdam , 2001 


ಭಾಷೆ ಮತ್ತು ಪ್ರಾಚೀನ ನಾಗರಿಕತೆಗಳು 
• Ostler, Nicholas: Empires of the World , A Language History of the world , Harper 

Perennial , New York , 2005 


ಬರವಣಿಗೆ ಮತ್ತು ಸಂಸ್ಕೃತಿ 

Casson , Lionel : Libraries in the Ancient World , Yale University Press, 2002 
Fischer , Steven Roger , A History of Writing, Reaktion Books, London , 2001 
Gaur, Albertine: Literacy and the Politics of Writing , Intellect Books, Bristol, 2000 
Goody , Jack : The Power of the Written Tradition , Smithsonian Institution Press , 
Washington , London , 2000 
Henri - Jean Martin : Lydia G Cochrane ( translator) The History and Power of Writ 
ing, University of Chicago Press 1995 
Lerner , Fred : The Story of Libraries, from the invention of writing to the computer 
age , Continuum , New York , 1999 
Mcluhan , Marshall : The Gutenberg Galaxy , the making of typographic man , Uni 
versity of Toronto , (Reprint) 1962 
Ong , Walter J: Orality and Literacy, New Accents Series, Routledge , ( reprint) 2002 
Robinson Andrew : Script and Writing, a very short introduction , Oxford Univer 
sity Press , 2009 


ಪ್ರಮುಖ ನುಡಿ ಚಿಂತಕರು 

Cogswell, David : Chomsky for the Beginners, Orient Blackswan , 2011 
Dentith Simon : Bhaktnian Thought, an Introductory Reader, Routledge, London , 
New York , 1995 
Harris Roy and Taylor J. Talbot: Landmarks in Linguistic Thought I, The Western 
tradition from Socrates to Saussur, 


THE 


ನುಡಿಯೊಳಗಾಗಿ 


Joël Dor , Judith Feher Gurewich , Introduction to the Reading of Lacan , the Uncon 
scious Structured like Language , Other Press . 


Lechte John : Fifty Key Contemporary Thinkers, from Structuralism to Post-Human 
ism , Routledge, London , New York , 2008 
McGilvray , James: The Cambridge Companion to Chomsky, Cambridge University 
Press , 2005 


Prasad , K . S (Editor): The Philosophy of Language in Classical Indian Thought, 
Decent Books, New Delhi, 2002 . 


Prasad , K . S (Editor ): Language and Mind , The Classical Indian Perspective, Decent 
Books, New Delhi, 2004 


Wintle Justin ( Editor ): The Concise New Makers of Modern Culture, Routledge , 
London , New York , 2009 


ಭಾಷೆ ಮತ್ತು ಗ್ರಹಿಕೆ 

Deutscher, Guy : Through the Language Glass : Why the World Looks Different in 
other Languages Henry Holt Books, 2010 . 
Ermanno Bencivenga : A Theory of Language and Mind , University of California 
Press, 1997 
Fauconnier, Gilles: Mappings in Thought and Language , Cambridge University 

Press, 1997 
ಭಾಷೆ ಮತ್ತು ಪರಿಸರ 

Fill Alwin and Miihlhausler Peter: The Ecolinguistics Reader: Language, Ecology 
and Environment, Continuum , New York , 2001 
Leo van Lier: Ecology and Semiotics of Language Learning , Kulwer Academic 
Publishers, Boston , 2004 
Mufwene Salikoko : The Ecology of Language Evolution , Cambridge University 
Press, 2004 
Rhodes, Frank H . T ., Stone , Richard O . and Malamud Bruce D .: (Ed .) Language of 
the Earth , Blackwell Publishing, 2008 . 


ಭಾಷೆಯ ಕಲಿಕೆ, ಮನಸ್ಸಿನ ವಿಕಾಸ 

Greene , Robert Lane: You are what you speak : grammar grouches, language laws, 
and the politics of identity , Delacorte Press: New York , 2010 
Gopnik , Alison and Meltzoff , Andrew N : Words, Thoughts, and Theories, Bradford 
Book , 1998 


ನುಡಿಯೊಳಗಾಗಿ 


320 


Jackendoff Ray : Language , Consciousness, Culture : Essays on Mental Structure , 
Bradford Books, London , 2007 
Jaynes, Julian : The Origin of Consciousness in the Breakdown of the Bicameral 
Mind , Houghton Mifflin , New York , 1976 , 2000 


ಭಾಷೆ, ತತ್ವಶಾಸ್ತ್ರ , ಧರ್ಮ 

Hale, Bob and Wright Crispin (Ed.): A Companion to the Philosophy of Language, 
Blackwell, Oxford , 1997 
Lycan , G ., William : Philosophy of Language, A Contemporary Introduction , 
Routledge, London , 1999 . 
Miller , Alexander: The Philosophy of Language, Rougtledge, 2 " edition , 2007 
Morris, Michael : An Introduction to the Philosophy of Language, Cambridge Uni 
versity Press, 2007 
Peter V . Lamarque, (Editor): Concise Encyclopedia of Philosophy of Language, 
Pergamon , Oxford , 1997 
Sawyer F. A and Simpson JMY, Concise Encyclopedia of Language and Religion , 
Pergamon , Oxford , 2001 
Stout, Daniel A : (Editor ): Encyclopedia of Religion , Communication and Media , 
Routledge , London , New York , 2006 
Downes , William : Language and Religion , A Journey into the Human Mind , Cam 
bridge University Press , 2011 


ಕನ್ನಡದಲ್ಲಿ ಹೆಚ್ಚಿನ ಓದಿಗೆ ಒದಗುವ ಪುಸ್ತಕಗಳು 
ಎರಡು ದಶಕಗಳಲ್ಲಿ ಪ್ರಕಟಗೊಂಡ, ಇಂದಿನ ಓದುಗರಿಗೆ ಸುಲಭವಾಗಿ ದೊರೆಯುವ ಕೆಲವು 
ಉಪಯುಕ್ತ ಪುಸ್ತಕಗಳ ವಿವರ ನೀಡಿದ್ದೇನೆ. ಇದು ಸಮಗ್ರವಾದ ಗ್ರಂಥಸೂಚಿಯಲ್ಲ. ವಿಶೇಷ ಆಸಕ್ತಿಯುಳ್ಳವರಿಗೆ 
ಶಾಸನ ಸಂಸ್ಕೃತಿಗಳ ಸಂಬಂಧ ಕುರಿತ, ಕನ್ನಡ ಮತ್ತು ಇತರ ಭಾಷೆಗಳಸಂಬಂಧ, ಶಿಕ್ಷಣ ಭಾಷೆ, 
ಮಾಧ್ಯಮ ಇಂಥ ವಿಷಯಗಳನ್ನು ಕುರಿತ ವಿಶೇಷ ಆಸಕ್ತಿಯ ಕನ್ನಡ ಬರವಣಿಗೆಗಳು ದೊಡ್ಡ ಪ್ರಮಾಣದಲ್ಲೇ 
ಇವೆ. ಭಾಷಾ ಶಾಸ್ತ್ರವನ್ನೇ ಕುರಿತ ಹಲವು ಪುಸ್ತಕಗಳಿವೆ. 
• ಎಂ . ಎ . ಹೆಗಡೆ: ಭಾರತೀಯ ದರ್ಶನಗಳು ಮತ್ತು ಭಾಷೆ, ಅಕ್ಷರ ಪ್ರಕಾಶನ, ಹೆಗ್ಗೋಡು 

( ಇಂಗ್ಲಿಷ್ ಮೂಲ: ಬಿಮಲಕೃಷ್ಣ ಮತಿಲಾಲ್) ಶಬ್ದ ಮತ್ತು ಜಗತ್ತು, ಅಕ್ಷರ ಪ್ರಕಾಶನ, ಹೆಗ್ಗೋಡು. 
- ಎಸ್ . ಎನ್. ಶ್ರೀಧರ್: ಇಂದಿನ ಕನ್ನಡ ರಚನೆ ಮತ್ತು ಬಳಕೆ , ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ , 

ಹಂಪಿ 
- ಕೆ. ವಿ. ತಿರುಮಲೇಶ್: ನಮ್ಮ ಕನ್ನಡ, ಇನ್ನಷ್ಟು ಕನ್ನಡ, ಸಮೃದ್ಧ ಕನ್ನಡ, ಅಭಿನವ , ಬೆಂಗಳೂರು. 
ಕೆ.ವಿ . ನಾರಾಯಣ: ಭಾಷೆಯ ಸುತ್ತಮುತ್ತ, ಕನ್ನಡ ಸಂಘ, ಕ್ರೈಸ್ಟ್ ಕಾಲೇಜು, ಬೆಂಗಳೂರು. 
ಕೆ. ವಿ. ನಾರಾಯಣ: ಮತ್ತೆ ಭಾಷೆಯ ಸುತ್ತಮುತ್ತ, ಪ್ರಸಾರಾಂಗ , ಬೆಂಗಳೂರು ವಿಶ್ವವಿದ್ಯಾಲಯ , 
ಬೆಂಗಳೂರು. 


೨೬೧ 


ನುಡಿಯೊಳಗಾಗಿ 


ಕೆ. ವಿ . ನಾರಾಯಣ: ಕನ್ನಡ ಜಗತ್ತು : ಅರ್ಧ ಶತಮಾನ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ , 
ಹಂಪಿ. 
ಕೆ. ವಿ . ನಾರಾಯಣ: ( ಸಂ ) ಭಾಷೆ ವಿಶ್ವಕೋಶ, ಕನ್ನಡ ವಿಶ್ವವಿದ್ಯಾಲಯ , ಹಂಪಿ. 
ದೇ ಜವರೇಗೌಡ: ಕನ್ನಡ ಚಿಂತನೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ , ಹಂಪಿ . 
ದೇವರಕೊಂಡಾರೆಡ್ಡಿ: ಲಿಪಿಯ ಹುಟ್ಟು ಮತ್ತು ಬೆಳವಣಿಗೆ , ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರು. 
ಬರಗೂರು ರಾಮಚಂದ್ರಪ್ಪ : ಕನ್ನಡ ಪ್ರಜ್ಞೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ , ಹಂಪಿ . 

ಬಿ.ವಿ . ವೀರಭದ್ರಪ್ಪ ( ಸಂ ): ಶಿಕ್ಷಣ ಮತ್ತು ಸಂಸ್ಕೃತಿ, ನವಕರ್ನಾಟಕ ಪ್ರಕಾಶನ , ಬೆಂಗಳೂರು. 
• ಲಿಂಗದೇವರು ಹಳೆಮನೆ: ಶಾಸ್ತ್ರೀಯ ಭಾಷೆ, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 

ಶಂಕರಪ್ಪ ತೋರಣಗಲ್: ಲಿಪಿ, ಕಾವ್ಯಕಲಾ ಪ್ರಕಾಶನ, ಬೆಂಗಳೂರು. 
ಕೃಷ್ಣಪರಮೇಶ್ವರ ಭಟ್ಟ: ಭಾಷೆ ಮತ್ತು ಸಾಮಾಜಿಕ ಸಂದರ್ಭ, ಅಭಿನವ, ಬೆಂಗಳೂರು. 

ಇವಲ್ಲದೆ ಜಿ. ವೆಂಕಟಸುಬ್ಬಯ್ಯ ಅವರ ಇಗೋ ಕನ್ನಡ ಮತ್ತು ಪಾವೆಂ ಆಚಾರ್ಯ ಅವರ 
ಪದಾರ್ಥ ಚಿಂತಾಮಣಿ ಇವು ಕುತೂಹಲ ಹುಟ್ಟಿಸುವ ಮಾಹಿತಿ ಒಳಗೊಂಡಿವೆ. ಡಿ .ಎನ್. ಶಂಕರಭಟ್ 
ಅವರ ಕೃತಿಗಳು ಹೊಸ ವಾಗ್ವಾದಗಳನ್ನು ಹುಟ್ಟಿಸಿವೆ. 


ನುಡಿಯೊಳಗಾಗಿ 


೨೬೨ 


ಅನುಬಂಧ- ೪ 


ಈ ಬರಹಗಳಿಗೆ ಮಾಹಿತಿ ಸಂಗ್ರಹಿಸಿದ ಅಂತರ್ಜಾಲ ತಾಣಗಳು. 


ಈ ಅಂಕಣ ಬರಹಕ್ಕೆ ವಿವಿಧ ಅಂತರ್ಜಾಲ ತಾಣಗಳಿಂದ ಮಾಹಿತಿ ಪಡೆದುಕೊಂಡಿದ್ದೇನೆ. 
ಅವುಗಳಲ್ಲಿ ಮುಖ್ಯವಾದ ಕೆಲವು ಇವು. ಇವು ಒಂದೊಂದರಲ್ಲೂ ಇತರ ತಾಣಗಳ ಸಂಪರ್ಕ ಮಾಹಿತಿ 
ಇರುತ್ತದೆ 


200 ml , OJOUS 32, http ://portal .unesco .org/education / en / ev .php 
URL _ ID = 28347 & URL _DO =DO _ TOPIC & URL _ SECTION = 201.html 
ಭಾಷೆ, ಕುತೂಹಲ ಕೆರಳಿಸುವ ತಾಣ http :// www.ilovelanguages.com/ 
ಭಾಷೆ, ತಂತ್ರಾಂಶಗಳು http://www .languagesoftware.net/ 
ಭಾಷೆ, ಶಾಸ್ತ್ರ, ಅನುವಾದ, ವ್ಯಾಖ್ಯಾನ http ://www . omniglot.com /language/ articles/ 
index.htm 
ಜಗತ್ತಿನ ಭಾಷೆಗಳ ಬಗ್ಗೆ ಸಮೃದ್ದ ಮಾಹಿತಿ http://www .ethnologue .com/ 
ಭಾಷಾಶಾಸ್ತ್ರದ ಬಗ್ಗೆ ಜಾಲತಾಣಗಳ ಮಾಹಿತಿ http ://www .lingforum. com /linguistics 
websites.html 
ಭಾಷೆಯ ತತ್ವಗಳು, ಚಿಂತಕರನ್ನು ಕುರಿತ ವಿಶ್ವಕೋಶ http ://plato.stanford.edu / 
ಅಂತರ್ಜಾಲ ತತ್ವಶಾಸ್ತ್ರ ವಿಶ್ವಕೋಶhttp ://www .jep.utm . edu/ 
ಭಾಷೆಗಳ ವಿಶ್ಲೇಷಣೆ, ಚರಿತ್ರೆ http :// www. mesacc.edu/dept/d10/ asblanguage/index. html 
ಅಮೆರಿಕೆಯ ಭಾಷಾಶಾಸ್ತ್ರ ಸಂಘದ ಜಾಲತಾಣ : http://www .linguisticsociety. org/ 
ಶಿಶುನುಡಿ, ಮಕ್ಕಳು ಭಾಷೆಯನ್ನು ಗಳಿಸಿಕೊಳ್ಳುವ ಬಗ್ಗೆ ಇಲ್ಲಿ ಮಾಹಿತಿ ಇದೆ. http :// 
www .fathom . com / course / 10701036 / session2. html 
ಮಕ್ಕಳು ಓದುವುದನ್ನು ಕಲಿಯುವ ಬಗೆಯನ್ನು ವಿವರಿಸುವ ಜಾಲತಾಣ http :// www2.ed. gov / 
pubs/RoadtoRead/part2 . html 
ಮಾಧ್ಯಮಗಳು ಮತ್ತು ಭಾಷೆ http ://www . medialit. org / 
ರೂಪಕ ಮತ್ತು ಪುರಾಣಗಳು http :// myweb . wynet.edu/ ~jelkins/ mythweb99/ 
metaphor.html 
ರೂಪಕ ಮತ್ತು ಆಲೋಚನೆಗಳ ಸಂಬಂಧ .http://vu- nl.academia.edu/ GerardSteen/Pa 
pers /311004/Metaphor_ in _ language _and _ thought_ How _ do_we_map _ the_ field 
ರೂಪಕವನ್ನು ಕುರಿತ ಚಿಂತನೆಗಳ , ತತ್ವಗಳ ಪ್ರಾಥಮಿಕ ಪರಿಚಯ http ://www .textetc .com / 
theory /metaphor.html 
ಈಜಿಪ್ಟಿನ ಪ್ರಾಚೀನ ದಾಖಲೆಗಳು http :// onlinebooks.library. upenn.edu /webbin /book/ 
lookupid ?key = olbp12727 


೨೬೩ 


ನುಡಿಯೊಳಗಾಗಿ 


BSWIT , UT DI TO JO1950 http ://www.sofiatopia. org/maat/wenis.htm 
8sWed , 292383 you http ://timetrips. co .uk / artefacts.htm 
Östed ter http ://www . unmuseum . org / rosettal. htm 
o s j 832 KJO To : http ://www .schillerinstitute .org /dialogue _ cultures/ 
hzl _ dial_ culture .html 
W .JOINS JØJo http ://www . trinicenter . com /Egypt/ elish . htm 
Tjäseng en http ://www .bible -history. com / resource/ ff _ hiero . htm 
To åsene go 70E30 woedd wr http ://www .bbc. co .uk /history / ancient /egyptians/ 
decipherment_ 01. shtml# six 
233 20 00 Jo mo 780 http ://www . gatewaystobabylon .com /myths/texts /classic / 
dialoguepessimism .htm 
2329ese Jo HOTO Jesu, a od88 http ://www . gatewaystobabylon .com / 
wtedato http ://worldhistoryla.homestead .com /sumeria .html 
Lu Beooo, J0780 http ://chnm . gmu.edu /worldhistorysources/d /210 /whm .html 
J eonto , 207, SO JO Zo wwwJ7d0 http :// chnm . gmu.edu/ cyh/primary - sources / 
408 
JOB C Dojo, BJOJO Jari http ://www . sibyllineorder.org/sacred _ texts / 
sw _ enheduanna.htm 
Le coato , TEDD zud http ://www . cddc . vt. edu/feminism /Enheduanna. html 
Jo Jo Jo on http ://www .perception9 .com / afterlife/afterlife - and - after 
death . php ? insight= Summary - of - The - Egyptian - Book - Of- The 
Dead & item = 00000006 
232323 Jone gaas http ://www .soas. ac .uk /baplar /recordings/ 
UD 2323 , 250g http ://www.history -world . org /mainmenu .htm 
wo dawaa Jon 80 http ://www .facsimile -editions.com /en /ds/ 
OUTDOO , 0371 80 http ://www .myscribeweb . com / index.1.html 
JJDZJI , JW DJ JO703780 http ://www . sociologyguide.com /basic -concepts/ 
Important-Concepts.php 
God 38 , 300 OER8 JOQD07 2023000 http ://www .changingminds. org/ expla 
nations/ theories/theories.htm 
Jord3 ggemas http ://www . discourse - analysis.de/ 
xD a Jozo BQ7oo http ://www .universalteacher. org.uk / lang /power .htm # parllang 

QF , 2008Caso 23033783 http://www . texttribe .com /routledge/M /Meaning , 
% 20Indian % 20theories % 20of.html 
DSJEDUCJJOh , J, JUD 2303700 http ://www .servinghistory.com / topics/ 
Purva _Mimamsa 


ನುಡಿಯೊಳಗಾಗಿ 


928 


US JFDICJJDoroodo T, JC57. http ://www .mimamsa . org / articles / brief _ 
introduction.html 
D3373 70030 http ://www .humanjourney.us/universals2 .html 
ODD JO JOTO Lud http ://courses. nus.edu. sg / course / elljwp/lacan . htm 
O JO JO JO ZO http://www . cla.purdue. edu / english / theory /psychoanalysis / 
lacandevelop.html 
9025SJ O OBO http ://blog . vedasudhe.com / 
2028 Je wo http ://www .pustakshakti.com / Contact _Us.htm 
of this &go JOOSOFR18 21 http ://www .newadvent.org/ cathen /12688b .htm 
eveisedovo http://www .bl. uk / learning/histcitizen /21cc / utopia /utopia .html 
ಪೂರ್ಣಗೊಂಡಾಗ ಬಹಳ ಉಪಯುಕ್ತವಾಗುವ ತಾಣ http ://peopleslinguisticsurvey . org / 
Default.aspx 
DO JUDI UOD IN JO JO JO 25000 http ://www .dilbilimi.net/ generallinguistics .htm 
DOD37 JO,FDEO http ://grammar. about. com /od / tz / g/unigramterm .htm 
200JEŠNOJO DIDI http ://www . historian .net/target. html 
3052DA JO JO JOJ 0 http ://www. humanjourney . us /axemaker2 .html 


9233 


ನುಡಿಯೊಳಗಾಗಿ 


(SQ95 


17/ 18 - 2 , ಮೊದಲನೆಯ ಮುಖ್ಯರಸ್ತೆ, ಮಾರೇನಹಳ್ಳಿ , ವಿಜಯನಗರ, ಬೆಂಗಳೂರು- 40 ದೂ . 080 23505825 


250/ 
350/ 

75 / 
300/ 


150 / 
275/ 
150 / 
100 / 
125 / 
150 / 
100 / 
150 / 
250 / 
150 / 
50 / 
50 / 
150/ 
100 / 


ಕುಮಾರವ್ಯಾಸ ಕಥಾಂತರ ( ಆದಿಪರ್ವ - ಸಭಾಪರ್ವ) ಎಚ್ . ಎಸ್ . ವೆಂಕಟೇಶಮೂರ್ತಿ 
ಸುಮ್ಮನೆ ( ಸತ್ಯಕಾಮರ ಒಡನಾಟ) ಸಮನ್ವಯ : ವೀಣಾ ಬನ್ನಂಜೆ 
ಬಟವಾಡೆಯಾಗದ ರಸೀತಿ(ಕವನ ಸಂಕಲನ) ಲಕ್ಕೂರು ಆನಂದ 
ಯಾರ ಜಪ್ತಿಗೂ ಸಿಗದ ನವಿಲುಗಳು ಸಂ . ಪಿ. ಚಂದ್ರಿಕಾ 
( ದೇವನೂರ ಮಹಾದೇವರ ಸಾಹಿತ್ಯ ಕುರಿತು) 
ಮಲೆನಾಡ ಗಾಂಧಿ (ಎಚ್.ಜಿ. ಗೋವಿಂದಗೌಡ ಒಂದು ಆಪ್ತ ಚಿತ್ರ) ಗಿರೀಶ ಜಕಾಪುರೆ 
ಮೈಯೇ ಸೂರು ಮನವೇ ಮಾತು ( ಸಂಸ್ಕೃತಿ, ಸಾಹಿತ್ಯ ಮತ್ತು ಸಂಶೋಧನೆ) ಬಸವರಾಜ ಕಲ್ಕುಡಿ 
ಪತ್ರವಾತ್ಸಲ್ಯ ( ಆಯ್ದ ಪತ್ರಗಳು) 

ವಿಜಯನಾಥ ಶೆಣೈ 
ಭಾಷೆ ಮತ್ತು ಸಾಮಾಜಿಕ ಸಂದರ್ಭ ( ಭಾಷಾಶಾಸ್ತ್ರ ಕುರಿತ ಬರಹಗಳು) ಕೆ. ಪಿ . ಭಟ್ 
ಶ್ರೀ ಅಭಿನವಗುಪ್ತ ಪಾದ ಆಚಾರ್ಯ 

ಸ್ವಾಮಿ ಶಿವಾತ್ಮಾನಂದ 
ಯುಗಾಂತ (ಕಾದಂಬರಿ) 

ಮೂ : ಇರಾವತಿ ಕರ್ವೆ ಅನು : ಶ್ರೀಪತಿ ತಂತ್ರಿ 
ಬುದ್ಧಿಭ್ರಮಣೆ ( ಮನೋವೈಜ್ಞಾನಿಕ ನೆಲೆಯಲ್ಲಿ) 

ಅನು: ಕೆ. ವಿ . ತಿರುಮಲೇಶ್ 
ಸಂಗೀತಕೋಣೆ(ಮೂಲ: ನಮಿತಾ ದೇವಿದಯಾಲ ) ಅನು : ಸದಾನಂದ ಕನವಳ್ಳಿ 
ರಸೌಷಧಿ ( ಸುಲಭ ಚಿಕಿತ್ಸೆ, ಪ್ರಸಿದ್ದ ರಸೌಷಧಿಗಳು, ತಾಯಂದಿರಿಗೆ) ಸಂ : ಎಂ . ಧ್ರುವನಾರಾಯಣ 
ಪೂರ್ವ ಯಾನ ( ಅನುವಾದಿತ ಫ್ರೆಂಚ್ ಕಾದಂಬರಿ) 

ಅನು: ಕೆ. ವಿ. ತಿರುಮಲೇಶ್ 
ಕಾಲಜ್ಞಾನಿ ಕನಕ ( ನಾಟಕ) 

ಕಿ. ರಂ . ನಾಗರಾಜ 
ಆಕಾಶದಗಲ ನಗುವಿನ ಅವಧೂತ ( ಬೆಳಗೆರೆ ಕೃಷ್ಣಶಾಸ್ತ್ರೀ ಅವರನ್ನು ಕುರಿತು) . 
ಭಾಷೆಯಿಂದ ಭಾಷೆಗೆ... ( ಆಯ್ದ ಇಂಗ್ಲಿಷ್ ಕವನಗಳು ಕನ್ನಡದಲ್ಲಿ) ಡಾ . ವೈ . ಶ್ರೀ . ನಟರಾಜ 
ಹೇಳತೇವಕೇಳ ( ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧದ ದನಿ ) ಸಂ : ಜಿ . ಎನ್ . ಮೋಹನ್ 
ವಿಮರ್ಶೆಯ ಪರಿಭಾಷೆ ( ಸಾಹಿತ್ಯ ವಿಮರ್ಶೆಯ ಪಾರಿಭಾಷಿಕ ಪದಗಳ ವಿವರಣೆ) 

ಓ . ಎಲ್. ನಾಗಭೂಷಣ ಸ್ವಾಮಿ 
ಕರ್ನಾಟಕದ ನಾಥಪಂಥ ( ಸಂಶೋಧನೆ) 

ರಹಮತ್ ತರೀಕೆರೆ 
ಗಂಗಾವ ಗಂಗಾಮಾಯಿ ( ಕಾದಂಬರಿ) 

ಶಂಕರ ಮೊಕಾಶಿ ಪುಣೇಕರ 
ಅವಧೇಶ್ವರಿ ( ವೇದಕಾಲಿನ ರಾಜಕೀಯ ಕಾದಂಬರಿ) 

ಶಂಕರ ಮೊಕಾಶಿ ಪುಣೇಕರ 
ನನ್ನ ಹಿಮಾಲಯ ( ಪ್ರವಾಸ ಕಥನ) 

ಓ .ಎಲ್ . ನಾಗಭೂಷಣಸ್ವಾಮಿ 
ಜೀವಕೋಶದ ಕೂಪದಲ್ಲಿ ( ಗಜಲ್‌ಗಳು) 

ಶೂದ್ರ ಶ್ರೀನಿವಾಸ 
ಬೆಟ್ಟ ಮಹಮದನ ಬಳಿಗೆ ಬಾರದಿದ್ದರೆ... 

ಲಕ್ಷ್ಮೀಶತೋಳ್ಳಾಡಿ 
ಆಕಾಶದಗಲ ನಗುವಿನ ಅವಧೂತ( ಬೆಳಗೆರೆ ಕೃಷ್ಣಶಾಸ್ತ್ರಿಯವರನ್ನು ಕುರಿತು) ಸಂ : ಪಿ. ಚಂದ್ರಿಕಾ 
ಅನೇಕ ( ತಾಳಮದ್ದಲೆ ಒಂದು ಶಬ್ದ ಚಿತ್ರ) 

ಸಂ : ಜಿ. ಮಮತಾ 
ಹಿಸ್ತಿಹಿ .. ( ಮಕ್ಕಳಿಗಾಗಿ) 

ಆನಂದ ವಿ . ಪಾಟೀಲ 
ಪುಟ್ಟನ ಹಾವು ಹುತ್ತ ಬಿಟ್ಟು ಹೊರಗೆ ಬಂತು ( ಮಕ್ಕಳಿಗಾಗಿ) ಆನಂದ ವಿ . ಪಾಟೀಲ 
ಮುಗುಳು ( ಮಕ್ಕಳ ಸಾಹಿತ್ಯ ಕುರಿತು) 

ಆನಂದ ವಿ . ಪಾಟೀಲ 
ಎದೆಗೆ ಬಿದ್ದ ಅಕ್ಷರ ( ಐದು ದಶಕದ ಆಯ್ದ ಬರಹಗಳು ) ದೇವನೂರ ಮಹಾದೇವ 
ನಿಜದ ಬೆಳಕಿನೆಡೆಗೆ ಒಂದು ಧ್ಯಾನ ( ಲೇಖನಗಳು) 

ಯು . ಆರ್ . ಅನಂತಮೂರ್ತಿ 
ನಮಗೆ ಬೇಕಾದ ಕನ್ನಡ ( ಪ್ರತಿಷ್ಠಿತ ವಿದ್ವಾಂಸರ ಭಾಷಣಗಳು) ಸಂ : ನ . ರವಿಕುಮಾರ 
ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ (ಬದುಕಿನ ನೆನಪು, ಅನುಭವಗಳ ಕಥನ) ಬಿ . ವಿ . ಕಾರಂತ 
ಪುಸ್ತಕ ಮತ್ತು ನವಿಲುಗರಿ ( ಕವಿತೆಗಳು ) 

ಗಿರಿಜಾಶಾಸ್ತಿ. 
ಚಿಟ್ಟೆ ಮತ್ತು ಜೀವಯಾನ ( ಕವಿತೆಗಳು ) 

ಯಲ್ಲಪ ಟಿ 
ಸಮಸ್ತ ಕಥೆಗಳು 

ಹೆಚ್ . ವಿ. ಸಾವಿತ್ರಮ್ಮ 
ಗುಲಾಬಿ ಟಾಕೀಸ್ (ಕಥೆಯಿಂದ ಕಥೆಗೆ) 

ಸಂ : ಪಿ . ಚಂದ್ರಿಕಾ 
ವಿಮುಕ್ತ ( ತೆಲಗು ಕಥಾ ಜಗತ್ತಿನ ಜೊತೆಗೊಂದು ಮಾತುಕಥೆ) ಅನು: ಜಿ. ವೀರಭದ್ರಗೌಡ 
ಜಾರ್ಜ್ ಲೂಯಿ ಬೊರೈಸ್ ( ಚಿಂತನೆಗಳು) 

ಸಂ : ಪ್ರೊ ಕಾರ್ಲೋಸ್ 
ಭಾವನ್ನ ( ಕವನ ಸಂಕಲನ) 

ಆನಂದ ಝಂಜರವಾಡ 
ಶಾವೊಲಿನ್ ( ಅನುವಾದಿತ ಮಕ್ಕಳ ಕಥೆಗಳು ) 

ಅನು: ಶಿವಲಿಂಗಪ್ಪ ಕೆ. ಹಂದಿಹಾಳು 
ಓತಿಕ್ಯಾತ ತಲೆಕು ( ಮಕ್ಕಳ ಕವಿತೆ) 

ವಿಜಯಶ್ರೀ ಹಾಲಾಡಿ 


300 / 
250 / 
150 / 
200 / 
80 / 
70/ 
100/ 

75 / 
350/ 
40 / 
25 / 
100 / 
250 / 

75 / 
150 / 
500 / 
150 / 


75 / 


500 / 

85 / 
125 / 

75 / 


75 / 


60 / 
50 / 


175 / 


ಕಲಾ ಚೇತನ ( ದಿ ಆರ್ಟ್ ಸ್ಪಿರಿಟ್) 

ಮೂಲ: ರಾಬರ್ಟ್ ಹೆನ್ನಿ, 
ಅನು: ಕೆ. ವಿ . ತಿರುಮಲೇಶ್ 

150 / 
ಕನಸಿನ ಕತೆ (ಒಂದು ಮನೋವೈಜ್ಞಾನಿಕ ವಿವರಣೆ) 

ಎಂ . ಬಸವಣ್ಣ 

50 / 
ನನ್ನ ಸಾಹಿತ್ಯದ ಐದು ದಶಕಗಳು 

ಮೂಲ: ಯು ಆರ್ ಅನಂತಮೂರ್ತಿ 

ಅನು: ಬಿ. ಎಸ್ . ಜಯಪ್ರಕಾಶ ನಾರಾಯಣ 60 / 
ಬಾದಾಮಿ ಚಾಳುಕ್ಯರ ಶಾಸನ ಸಾಹಿತ್ಯ 

ಷ. ಶೆಟ್ಟರ್ 
(ಕವಿ - ಲಿಪಿಕಾರ ಅಕ್ಷರಮೇರುವಿನ ಕಾವ್ಯ, ಕಲೆ ಮತ್ತು ಲಿಪಿಯ ಸಮಗ್ರ ಅಧ್ಯಯನ) 

150 / 
ಹೇರಾಮ್ ( ಗಾಂಧಿ-ಗೋಡ್ಲೆ ಸಂಘರ್ಷ. .) 

ಅನಂತ ಚಿನಿವಾರ್ 

60 / 
ಬರ ಅಂದ್ರೆ ಎಲ್ಲರಿಗೂ ಇಷ್ಟ 

ಮೂಲ: ಪಿ . ಸಾಯಿನಾಥ್ 
( ಭಾರತದ ಕಡು ಬಡ ಜಿಲ್ಲೆಗಳ ಕಥನ) 

ಅನು: ಜಿ. ಎನ್ . ಮೋಹನ್ 

350 / 
ಮಹತಿ ಭಾಗ - 1 

ಶಂಕರ ಮೊಕಾಶಿ ಪುಣೇಕರ , 
( ಪಾಶ್ಚಾತ್ಯ ಸಾಹಿತ್ಯ ಸಂಸ್ಕೃತಿಗಳ ತೌಲನಿಕ ಚಿಂತನೆ) 

ಸಂ : ಜಿ . ಬಿ . ಹರೀಶ್ 

250 / 
ವಸ್ತು ವಿನ್ಯಾಸ ಭಾಗ - 2 

ಶಂಕರ ಮೊಕಾಶಿ ಪುಣೇಕರ 
( ಕನ್ನಡ ಸಾಹಿತ್ಯ - ಸಂಸ್ಕೃತಿಗಳ ಸಾಂಸ್ಕೃತಿಕ ಓದು) 

ಸಂ : ಜಿ . ಬಿ . ಹರೀಶ್ 

350/ 
ಸುಸಂಧಿ ಭಾಗ - 3 (ಕಥೆ, ಕವಿತೆ , ನಾಟಕ) ಶಂಕರ ಮೊಕಾಶಿ ಪುಣೇಕರ, ಸಂ : ಜಿ . ಬಿ . ಹರೀಶ್ 200 / 
ತ್ರಿವಳಿ ಕಾದಂಬರಿಗಳು ಭಾಗ - 4 

ಶಂಕರ ಮೊಕಾಶಿ ಪುಣೇಕರ , 
( ನಟ ನಾರಯಣಿ, ಗಂಗವ್ವ ಗಂಗಾಮಾಯಿ , ಅವಧೇಶ್ವರಿ) 

ಸಂ : ಜಿ . ಬಿ . ಹರೀಶ್ 

400/ 
ಎರಡು ಲೋಟಗಳು (ಕವನ ಸಂಕಲನ) 

ಚೀಮನಹಳ್ಳಿ ರಮೇಶ ಬಾಬು 60 / 
ಒಂಭತ್ತು ನಾಟಕಗಳು 

ಬಿ . ಸುರೇಶ 

250 / 
ಯಾವ ಮಾಹಿತಿ? ಯಾರ ಹಕ್ಕು ? 

ವೈ . ಜಿ. ಮುರಳೀಧರ 

125 / 
ಅವಿರತ ( ವಿಮರ್ಶಾ ಲೇಖನಗಳು) 

ಶ್ರೀಧರ ಹೆಗಡೆ ಭದ್ರನ್ 

100 / 
ಸಾರೂಪ್ಯ ( ಜೈನ ಸಾಹಿತ್ಯ ಸಂಸ್ಕೃತಿ ಕುರಿತ ಲೇಖನಗಳು ) ಶ್ರೀಧರ ಹೆಗಡೆ ಭದ್ರನ್ 

75 / 
ಕಾಡುವ ನೆನಪುಗಳು ( ಕವಿತೆಗಳು) 

ಹೆಚ್ . ಎನ್ . ರಾಜಶ್ರೀ 

50 / 
ಆಳ - ನಿರಾಳ: 4 ( ಅಂಕಣ ಬರಹ) . 

ಕೆ. ವಿ . ತಿರುಮಲೇಶ್ 
ಅಪನ ಪ್ರೇಯಸಿ (ಕಾದಂಬರಿ) 

ವಿ . ಆರ್ , ಕಾರ್ಪೆಂಟರ್ 

75/ 
ದ್ವೀಪ ಸಮೂಹದ ಕತೆ (ಪ್ರವಾಸ ಕಥನ) 

ಜಿ. ಎನ್ . ಅಶೋಕವರ್ಧನ 

75 / 
ಸಮಸ್ತಕಾವ್ಯ ( ಆರು ದಶಕದ ಕವಿತೆಗಳು ) 

ಯು . ಆರ್ . ಅನಂತಮೂರ್ತಿ 350 / 
ಇನ್ನಷ್ಟು ಕನ್ನಡ ( ಭಾಷೆ ಮತ್ತು ಭಾಷಾಶಾಸ್ತ್ರ ಕುರಿತ ಲೇಖನಗಳು) ಕೆ. ವಿ . ತಿರುಮಲೇಶ್ 

125 / 
ಕಾಪಿರೈಟ್ (ಕೃತಿಸ್ವಾಮ್ಯ ಕಾಯ್ದೆ ) . 

ವೈ . ಜಿ, ಮುರಳಿಧರ್ 

60 / 
ಕಾರಂತರ ಜೀವಂತ ಪಾತ್ರಗಳು 

ಸಿ. ಸೋಮಶೇಖರಯ್ಯ 

100 / 
ಬೆಳಕು ನೆರಳು (ಛಾಯಾಗ್ರಾಹಕನೊಬ್ಬನ ಸೂಕ್ಷ್ಮದಾಟ) ಮೂಲ : ಎಂ . ವೈ . ಘೋರ್ಪಡೆ 

* ಅನು: ಶ್ರೀಮತಿ ಶಾಂತಾ ನಾಗರಾಜ್ , ಪಿ . ಎಸ್ . ಗೀತಾ 750/ 
ಕೊಂಕಣಿ ತದ್ಭವ ಕೋಶ( ಪ್ರಾಕೃತ, ಸಂಸ್ಕೃತ, ಪಾಲೀ , ದೇಶೀನಾಮಮಾಲೀ , ಕನ್ನಡ) ಎಂ . ಮಾಧವ ಪೈ 100 / - * 
ಲೋಕವಿರೋಧಿಗಳ ಜತೆಯಲ್ಲಿ (ಸಂದರ್ಶನಗಳು) ರಹಮತ್ ತರೀಕೆರೆ | 

200/ 
ಬೆತ್ತಲೆ ಫಕೀರ ( ಉರ್ದು ಕವಿತೆಗಳು) ಮೂಲ: ಅಲಿ ಸರ್ದಾರ್ ಜಾಫೀ , ಅನು: ಜನತೇಜಶ್ರೀ 

100 / 
ಝಳಕ್ಕೆ ಮುಖ ಬೆಳಗುತ್ತದೆ (ಕವಿತೆಗಳು) 

ಸಂಧ್ಯಾದೇವಿ 

60 / - * 
ನಮ್ಮ ಕಥೆ ( ಮನುಷ್ಯನ ಪೂರ್ವೋತ್ತರ ಇತಿಹಾಸ) 

ನೀಲತ್ತಳ್ಳಿ ಕಸ್ತೂರಿ 

60 / 
ಆಚೀಚೆ (ಈಚಿನ ಮಾತು, ಬರಹಗಳು ) . 

ಯು . ಆರ್ . ಅನಂತಮೂರ್ತಿ 100 / 
ಪಚ್ಚೆರೆಸಾರ್ಟ್ ( ಈಚಿನ ಕತೆ, ಕವಿತೆಗಳು) 

ಯು . ಆರ್ . ಅನಂತಮೂರ್ತಿ 50 / 
ಕಂಚಿಯ ಪರಮಾಚಾರ್ಯರು ( ಒಂದು ಆಧ್ಯಾತ್ಮಿಕ ಮತ್ತು ಮಾನವೀಯ ಸಂಬಂಧ) | 

150 / - * 
- ಮೂಲ: ಎಂ . ವೈ . ಘೋರ್ಪಡೆ, ಅನು: ಎಸ್ . ಆರ್ . ರೋಹಿಡೇಕರ್ 

75 / 
ಕಾರ್ಲ್ ಯೂಂಗ್ ( ಮನೋ ವೈಜ್ಞಾನಿಕ ಸಿದ್ಧಾಂತಗಳು ) ಎಂ . ಬಸವಣ್ಣ 
ಜೀವ ಸಂಕುಲಗಳ ಉಗಮ ಮೂಲ: ಚಾರ್ಲ್ಸ್ ಡಾರ್ವಿನ್ , ಅನು: ಕೆ. ಪುಟ್ಟಸ್ವಾಮಿ 

100 / 

ಗಿರೀಶ ಜಕಾಪುರೆ 
ಜುಗು ( ಮಕ್ಕಳ ಕಥಾ ಸಂಕಲನ) 

75 / 
ಹೂವು ಮಾರುವವಳು ( ಮಕ್ಕಳ ಕವಿತೆಗಳು ) 

ಅಕ್ಕಿಮಂಗಲ ಮಂಜುನಾಥ 

75 / 

ಹೆಚ್ , ವೈ . ರಾಜಗೋಪಾಲ 
ಗಾಂಧೀ ಯುಗಕ್ಕೆ ಕನ್ನಡಿ ( ಲೇಖನಗಳು) 

100 / 
ವಿಶ್ವ ಕಂಡ ದ್ವಿತೀಯ ಗಾಂಧಿ... ಅಣ್ಣಾ ಹಜಾರೆ 

ಗಿರೀಶ ಲೋಕಾಪುರೆ 

100 / 

ಹೆಚ್. ವಿ. ಸಾವಿತ್ರಮ್ಮ 
ಹೊಸ ಜಗತ್ತು ( ಅಪ್ರಕಟಿತ ಕಥಾಸಂಕಲನ) 

100 / 
ಸಾಹಸದ ಒಂದು ಸೀಮಾರೇಖೆ ( 18ನೇ ಶತಮಾನದ ಡೆಕ್ಕನ್) 

ಸಾದಾ ಪ್ರತಿ 125 / - * 

ಎಂ . ವೈ . ಗೋರ್ಪಡೆ ಉತ್ತಮ ಪ್ರತಿ 250 / - * 
ಕಾಡ ತೊರೆಯ ಜಾಡು ( ಬದುಕು ಹೋರಾಟಗಳ ಕಥನ) ಕಡಿದಾಳು ಶಾಮಣ್ಣ 


ಸಂಗ್ರಹ ಮತ್ತು ಕೃತಿರೂಪ : ಅಕ್ಷತಾ ಕೆ. 175 / 
ಬಸವಣ್ಣನ ಕಲ್ಯಾಣ ಹುಡುಕುತ್ತಾ..... ( ಮಹಾಪ್ರಬಂಧ) ಲತಾ ಮೈಸೂರು 

150 / 
ಆಡು ಕನ್ನಡ ಹಾಡು ಕನ್ನಡ ಮಾತಾಡು ಕನ್ನಡವೇ (ಕವಿತೆಗಳು) ಕೆ . ವಿ . ತಿರುಮಲೇಶ್ 

150 / 
ಆಷಾಢದ ಒಂದು ದಿನ ( ನಾಟಕ) 

ಮೂಲ: ಮೋಹನ್ ರಾಕೇಶ್ 

ಅನು: ಸಿದ್ದಲಿಂಗ ಪಟ್ಟಣ ಶೆಟ್ಟಿ 50 / 
ಜೀವನ ರಹಸ್ಯ ( ಅಣು ವಿಜ್ಞಾನದ ಒಂದು ಸ್ಕೂಲ ಪರಿಚಯ ) ನಾಗ ಐತಾಳ 

300 / 
ಮತಿಸಿದಷ್ಟೂ ಮಾತು ( ಹರಟೆ, ಸಲ್ಲಾಪ ಮತ್ತು ಚಿಂತನೆ) ಸಂ . ತ್ರಿವೇಣಿ ಶ್ರೀನಿವಾಸರಾವ್ 150 / 
ಕಾಡ ತೊರೆಯ ಜಾಡು ( ರೈತನೊಬ್ಬನ ಆತ್ಮಕಥೆ) 

ಕಡಿದಾಳು ಶಾಮಣ್ಣ 

150 / 
ಕರ್ನಾಟಕ ಸೂಫಿಗಳು 

ರಹಮತ್ ತರೀಕೆರೆ 

150 / 
ಹೊಸಾಹತು ಪ್ರಜ್ಞೆ ಮತ್ತು ಸಾಂಸ್ಕೃತಿಕ ಅಧ್ಯಯನ ಮೂಲ: ಗೂಗಿ ವಾ ತಿಯಾಂಗೊ 

ಅನು: ರಹಮತ್ ತರೀಕೆರೆ 

150/ 
ಲೋಕವಿರೋಧಿಗಳ ಜತೆಯಲ್ಲಿ ಸಂದರ್ಶನಗಳು ) 

ರಹಮತ್ ತರೀಕೆರೆ 

200 / 
ಎಲೆಮರೆಯ ಅಲರು ( ಉಳಿದ ನೆನಪುಗಳು) . 

ಬೆಳಗೆರೆ ಕೃಷ್ಣಶಾಸ್ತ್ರೀ 

50 / 
ಸಾಹಿತಿಗಳ ಸೃತಿ ( ನೆನಪುಗಳು) 

ಬೆಳಗೆರೆ ಕೃಷ್ಣಶಾಸ್ತೇ 

100 / 
- ಮರೆಯಲಾದೀತೆ? ( ನೆನಪುಗಳು ) 

ಬೆಳಗೆರೆ ಕೃಷ್ಣಶಾಸ್ತ್ರಿ 

250/ 
( ಹೊರಲಾರದ ಗಾಳಿ ಬಾರದಲ್ಲಿ ( ಮಿಲನ್ ಕುಂದೇರಾ) ಅನು: ಸುಕನ್ಯಾಕನರಳಿ 

200 / 
ಹದ ತಪ್ಪಿದ ಬಾಲ್ಯ ಬದುಕು ( ಬಾಲಪರಾಧಿಗಳು ಮತ್ತು ಮಹಿಳೆಯರ ಸತ್ಯಕಥೆಗಳು) ಶಾಂತಾ ನಾಗರಾಜ್ 75 / 
ಪೂರ್ವಾವಲೋಕನ ( ವಸಾಹತು ಪ್ರಜ್ಞೆ ಮತ್ತು ಸಾಂಸ್ಕೃತಿಕ ಅಧ್ಯಯನ) ಎಸ್ . ಎನ್ . ಬಾಲಗಂಗಾಧರ 150 / - * 
1 ನಮ್ದಿದು ಇತಿಹಾಸ (ಸ್ಥಳೀಯ ಚರಿತ್ರೆಗಳು ಮತ್ತು ಸಂಸ್ಕೃತಿಗಳು ) ಹೆಚ್ . ಎಸ್ . ಗೋಪಾಲರಾವ್ 

100 / - * 
ಆಳ - ನಿರಾಳ : 3 ( ಅಂಕಣ ಬರಹ) 

ಕೆ. ವಿ . ತಿರುಮಲೇಶ್ 

175 / 
- ಮರೆಯಲಾಗದ ಮಹಾನುಭಾವರು ( ನೆನಪುಗಳು ) 

ಹೊಸಬಾಳೆ ಸೀತಾರಾಮರಾವ್ 

125 / 
ಕತ್ತಿಯಂಚಿನ ದಾರಿ ( ಸಾಹಿತ್ಯ - ಸಂಸ್ಕೃತಿ ಚಿಂತನೆ) 

ರಹಮತ್ ತರೀಕೆರೆ 

150 / 
ಕಾಸ್ಟಿಕ್ ಡಿಟೆಕ್ಟಿವ್ ( ನಮ್ಮ ವಿಶ್ವದ ನಿಗೂಢಗಳ ಅನ್ವೇಷಣೆ) ಮೂಲ: ಮಣಿ ಭೌಮಿಕ್ , 

ಅನು: ಕೆ. ಪುಟ್ಟಸ್ವಾಮಿ 

125 / 
ಮರೆಯಲಾಗದ ಸಾಮ್ರಾಜ್ಯ ಮೂಲ : ಎಂ . ವೈ . ಘೋರ್ಪಡೆ, ಅನು: ಭಾರತೀ ಕಾಸರಗೋಡು 80 / 
ಮುಕ್ತಿಯ ರಹಸ್ಯ (ಕಥೆಗಳು) ಮೂಲ : ಎಂ . ವೈ . ಘೋರ್ಪಡೆ ಅನು: ಭಾರತೀ ಕಾಸರಗೋಡು 75 / 
ಬೆಳದಿಂಗಳು ( ಮಕ್ಕಳ ಕಾದಂಬರಿ) 

ಆನಂದ ವಿ . ಪಾಟೀಲ 

20 / 
ದಿಟ ನಾಗರ ಕಂಡರೆ ( ಹಾವುಗಳ ಜಗತ್ತಿಗೊಂದು ಪಯಣ) ಡಾ . ಟಿ. ಎಸ್ .ರಮಾನಂದ 

100 / 
ಝುನ್ನದಿ (ಕವಿತೆಗಳು) 

ಹೆಚ್ . ಆರ್ . ರಮೇಶ್ 

50 / - * 
| ಅಂಟಿದ ನಂಟು ( ಅಸಮಗ್ರ ಲೇಖನಗಳು) 

ಪಂ . ತಾರಾನಾಥ 

300 / - * 
ತಾರಾ ಸ್ತರಣೆ ( ಪಂ . ತಾರಾನಾಥರನ್ನು ಕುರಿತ ಲೇಖನಗಳು ) ಸಂ : ಎಂ . ಧ್ರುವ ನಾರಾಯಣ 150 / - * 
ಪರಿಮಳದ ಬೀಜ ( ಕವನ ಸಂಕಲನ) 

ಗೀತಾ ವಸಂತ 

50 / - * 
ಸಾಹಿತ್ಯದ ಸಪ್ತಧಾತುಗಳು ( ಪ್ರಬಂಧ ಸಂಕಲನ) 

ಯಶವಂತ ಚಿತ್ತಾಲ 

75 / 
ಕೆಲವು ಕಥಾನಕಗಳು (ಕಥಾಸಂಕಲನ) 

ಕೆ . ವಿ . ತಿರುಮಲೇಶ್ 

100 / - * 
ವಿಶ್ಲೇಷಣೆ (ವಿಮರ್ಶಾ ಲೇಖನಗಳು ) 

ಹೆಚ್ .ಎಸ್ . ರಾಘವೇಂದ್ರರಾವ್ 100 / - * 
ಶಂಗಂ ತಮಿಳಗಂ ಮತ್ತು ಕನ್ನಡ ನಾಡು - ನುಡಿ ( ಆರಂಭ ಕಾಲದ ದ್ರಾವಿಡ ಸಂಬಂಧದ ಚಿಂತನೆ) 

ಪೊ ಷ . ಶೆಟ್ಟರ್ 

175 / 
ನಾ ಬಂದ ಹಾದಿಯಲ್ಲಿ ( ಅನುಭವ ಕಥನ) 

ಕೆ. ವಿ . ಘನಶ್ಯಾಮ 

200 / - * 
ದೂರ ತೀರದಿಂದ ಹರಿದು ಬಂದ ಕತೆಗಳು 

ನಾಗ ಐತಾಳ ( ಆಹಿತಾನಲ) 

150 / 
ಅಕ್ಷಯ ಕಾವ್ಯ 

ಕೆ. ವಿ. ತಿರುಮಲೇಶ್ 

250 / - * 
ಗಂಗಾವತರಣ ( ಗಂಗೂಬಾಯಿ ಹಾನಗಲ್ ರವರ ಜೀವನ ಚಿತ್ರ ) ದಮಯಂತಿ ನರೇಗಲ್ಲ 

75 / - * 
ಮಳೆ ಬಿದ್ದ ನೆಲದಲ್ಲಿ (ಕವನ ಸಂಕಲನ) 

ಹೆಚ್ .ಎಸ್ . ಶಿವಪ್ರಕಾಶ್ 

50 / 
ದೇವರು ಎಂಬ ಸಂಕೇತನಾಮ ( ಆತ್ಮಕಥೆ) ಮೂಲ : ಮಣಿಭೌಮಿಕ್ , ಅನು: ಕೆ. ಪುಟ್ಟಸ್ವಾಮಿ 150 / 
ಕಣ್ಣಂಚಿನ ಕಡಲು (ಕವನ ಸಂಕಲನ) 

ನಾಗರಾಜ್ ಹೆಗಡೆ ಅಪಗಾಲ 

50 / 
ವಿಸ್ತರಣೆ ( ಲೇಖನಗಳು) 

ಶ್ರೀಧರ ಹೆಗಡೆ ಭದ್ರನ್ 

100 / 
ಎಲ್ಲಿದೆ ಶಿವಾಪುರ ? ( ಕವನ ಸಂಕಲನ) 

ಚಂದ್ರಶೇಖರ ಕಂಬಾರ 

100 / 
ಅಭಿವೃದ್ಧಿ, ಆಳಿಕೆ ಮತ್ತು ಮಾನವೀಯ ಮೌಲ್ಯಗಳು ಅನು . ಡಾ . ಪಿ . ಎಸ್ . ಗೀತಾ, 

ಶಾಂತಾನಾಗರಾಜ್ 

30 / 
ಅನಂತಮುಖದ ಮೂರ್ತಿ ( ಅನಂತಮೂರ್ತಿ ಕುರಿತು) ಸಂ : ನಾಗ ಐತಾಳ 

100/ - * 
ಆಳ - ನಿರಾಳ : 1 ( ಅಂಕಣ ಬರಹ) 

ಕೆ. ವಿ . ತಿರುಮಲೇಶ್ 

175 / - * 
ಆಳ - ನಿರಾಳ : 2 ( ಅಂಕಣ ಬರಹ) 

ಕೆ. ವಿ . ತಿರುಮಲೇಶ್ 

175 / - * 


* 


* 


* 


75 / 


175 / 


ಕಾಲಮಾನ (ಲೇಖನಗಳ ಸಂಕಲನ) 

ಯು . ಆರ್ . ಅನಂತಮೂರ್ತಿ 
ನೆನಪಿನ ಚಿತ್ರಗಳು ( ಆತ್ಮಕಥೆ) 

ಎಂ . ವೈ . ಘೋರ್ಪಡೆ 

100 / 
ಸಾಸುವೆ ಹೂವ ಚರಿತ ( ಕವನ ಸಂಕಲನ) 

ಹೆಚ್ ಆರ್ ರಮೇಶ್ 

40 / 
ಸೈಟಾದರೂ ಬೇಡವೇ ಸ್ವಾಮಿ ನಮಗೆ (ಕವನ ಸಂಕಲನ) ಕೆ. ಎಸ್ . ಶ್ರೀನಿವಾಸ್ ಮೂರ್ತಿ 25 / 
ಲೆಕ್ಕಕ್ಕೆ ಸಿಗದವರು (ಕವನ ಸಂಕಲನ) 

ರ ಹೆಗಡೆ 

40 / 
ಸಮಕ್ಷಮ (ಲೇಖನಗಳು) 

ಯು . ಆರ್ . ಅನಂತಮೂರ್ತಿ 100 / 
ಸನ್ನಿವೇಶ ( ವಿಮರ್ಶೆ) 

ಯು . ಆರ್ . ಅನಂತಮೂರ್ತಿ 

50 / 
ಅಂಕೆ ತಪ್ಪಿದ ಆರ್ಥುರೋ ಊಯಿ 

ಅನು: ಕೆ. ವಿ . ನಾರಾಯಣ 

50 / 
ಚಲ್ ಮೇರಿ ಲೂನಾ ( ಪ್ರಬಂಧಗಳು) 

ಆರ್ , ನಿರ್ಮಲಾ 

75 / 
ಬೇಂದ್ರೆ ಕಾವ್ಯ ( ವಿಮರ್ಶೆ) 

ರಂ . ಶ್ರೀ . ಮುಗಳಿ 

75 / 
ಹತ್ತು ಹತ್ತು ಇಪ್ಪತ್ತು 

ಆನಂದ ವಿ . ಪಾಟೀಲ 

100/ 
ಧ್ವನ್ಯಾಲೋಕದ ಓದು 

ಕೆ. ವಿ . ನಾರಾಯಣ 

150 / 
ಪಾಶುಪತಾಸ್ತ್ರ ( ನಾಟಕ) 

ಬೆಳೆಗೆರೆ ಕೃಷ್ಣಶಾಸ್ತ್ರೀ 

25 / 
ಅಮೆರಿಕಾ ಗಾಂಧಿ 

ದೇ . ಜ . ಗೌ . 

75 / 
ಯುಗಪಲ್ಲಟ ( ಸಂಸ್ಕೃತಿ ಚಿಂತನೆ) 

ಯು . ಆರ್ . ಅನಂತಮೂರ್ತಿ 

75 / 
ಬೆಂಕಿಯ ನೆನಪು ( ಪರ್ಯಾಯಚರಿತ್ರೆ) 

ಎಡುವರ್ಡೊ ಗೆಲಿಯಾನೊ / ಕೆ. ಪಿ . ಸುರೇಶ 75 / - * 
ಶತಮಾನದ ಕವಿ ರಿಲ್ಕೆ 

ಯು . ಆರ್ . ಅನಂತಮೂರ್ತಿ 

50 / 
ಅಭಾವ (ಕವನ) 

ಯು . ಆರ್. ಅನಂತಮೂರ್ತಿ 50 / 
ಇಂದಿನ ಕನ್ನಡ: ರಚನೆ ಮತ್ತು ಬಳಕೆ 

ಎಸ್ . ಎನ್ . ಶ್ರೀಧರ್ 

75 / 
ಪರಿಶ್ರಮ (ಹೋರಾಟದ ಬದುಕು ಬರಹ ) 

ಎಸ್ . ವೆಂಕಟರಾಮ್ 

250/ 
ಜಾಲತರಂಗಿಣಿ ( ಅಂಕಣ ಬರಹ) 

ಮೈ .ಶ್ರೀ . ನಟರಾಜ 
ಆಗಾಗ ( ಪರಿಚಾರಿಕೆಯ ನಡುವಿನ ಮಾತು - ಬರಹ) 

ಚಿ.ಶ್ರೀನಿವಾಸರಾಜು 

300 / 
ನಾನು ಒಲಿದಂತೆ ಹಾಡುವೆ ( ಪ್ರಬಂಧಗಳು) 

ಚಂದ್ರಶೇಖರ ಆಲೂರು 

75 / 
ಬರುವ ನಾಳೆಗಳಿಗೆ ರಾತ್ರಿಗಳೇ ಇರುವುದಿಲ್ಲ 

ಸಿದ್ದು ದೇವರಮನಿ 

50 / 
ಒಂದು ಮುಷ್ಠಿ ನಕ್ಷತ್ರ (ಕಥೆಗಳು) 

ಕೋಡಿಬೆಟ್ಟು ರಾಜಲಕ್ಷಿ 

50 / 
ಪ್ರತಿ ಸಂಸ್ಕೃತಿ ( ವಿಮರ್ಶೆ) 

ರಹಮತ್ ತರೀಕೆರೆ 

100 / 
ಆ ಕ್ಷಣದ ಸತ್ಯ ( ಪ್ರಬಂಧಗಳು) 

ಚಂದ್ರಶೇಖರ ಆಲೂರು 

75 / 
ನನ್ನ ರಸಯಾತ್ರೆ ( ಆತ್ಮಕಥೆ) 

ಮಲ್ಲಿಕಾರ್ಜುನ ಮನ್ಸೂರ್ 

50 / 
ಮಬ್ಬಿನಹಾಗೆ ಕಣಿವೆಯಾಸಿ(ಕವಿತೆ ಸಂಕಲನ) 

ಎಚ್ . ಎಸ್ .ಶಿವಪ್ರಕಾಶ | 

75 / 
ಶತಮಾನದ ಕವಿ ಯೇಟ್ 

ಯು . ಆರ್ . ಅನಂತಮೂರ್ತಿ 

75 / 
ಯುವ ಕವಿಗೆ ಬರೆದ ಪತ್ರಗಳು ( ರಿ ) 

ಅನು: ಓ .ಎಲ್ . ನಾಗಭೂಷಣಸ್ವಾಮಿ 

35 / 
ಕರೆಯಿತೋ ಕಡಲತೀರ (ಕೇರಳ ಕಥನ) 

ಜಿ . ಪಿ . ಬಸವರಾಜು 

75 / 
ಗೆಲುವಿನ ಚಿಲುಮೆ ರಾಜರತ್ನಂ 

ಸಂ : ಆಹಿತಾನಲ 

150 / 
ಅಗ್ನಿದಿವ್ಯ ( ಕಾವ್ಯ ) 

ಸಂಧ್ಯಾದೇವಿ 

30 / 
ಕೊಸಿಮೊ ( ಕಾದಂಬರಿ) ಇಟಾಲೊ ಕಾಲ್ವಿನೊ . 

ಅನು: ಕೆ. ಪಿ . ಸುರೇಶ 

100 / 

ಡಿ . ಎ . ಶಂಕರ್ 
ಹೈದರಾಲಿ ( ನಾಟಕ ) 

40 / 
ಬೆಳ್ಳಕೆರೆ ಹಳ್ಳಿಥೇಟರ್ (ಗ್ರಾಮೀಣ ರಂಗಭೂಮಿಯ ಆತ್ಮಕಥೆ) ಪ್ರಸಾದ್ ರಕ್ಷಿದಿ 

100 / 
ಸೋಮನಾಥಪುರ - ಷ ಶೆಟ್ಟರ್ ( ಇಂಗ್ಲಿಷ್ /ಕನ್ನಡ ಭಾಷೆಗಳಲ್ಲಿ) 

450 / - ಸಾದಾ 100 / 
ಗಿರಿಜಾಕಲ್ಯಾಣ - ( ನಾಟಕ) 

ಬಿ ಸುರೇಶ 

50 / 

50 / 
ನನಗೆ ದೇವರ ಗೊಡವೆ ಕೂಡ ಬೇಡ ( ಮಿರ್ಜಾ ಗಾಲಿಬ್ ಜೀವನ - ಕೃತಿಗಳು) 
ನಿಮ ಸಿಮ3 ( ಅಂಕಣ ಬರಹ) . 

ಸಿ . ಆರ್ . ಸಿಂಹ 

100 / 

100 / 
ಕನ್ನಡದ ಗರಡಿಯಾಳು ( ಜಿ. ಪಿ . ರಾಜರತ್ನಂ ಕುರಿತ ನೆನಪುಗಳು) ವಿವಿಧ ಲೇಖಕರು 

ಎಚ್, ಅಲಿಸಾಬ್ 
ನಲ್ನುಡಿ ನಿಘಂಟು (ಕನ್ನಡ-ಕನ್ನಡ) 

175 / 

ಅನು: - ಕೆ. ವಿ . ತಿರುಮಲೇಶ್ 
ಮಾಲ್ಟಗೌರಿಡ್ಜ್ ಬಿಗ್ಗನ ಟಿಪ್ಪಣಿ ಪುಸ್ತಕ - ರಿಲೈ (ಕಾದಂಬರಿ) 

100 / 
ಮದುವೆಯ ಆಟಗಳು ( ನಾಟಕ) 

ಎಚ್.ಎಸ್ .ಶಿವಪ್ರಕಾಶ್ 

75 / 

ರಾಜೇಂದ್ರ ಚೆನ್ನಿ 
ಕರುಳಬಳ್ಳಿಯ ಸೊಲ್ಲು ( ಬೇಂದ್ರೆ ಕಾವ್ಯ ವಿಮರ್ಶೆ) 

50 / 
ಆಧುನಿಕ ಕನ್ನಡ ಮಹಾಕಾವ್ಯಗಳು (ರಾಮಾಯಣದ ವಿಷಯಕ್ಕೆ ಸಂಬಂಧಿಸಿದಂತೆ) ಶ್ರೀಧರ ಹೆಗಡೆ ಭದ್ರನ್ 200 / 
ಒಂದಾನೊಂದು ಕಾಲದಲ್ಲಿ (ಕಟ್ಟು ಕಥೆಗಳು) 

ಸಂ . ಆಹಿತಾನಲ ( ನಾಗಐತಾಳ) 150 / 
ಆಹಿತಾನಲ ( ನಾಗಐತಾಳ) 

50/ 
ಕಾದೇ ಇರುವಳು ರಾಧೆ (ಕಾದಂಬರಿ) 

ಸಂ . ಶಿ. ಭೂಸನೂರಮಠ 

610 / 
ಶೂನ್ಯಸಂಪಾದನೆಯ ಪರಾಮರ್ಶೆ 
ಬಲ್ಲವರು ಬಹಳಿಲ್ಲ (ಆಯ್ದ ಲೇಖನಗಳು) 

ಎಚ್ . ವೈ . ಶಾರದಾಪ್ರಸಾದ್ 


75 / 


75 / 


35 / 


ಶ್ರೀರಂಗ 


ಕುಸುಮಬಾಲೆ - ( ಲಯಾಕಾರ ವಿನ್ಯಾಸ: ಎಲ್ . ಬಸವರಾಜು) ದೇವನೂರ ಮಹಾದೇವ 
ಹಿಂಸೆಯ ಎಡ- ಬಲ 

ಯು . ಆರ್ . ಅನಂತಮೂರ್ತಿ 10/ 
ಮಳೆ ತೊಳೆದ ಕಲ್ಲುಗಳು ( ಕವಿತೆ) 

ಡಿ . ಆರ್. ಚಂದ್ರ ಮಾಗಡಿ 
ಜೀವಾಳ (ಕಥೆಗಳು) . 

ಬಸವರಾಜು ಕುಕ್ಕರಹಳ್ಳಿ 

50 / 
ಈಡಿಪಸ್ ಕಾಂಪ್ಲೆಕ್ಸ್ ( ಮನೋವೈಜ್ಞಾನಿಕ ಲೇಖನಗಳು ) 

ಎಂ . ಬಸವಣ್ಣ 

125 / 
ಪೊರೆ ಕಳಚಿದ ಮೇಲೆ (ಕವನ) 

ಸಿಬಂತಿ ಪದ್ಮನಾಭ 

40 / 
ಎಲ್ಲಿಹಳು ನನ್ನ ಛಾಯಾ? ( ಕವನ) 

ಆರತಿ ಪಟ್ರಮೆ 

35 / 
ಮಾತು ಸೋತ ಭಾರತ ( ವಿಮರ್ಶೆ) 

ಯು . ಆರ್ . ಅನಂತಮೂರ್ತಿ 

150/ 
ಪ್ರಶ್ನೆಗಳಿರುವುದು ಶೇಕ್ಸ್ ಪಿಯರನಿಗೆ 

ಜಿ .ಎನ್ . ಮೋಹನ್ 

50/ 
ಉಲ್ಲೇಖ ( ವಿಮರ್ಶೆ) 

ಕೆ. ವಿ . ತಿರುಮಲೇಶ್ 

100 / 
ಕನ್ನಡ ಕಾವ್ಯಾಲಂಕಾರ 

ಕೆ. ಕೃಷ್ಣಮೂರ್ತಿ 

100 / 
ಕನ್ನಡ ಧ್ವನ್ಯಾಲೋಕ 

ಕೆ.ಕೃಷ್ಣಮೂರ್ತಿ 

150 / 
ಕಾಲಿದಾಸ (ವಿಮರ್ಶೆ) 

100 / 
ಸಪ್ತಪದಿ ( ಕವನ) 

ಬಿ. ಸಿ. ರಾಮಚಂದ್ರಶರ್ಮ 

40 / 
ಬಕುಲದ ಹೂವುಗಳು (ಕವನ) 

ಸು . ರಂ . ಎಕ್ಕುಂಡಿ 

75 / 
ದೇಸಿ ನಗು (ಲೇಖನಗಳು) 

ಎಂ .ಎಸ್ . ಮೂರ್ತಿ 

75/ 
ಬಾಗಿಲು- ಈತನಕದ ತಮಿಳು ಕತೆಗಳು 

ಜಯಲಲಿತ 

75/ 
ಹೀಗೆ ಹಾಳೆಯ ಮೇಲೆ ಹಾಡು ( ಕವನ) 

ಮಮತಾ ಜಿ. ಸಾಗರ 

25 / 
ನಿಮ್ಮ 2ನಿಮ್ಮ ( ಅಂಕಣ ಬರಹ) 

ಸಿ . ಆರ್. ಸಿಂಹ 

100/ 
ಮೌನ ( ಗಜಲ್‌ಗಳು) 

ಚಿದಾನಂದ ಸಾಲಿ 

35 / 
ಪ್ರಶ್ನೆ ಮತ್ತು ದೇವರು (ಕವನ) 

ಚೀಮನಹಳ್ಳಿ ರಮೇಶಬಾಬು 50/ 
ನಗೆಗನ್ನಡಂ ಗೆಲ್ಗೆ!- ಸಂ .ಎಚ್ . ಕೆ. ನಂಜುಂಡಸ್ವಾಮಿ , ಎಚ್ . ವೈ .ರಾಜಗೋಪಾಲ್ 

250/ 
ಅರ್ಥಶಾಸ್ತ್ರ ಪರಿಭಾಷೆ 

ಸಿ .ಕೆ . ರೇಣುಕಾರ್ಯ 

75 / 
ಜೀವ ಸಂಪಿಗೆ (ಕವನ) 

ದು . ಸರಸ್ವತಿ 

45 / 
ಬಾಪು ಕುಟೀ ( ಗಾಂಧಿ ನಂತರದ ಗಾಂಧೀ ಚಿಂತನೆಗಳು) ರಜನಿಭಕೀ ಅನು : ವೆಂಕಟರಾಜು 150 / 
ಕನ್ನಡದ ಮರ ಚೇತನ ( ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸಾಹಿತ್ಯ ಸಮೀಕ್ಷೆ) ಸಂ : ಆಹಿತಾನಲ 

175/ 
ವಾಲ್ಮೀಕಿಯ ನೆವದಲ್ಲಿ ( ಸಂಸ್ಕೃತಿ ಚಿಂತನೆ) 

ಯು . ಆರ್ . ಅನಂತಮೂರ್ತಿ 160 / 
ಆರದೆ ದೀಪ ( ಜಿ. ಪಿ . ರಾಜರತ್ನಂ ಜೀವನ ಚಿತ್ರ) 

ನೀಲತ್ತಹಳ್ಳಿ ಕಸ್ತೂರಿ 

60 / 
ಕಸೂತಿ (ಕಾದಂಬರಿ) 

ಸ, ಉಷಾ 

100 / 
ಅಂಗದಧರೆ (ಕಾದಂಬರಿ) 

ಕೇಶವ ಮಳಗಿ 

50/ 
| ಚೂರುಪಾರುರೇಷಿಮೆ (ಕವನ) 

ಕಮಲಾಕರ ಕಡವೆ 

75 / 
ನಿಲ್ಲಿಸಬೇಡ ಕಾಯುವುದನ್ನು (ಕವನ) 

ಭಾರತೀದೇವಿ 

40 / 
ಗುಬ್ಬಿಯ ಸ್ವರ್ಗ ( ಮಕ್ಕಳ ಪದ್ಯಗಳು) 

ಭಾಗೀರಥಿ ಹೆಗಡೆ 

30 / 
ಹೂ ಅಂದ್ರ ಹೂ ( ಪುಟಾಣಿಗಳಿಗಾಗಿ ಪುಟಾಣಿ ಪದ್ಯಗಳು) ಆನಂದ ಪಾಟೀಲ 

40/ 
- ಕನ್ನಡ- ಇಂಗ್ಲಿಷ್ ನಿಘಂಟು 

ಪ್ರಭುಶಂಕರ ಮತ್ತು ಬಾ . ವೇ . ಶ್ರೀಧರ | 250/ 
ಜೀವಜಾಲ ( ಪರಿಸರ ವಿಜ್ಞಾನ) 

ಕೆ. ಪುಟ್ಟಸ್ವಾಮಿ , ಕೃಪಾಕರ - ಸೇನಾನಿ 
ನಮಸ್ಕಾರ ( ಸಾಹಿತ್ಯ ವಿಮರ್ಶೆ) 

ಎಚ್ . ಎಸ್ . ರಾಘವೇಂದ್ರರಾವ್ 150 / 
ಎಲ್ಲಬಲ್ಲವರಿಲ್ಲ ( ಆಯ್ದ ಲೇಖನಗಳು) 

ಎಚ್ . ವೈ . ಶಾರದಾಪ್ರಸಾದ್ 

75 / 
ನೆಲಕ್ಕೆ ಬಿದ್ದ ನಕ್ಷತ್ರಗಳು ( ಹೂ ಕುರಿತು) 

ಸಂ . ರವಿಕುಮಾರ 

75 / 
ಟಿಬೆಟ್ ( ಜಗತ್ತು ಕೇಳಿಸಿಕೊಳ್ಳಬೇಕಾದ ಆರ್ತಮೊರೆ) 

ಮಂಗೂರ ವಿಜಯ 

375 / 
ಡಂಡಂ ಊರಿಗೆ ಡಿಂಡಿಂ ಗಾಡಿ ( ಮಕ್ಕಳಿಗಾಗಿ) 

ಆನಂದ ಪಾಟೀಲ 

20 / 
ವೈದ್ಯರ ಶಿಕಾರಿ ( ಶಿಕಾರಿಯಲ್ಲದ ಶಿಕಾರಿ ಅನುಭವಗಳು) ಟಿ . ಎಸ್ .ರಮಾನಂದ್ 

70 / 
ಈ ತನಕದ ಕಥೆಗಳು 

ಅಬ್ದುಲ್ ರಷೀದ್ 

150 / 
ನಮ್ಮ ಕನ್ನಡ (ಕನ್ನಡ ಚಿಂತನೆ) . 

ಕೆ . ವಿ .ತಿರುಮಲೇಶ್ 

60 / 
ಭಾರತೀಯ ತತ್ವಶಾಸ್ತದ ರೂಪುರೇಖೆಗಳು 

ಮೂಲ: ಎಂ .ಹಿರಿಯಣ್ಣ/ ಪ್ರಭುಶಂಕರ | 275 / 
ಅಮೆರಿಕಾಯಣ 

ವೈ . ಆರ್ . ಮೋಹನ್ 

650 / 
ಮಂದಹಾಸ ಮೀಮಾಂಸೆ (ಸಮಗ್ರ ಲಲಿತ ಪ್ರಬಂಧ) ಪ್ರಭುಶಂಕರ 

150/ 
ಖಲೀಲ್ ಗಿಬ್ರಾನ್ (ಜೀವನ ದರ್ಶನ) 

ಪ್ರಭುಶಂಕರ 

60 / 
ಆಂಟೋನಿಯೋ ಗ್ರಾಮ್ಮಿ ( ಶತಮಾನ ಚಿಂತನೆ) 

ಕೆ. ಫಣಿರಾಜ್ 

50 / - * 
ಹಳೆಯಕಾಲದ ಹೊಸಕತೆ (ಕಥಾ ಸಂಕಲನ) 

ಕೆ. ಸತ್ಯನಾರಾಯಣ 

125 / 
ಮನುಕುಲದ ಮಾತುಗಾರ (ಚಾಮ್‌ಸ್ಕಿ ಚಿಂತನೆ / ದರ್ಶನ) ವಿವಿಧ ಲೇಖಕರು 

200/ 


50/ 
250 / 


* 


* 


CH 


ಮಾಯಾಪಾತಾಳ ( ಕವಿತೆ) 

ರಾಮಲಿಂಗಪ್ಪ ಟಿ.ಬೇಗೂರು 
ಗೌರವ ( ಜಿ . ಎಸ್ . ಎಸ್ . 75) 

ಸಂ . ಚಿ. ಶ್ರೀನಿವಾಸರಾಜು 
ಪ್ರೀತಿಸುವುದೆಂದರೆ ( ಆರ್ಟ್ ಆಫ್ ಲಿವಿಂಗ್) 

ಮೂಲ : ಎರಿಕ್ ಫ್ರಾಂ 
ಅನು : ಕೆ . ವಿ . ನಾರಾಯಣ, ಎಚ್ . ಎಸ್ . ರಾಘವೇಂದ್ರರಾವ್ 
ಯೇಗ್ದಾಗೆಲ್ಲಾ ಐತೆ 

ಬೆಳಗೆರೆ ಕೃಷ್ಣಶಾಸ್ತಿ. 
ಗೊಂದಲಪುರ ( ಹಿಂಸೆ ಕುರಿತು) * ಸಂ . ನ . ರವಿಕುಮಾರ , ಡಿ. ಆರ. ಚಂದ್ರಮಾಗಡಿ 
ಫಾದರ್ (ಸಿಂಡ್‌ಬರ್ಗ್ ನಾಟಕ) 

ಅನು : ಸಿ. ನಾಗಣ್ಣ 
ರಚನೆ - ನಿರಚನೆ ( ವಿಮರ್ಶೆ) 

ಕೇಶವಶರ್ಮ. ಕೆ 
ನೀಲಿತತ್ತಿ ( ಕವನ ಸಂಕಲನ) 

ಲಕ್ಷ್ಮೀಪತಿ ಕೋಲಾರ 
ಜನ್ನ ಮತ್ತು ಅನೂಹ್ಯ ಸಾಧ್ಯತೆ (ಕಥಾ ಸಂಕಲನ) 

ಆನಂದ ಋಗೋದಿ 
ವಿರೋಧ ವಿಲಾಸ ( ವಕ್ರೋಕ್ತಿ ವರಸೆಗಳು ) 

ಎಮ್ . ಎಸ್ . ಕೆ. ಪ್ರಭು 
ದೇಶೀ ದರ್ಶನಗಳು 

ವಿವಿಧ ಲೇಖಕರು 
ನಮ್ಮ ತವಕ ತಲ್ಲಣಗಳು ( ಲೇಖನಗಳು ) 

ಕೆ . ವಿ. ಸುಬ್ಬಣ್ಣ 
ಮಾಗಿ ಮೂವತೆ ದು ( ಕಥೆಗಳು ) 

ಕೇಶವ ಮಳಗಿ 
ಪಾತಿದೋಣಿ(ಕಥೆಗಳು) 

ಉಮಾ ಹೆಗಡೆ 
ಶಬ್ದರೇಖೆ ( ವಿಮರ್ಶೆ) 

ಕೇಶವಶರ್ಮ ಕೆ . 
ಅನಾಹತನಾದ ( ಸಂಗೀತ ಕುರಿತು) 

ವಿವಿಧ ಲೇಖಕರು 
ಕದಳೀವನ ಕರ್ಪೂರ ( ಪರಿಸರ ಚಿಂತನೆ) 

ವಿವಿಧ ಲೇಖಕರು 
ಯದುಗಿರಿಯ ಅಂಗಳದಿಂದ ( ಪು .ತಿ. ನ. ಸಾಹಿತ್ಯ ಕುರಿತು) ವಿವಿಧ ಲೇಖಕರು 
ಕ್ಯಾಪೂಲಗಿತ್ತಿ ( ಅಂಕಣ ಬರಹ) 

ನಾಗೇಶ ಹೆಗಡೆ 
ಪಾ . ವೆಂ . ಹೇಳಿದ ಕಥೆ ( ಕಥೆಗಳು) . 

ರವಿ ಬೆಳಗೆರೆ 
ದಾಂಪತ್ಯಕ್ಕೊಂದು ಶೀಲ ( ಪ್ರಬಂಧಗಳು ) 

ಕೆ . ಸತ್ಯ ನಾರಾಯಣ 
ಒಂದು ಅನುರಾಗಕ್ಕಾಗಿ ಎಷ್ಟೆಲ್ಲಾ (ಕವನ) 

ಕೆ. ಪಿ. ಮೃತ್ಯುಂಜಯ 
ಆಶಯ ಆಕೃತಿ ( ವಿಮರ್ಶೆ) 

ಸಿ. ಎನ್ . ರಾಮಚಂದ್ರನ್ 
ಖಾಸ್‌ಬಾತ್ 97 ( ಅಂಕಣ ಬರಹ) 

ರವಿ ಬೆಳಗೆರೆ 
ಕಂಪ್ಯೂಟರ್‌ಗೊಂದು ಕನ್ನಡಿ 

ಸಿ. ಪಿ . ರವಿಕುಮಾರ್ 
ನೋಟಪಲ್ಲಟ ( ದೃಶ್ಯ ಸಂಸ್ಕೃತಿ ಕುರಿತು) 

ಎಚ್ . ಎ . ಅನಿಲ್ ಕುಮಾರ್ 
ಇಚ್ಛಾಶಕ್ತಿಯ ನಿರೂಪ (ವೋಲೆಹೋಯಿಂಕಾ ಸಾಹಿತ್ಯ ಕುರಿತು) ವಿವಿಧ ಲೇಖಕರು 
ಅಂಧ ಮಕ್ಕಳ ಅರಿವಿನಂಗಣ ( ಮಹಾ ಪ್ರಬಂಧ) 

ಎಮ್ . ಆರ್ . ಮಂದಾರವಲ್ಲಿ 
ಮೊದಲ ಕಟ್ಟಿನ ಗದ್ಯ (ಲೇಖನಗಳು) 

ಎಚ್ .ಎಸ್ . ಶಿವಪ್ರಕಾಶ್ 
ಆಟ - ಮಾಟ (ಸೃಜನಶೀಲತೆ ಕುರಿತು) ಕೆ. ಜಿ . ಸುಬ್ರಹ್ಮಣ್ಯನ್ | ಶ್ರೀನಿವಾಸಮೂರ್ತಿ 
ನಮನ ( ಅನುಭಾವಿ ಕಥನ) 

ಆನಂದ ಪಾಟೀಲ 
ಕಲ್ಲರಳಿ ಹೂವಂತೆ (ಕೆ. ಟಿ. ಶಿವಪ್ರಸಾದ್ ಕುರಿತು) 

ಸಂ . ಕೆ. ಪುಟ್ಟಸ್ವಾಮಿ 
ಮಕ್ಕಳ ಸಾಹಿತ್ಯ ಶತಮಾನ ( ಮಕ್ಕಳ ಸಾಹಿತ್ಯ ಸಮೀಕ್ಷೆ) ಸಂ : ಆನಂದ ಪಾಟೀಲ, ನ. ರವಿಕುಮಾರ 


75 / 
50 / 
175 / 
40/ 
80 / - * 
50 / - * 
50 / - * 
30 / 
60 / 
60/ - * 
65 / 
45 / 
50/ 
35 / - * 
50 / - * 
45 / - * 
30 / 
100 / 
30 / 
20 / - * 
120 / - * 
100 / - * 
27 / - * 
35 / 
30 / - * 
25 / 
70 / 
100 / 
50 / - * 
150/ - * 
75 / 


ಸರಸ್ವತಿ ನೆನಪಿನ ಪುಸ್ತಕ ಮಾಲಿಕೆ 


40 / 


50 / 


50 / 
50/ 


ಬೇಂದ್ರೆಯವರ ಕಾವ್ಯ ( ಸಹಜ ಜ್ಞಾನದ ಹೊನಲು) 
ಬೇಂದ್ರೆ ಕಾವ್ಯದಲ್ಲಿ ಅನುಭಾವದ ಒಂದು ನಿಚ್ಚಣಿಕೆ 
ಬೇಂದ್ರೆಯವರ ಕಾವ್ಯಶೈಲಿ 
ಸಾಹಿತ್ವ ತತ್ವ ಬೇಂದ್ರೆ ದೃಷ್ಟಿ 
ಮೇಘಧೂತ: ಕಾಳಿದಾಸ ಮತ್ತು ಬೇಂದ್ರೆ 
ಬೇಂದ್ರೆಯವರ ಕಾವ್ಯದಲ್ಲಿ ಪ್ರೇಮದ ಆವಿಷ್ಕಾರ ಸ್ವರೂಪಗಳು 
ಯುಗದ ಕವಿ ಬೇಂದ್ರೆ 
ಬೇಂದ್ರೆ ರಸಸಿದ್ದಿ 
ನವೋದಯ ಸಂದರ್ಭ ಮತ್ತು ಬೇಂದ್ರೆ 


ಗೋಪಾಲಕೃಷ್ಣ ಅಡಿಗ 
ವಿಜಯಾ ದಬ್ಬೆ 
ಕೆ. ವಿ . ತಿರುಮಲೇಶ್ 
ಕೆ . ವಿ . ನಾರಾಯಣ 
ಹೆಚ್ . ಎಸ್ . ವೆಂಕಟೇಶಮೂರ್ತಿ 
ಬಸವರಾಜ ಕಲ್ಕುಡಿ 
ಯು . ಆರ್ . ಅನಂತಮೂರ್ತಿ 
ಸತ್ಯಕಾಮ 
ಎಲ್ . ಎಸ್ .ಶೇಷಗಿರಿ ರಾವ್ 


40 / 


50/ 


40 / 


50 / 


50/ 


* ಪ್ರತಿಗಳು ಮುಗಿದಿವೆ. 


ನಮಳಗಿ 


ಭಾಷೆಯ ಕುರಿತು ಈಚೆಗೆ ಬೇರೆ ಬೇರೆ ನೆಲೆಗಳಲ್ಲಿ ಚರ್ಚೆ, 
ಸಂವಾದಗಳು ನಡೆಯುತ್ತಿವೆ. ಭಾಷಾ ವಿಜ್ಞಾನವನ್ನು ಕುರಿತ 
ಶಾಸ್ತ್ರ ಕೃತಿಗಳು, ಪಠ್ಯ ಮಾದರಿಯ ಕೃತಿಗಳು , ವಿಶ್ಲೇಷಣಾತ್ಮಕ 
ಕೃತಿಗಳು ಹೊರಬರುತ್ತಿವೆ. 
ಇದು ಕೇವಲ ಭಾಷೆಯ ವಿವಿಧ ಆಯಾಮಗಳ ಕುರಿತ 
ನಿರೂಪಣೆ ಮಾತ್ರವಲ್ಲ; ನಮ್ಮ ಬದುಕಿನ ಸೂಕ್ಷ್ಮ ವಿಚಾರಗಳ 
ಮುಖಾಮುಖಿ ಕೂಡ. ಅಂದರೆ ಭಾಷೆ ನಮ್ಮ ನಿತ್ಯ ಜೀವನದಲ್ಲಿ 
ಹೇಗೆಲ್ಲ ಬಳಕೆಗೊಳ್ಳುತ್ತದೆ, ಒಡನಾಡುತ್ತದೆ ಎಂಬುದರ ಕುರಿತ 
ವಿಚಾರ ವಿಮರ್ಶೆ ಇಲ್ಲಿದೆ. ಹೀಗಾಗಿ ಕಾಲೇಜು 
ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು 
ಕನ್ನಡವನ್ನು ಮಾತ್ರವಲ್ಲ, ಕನ್ನಡದ ಮೂಲಕವೇ ವಿವಿಧ 
ವಿಷಯಗಳನ್ನು ತಿಳಿಯಬಯಸುವ ಓದುಗರಿಗೂ ಈ ಪುಸ್ತಕ 
ಆಸಕ್ತಿಯನ್ನು ಕುತೂಹಲವನ್ನು ಹುಟ್ಟಿಸುತ್ತದೆ. 


Baness 


ಅನಂತಮೂರ್ತಿ- 80 


ಯು . ಆರ್ . ಅನಂತಮೂರ್ತಿಗೌರವ ಮಾಲಿಕೆ ೮ 


